ಮಾನವಿಕ ಕರ್ಣಾಟಕ 


ಸಂಪುಟ ೨೦, ಸಂಚಿಕೆ ೩-೪ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೯೦ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು " ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಿಸಲಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು, 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ" ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯ ವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ತೊಡ ಬಹುದು ; 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನನ್ನೂ ಸೂಚಿಸಬೇಕು, 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸುವವರು ಈ 
ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಜೆಚೀಓ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ ರ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದ ಕೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ ವನ್ನು Wi ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರಪ್ರ Barada ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 


ಪುಸ್ತ ಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಸ್ರತ 
ಕಳುಹಿಸಿಕೊಡಬೇಕು. 


ಆ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರ ಸಾರಾಂಗ್ಯ ಮಾನಸಗಂಗೋತ್ರಿ, 
ಮೈಸೂರು- ೫೭೦ ೦೦೬ ಎಂಬ ವಿಳಾಸಕ್ಕೆ EN 


ಮಾನವಿಕ ಕರ್ಣಾಟಕ 


ಸಂಪುಟ ೨೦; ಸಂಚಿಕೆ ೩, ೪ 
(ಸಂಯುಕ್ತ ಸಂಚಿಕೆ) 


೭೯-೮೦ 


ಢಿ 


ಜುಲೈ-ಅಕ್ಟೋಬರ" ೧೯೯೦ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೯೦ 


MANAVIKA KARNATAKA, Kannada Quarterly of the 
University of Mysore, Volume 20, Number 3-4, July- October 
1990, Edited by 11. ಜೆ. Nanjundaraje Urs and Dr. K. Kempe 


Gowda. 


All 110115 Reserved 


ಪ್ರಧಾನ ಸಂಪಾದಕರು 
ಸಿ 


ಡಾ. ಸಿ. ಹಿ. ಕೃಷ ಕುಮಾರ್‌ 
ಣಿ 


ಸಂಪಾದಕರು 
ಎಂ. ಎನ್‌. ನಂಜುಂಡರಾಜೇ ಅರಸ್‌ 
` ಡಾ. ಕೆ. ಕೆಂಪೇಗೌಡ 


ಪ್ರಕಾಶಕರು 
ಕೆ. ಬ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ೫೭೦೦೦೬ 


ಮುದ್ರಕರು 
ಬಿ, ಎಸ್‌, ಸಿದ್ದೇಗೌಡ k 
ಕಾರ್ಯಭಾರಿ ನಿರ್ದೇಶಕರು 
ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮೈಸೂರು ೫೭೦ ೦೦೬ 


OS ್‌ ಾ ಲ್‌ ಲೋ ಲಂ ಅಜ್‌ ್‌ 4 


೧ 


3 


4 


ನಿಷಯಸೂಚಿ 


ವಿವಾಹ ವಿಚ್ಛೇದನ 


(ಒಂದು ಸಾಮಾಜಿಕ ವಿಶ್ಲೇಷಣೆ) ಎಂ. ಆರ್‌, ಸತೀಶಿ್‌ 


ಇಸ್ಲಾಂ ಧರ್ಮ 
ಒಂದು ಆವಲೋಕನ 
ಕೊರಗರು 


ಒಂದು ಸಾಂನ್ಮತಿಕ ಅಧ್ಯಯನ 


ಳು 
ಉಗ್ಗು ಮಾತು ಅಥವಾ 


ತೊದಲುವಿಕೆ 

ಒಸಗೆ 

ಭಾರತೀಯ ಭಾಷೆ ಹಾಗೂ 
ಸಾಹಿತ್ಯದಲ್ಲಿ ಅಸ್ಟಾಮಿ ಭಾಷೆ 


ಮತ್ತು ಸಾಹಿತ್ಯ 


ಆಡಳಿತ ಭಾಷೆಯಾಗಿ ಕನ್ನಡ- 


ಸಮಸ್ಯೆ ಮತ್ತು ಪರಿಹಾರ 


` ಕೆಳದಿ ನಾಯಕರ ಕಾಲದ 


ಗ್ರಾಮಗಳಲ್ಲಿ ಮಠಗಳ ಸ್ಥಾಸನೆ 
ಮತ್ತು ಪೋಷಣೆ 


ಪ್ರೆನರುಜ್ಜೀವನ ಕಾಲದ 
ತಾತ್ವಿಕರು ಮತ್ತು ಜಗತ್ತು 


ಬ್ರ ಜಮಂಡಲ 
ಪ್ರಾ ಚೀನ ಕರ್ನಾಟಕದಲ್ಲಿ 


ಯ ಸಾ ನಮಾನಗಳು 
3 pO 


೧೪ 


ಕಾಬಿನಗನೆರೆ ಶಾಸನ 
ಬಾದಾಮಿ ಚಾಲುಕ್ಯರ ಕೆಲವು 
ವಾಸ್ತುಶಿಲ್ಪಗಳಲ್ಲಿ ಶೈವಧರ್ಮ 
ತಮಡಿ 


ಕೆ. ಮೊಹಮ್ಮದ" ಶರೀಫ್‌ 
ಡಾ. ಅರವಿಂದ ಮಾಲಗತ್ತಿ 
ಡಾ, ಒಡೆಯರ್‌ ಡಿ. ಹೆಗ್ಗಡೆ 


ಡಾ. ಜಿ, ಪ್ರರಷೋತ್ತಮ 


ವೈ. ಸಿ. ಇನುಮತಿ 


ಡಾ. ಕೆ. ಕೆಂಪೇಗೌಡ 


ಡಾ. ಪುರುಷೋತ್ತಮ ಬಿಳಿಮಲೆ 


ಚರ್‌, ರಾಜಣ 
ಣ 


ಡಾ ಹು. ಲ. ಚಂದ್ರಶೇಖರ 


ಡಾ, ಮಾಲತಿ ತಂಡನ್‌ 


ಎಫ್‌". ಟಿ, ಹಳ್ಳಿ ಕೇರಿ 
ಬ. ಶಂಭುಲಿಂಗಪ್ಪ 


ಮೂಲ: ಪೂರಿ"_ಲಾಜರಿ್‌ ಕ್ವಿ 


ಅನು ; ಹೆಚ್‌. ಎಸ". 
ರಾಜಗೋಪಾಲ್‌ 


೧೧ 


3) 


೪೭ 


೮೫ 


೯೭ 


೧೩೧ 


೧೪೧ 


ಲೇಖಕರ ಸೂಚಿ 


ಎಂ. ಆರ್‌". ಸತೀಶ್‌ 


ಕೆ. ಮೊಹಮ್ಮದ್‌ ಶರೀಫ್‌ 


ಡಾ. ಅರವಿಂದ ಮಾಲಗತ್ತಿ 


ಡಾ. ಒಡೆಯರ್‌ ಡಿ. ಹೆಗ್ಗಡೆ 


ಡಾ, ಜಿ. ಪುರುಷೋತ್ತಮ 


ವೈ. ಸಿ. ಭಾನುಮತಿ 


ಡಾ. ಕೆ. ಕೆಂಪೇಗೌಡ 


ಡಾ. ಪುರುಷೋತ್ತಮ ಬಿಳಿಮಲೆ 


ತ 
ಆರ", ರಾಜಣ್ಣ 


ಡಾ. ಹು. ಲ. ಚಂದ್ರಶೇಖರ 


ಪ್ರವಾಚಕರು, ಸಮಾಜಶಾಸ್ತ್ರ ವಿಭಾಗ 
ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ 
ಮಾನಸಗಂಗೋತ್ರಿ, ಮೈ ಸೂರು 
ಕನ್ನಡ ಅಧ್ಯಯನ ಸಂಸೆ 
ಮಾನಸಗಂಗೋತ್ರಿ, ಮೈ ಸೂರು 
ಪ್ರವಾಚಕರು, ಕನ್ನಡ ವಿಭಾಗ 
ಮಂಗಳೂರು ವಿಶ ವಿದ್ಯಾನಿಲಯ 
ಮಂಗಳೂರು 

ಪ್ರವಾಚಕರು, ಅರ್ಥಶಾಸ್ತ್ರ ವಿಭಾಗ 
ಮಂಗಳೂರು ವಿಶ ವಿದ್ಯಾನಿಲಯ 
ಮಂಗಳೂರು 


ಅಖಿಲ ಭಾರತ ವಾಕ್‌ ಮತ್ತು ಶ್ರವಣ 
ಸಂಸ್ಥೆ, ಮಾನಸಗಂಗೋತ್ರಿ, ಮೈಸೂರು 
ಸಂಶೋಧನ ಸಹಾಯಕಿ 

ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 
ಪ್ರಾಧ್ಯಾಪಕರು, ಭಾಷಾ ವಿಜಾ ನ ವಿಭಾಗ 
ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈ ಸೂರು 
ಕನ್ನಡ ಉಪನ್ಯಾಸಕರು 
ಮಂಗಳಗಂಗೋತ್ರಿ 

ಮಂಗಳೂರು ವಿಶ್ವವಿದ್ಯಾನಿಲಯ 
ಮಂಗಳೂರು-೫೭೪ ೧೯೯ 
ಸಂಶೋಧಕ, ಇತಿಹಾಸ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 
೧೬೦/೧, ನಾರಾಯಣಶಾಸ್ತ್ರಿ ರಸ್ತೆ 
ಕಸ ರಾಜ ಮೊಹಲ್ಲೂ 

೪% ಗಿ 

ಮೈ ಸೂರು-೫೭೦ ೦೨೪ 


೧೧ 


೧೨ 


೧೩, 


೧೪ 


೧೫ 


ಡಾ, ಮಾಲತಿ ತಂಡನ್‌ 


ಎಫ್‌, ಓ. ಹಳ್ಳಿ ಕೇರಿ 


ಟಿ. ಶಂಭುಲಿಂಗಪ್ಪ 


ಶಿವಸ್ವಾಮಿ 


ಹೆಚ್‌, ಎಸ್‌, ರಾಜಗೋಪಾಲ್‌ 


vi 

ಪ್ರವಾಚಕರು, ಹಿಂದಿ ವಿಭಾಗ 
ಮಾನಸಗಂಗೋತ್ರಿ 
ಮೈಸೂರು-೫೭೦ ೦೦೬ 

ಸಂಶೋಧನ ವಿದ್ಯಾರ್ಥಿ 

ಕನ್ನಡ ಆಧ್ಯಯನ ಪೀಠ 

ಕರ್ನಾಟಕ ವಿಶ್ವವಿದ್ಯಾನಿಲಯ 
ಧಾರವಾಡ- ೫೮೦ ೦೦೩ 
ಪ್ರವಾಚಕರು, ಎಸ್‌.ಓ. ಜೆ. ಕಾಲೇಜು 
ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ 
ಅಧ್ಯಾಪಕರು 

ಇತಿಹಾಸ ಮತ್ತು ಪ್ರಾಕ್ತನ ವಿಭಾಗ 
ಕುವೆಂಪು ವಿಶ್ವವಿದ್ಯಾನಿಲಯ 

ಬಿ. ಆರ”. ಪ್ರಾಜೆಕ್ಟ್‌ 

ಶಿವಮೊಗ್ಗ ಜಿಲ್ಲೆ-೫೭೭ ೧೧೫ 
೧೦೬೮, ಚಾಮರಾಜಪುರಂ 

ಮೈ ಸೂರು-೪ 


EEE 


PR 


+ 


ಎಂ. ಆರ್‌. ಸತೀಶ್‌ 


ನಿವಾಹ ವಿಚ್ಛೇದನ 


(ಒಂದು ಸಾಮಾಜಿಕ ವಿಶ್ಲೇಷಣೆ) 


ಭಾರತದಲ್ಲಿ “ವಿವಾಹ* ಕಲ್ಪನೆಯ ಸ್ವರೂಪ ಮತು, ವಿಕಾಸವನ್ನು 
ವಿವರಿಸುವುದು ಸುಲಭವಲ್ಲ, ಹಿಂದೂ ಪುರಾಣಗಳ ಪ್ರಕಾರ ವಿವಾಹವು ಒಂದು 
ಪವಿತ್ರ ಬಂಧನ. ಇದು ಕೇವಲ ಸಂಯೋಗ ಮಾತ್ರವಲ್ಲ, ಇದನ್ನೊಂದು 
«ಶರೀರ ಸಂಸ್ಕಾರ'”ವೆಂದು ಪರಿಗಣಿಸಲಾಗಿದೆ. ಶರೀರ ಸಂಸ್ಕಾರವೆಂದರೆ ಮಾನವ 
ದೇಹವನ್ನು ಪವಿತ್ರಗೊಳಿಸುವ ಪರಿಪೂರ್ಣ ಸಾಧನವೆಂದು ಅರ್ಥೈಸಲಾಗುತ್ತದೆ, 
ಹಿಂಡೂಧರ್ಮ ಚಿಂತಕನಾದ ಮನು, ಪ್ರತಿಯೊಬ್ಬ ವ್ಯಕ್ತಿ ಗಂಡಾಗಲಿ, ಹೆಣ್ಣಾಗಲೀ 
ಜೀವನದಲ್ಲಿ ಕಡ್ಡಾಯವಾಗಿ ಪೂರೈ ಸಲೇಬೇಕಾದ ಕ್ರಿಯೆ ಎಂದು ಇದರ ಬಗ್ಗೆ 
ಅಭಿಪ್ರಾಯಪಟ್ಟದ್ದಾ ನೆ. ಹಿಂದೂ ವಿವಾಹದ ಮುಖ್ಯ ಗುರಿ ಧರ್ಮಪರಿಪಾಲನೆ 
ಯಾಗಿರುವುದರ ಜೊತೆಗೆ, ""ಪ್ರಜಾ'' ಅಥವಾ "ಸಂತಾನ, ಮತ್ತು "ರತೀ! 
ಅಥವ ಸುಖಸಾಧನವಾಗಿರುತ್ತದೆ. ಹಿಂದೂ ಚಿಂತನೆಯಲ್ಲಿ ಲೈಂಗಿಕತೆಯು ವಿವಾಹದ 
ಒಂದು ಅವಶ್ಯಕಾರ್ಯವಾದರೂ ಇದೊಂದೆ ಮುಖ್ಯ ಕಾರ್ಯವಲ್ಲ. ಹಿಂದೂ 
ವಿವಾಹವು ಒಂದು ಧಾರ್ಮಿಕ ಕಾರ್ಯ ; ಮೋಕ್ಷಸಾಧನೆ ಇದರ ಪರಮಗುರಿ. ಈ 
ಕಾರಣದಿಂದಾಗಿಯೆ ಹಿಂದೂ ವಿವಾಹವನ್ನು ಒಂದು ಪವಿಶ್ರಬಂಧನವೆಂದು 
ಪರಿಗಣಿಸಲಾಗುತ್ತದೆ. 

ಇತ್ತೀಚಿನ ದಿನಗಳಲ್ಲಿ ಹಿಂದೂ ಸಮಾಜದ ಸಾಮಾನ್ಯ ವೈವಾಹಿಕ ಸಂಬಂಧ 
ಮತ್ತು ಬಂಧನಗಳಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣಬಹುದು. ಈ 
ಬದಲಾವಣೆಗಳು ಸ್ತ್ರೀ-ಪುರುಷರ ಸಮೂಹ ಸಂಬಂಧಗಳ ಸ್ವರೂಪದ ಮೇಲೆ ನೇರ 
ಪ್ರಭಾವ ಬೀರುವುದಲ್ಲದಿ ಮುಖ್ಯವಾಗಿ ಕುಟುಂಬ ನಡವಳಿಕೆಯ ಮೇಲೆಯೂ 
ಪ್ರಭಾವಗಳನ್ನು ಬೀರುತ್ತಲಿವೆ. 

ಇಂದಿನ ಸಮಾಜದಲ್ಲಿ ಸ್ತ್ರೀಯ ಸ್ಥಾನಮಾನವು ಹಿಂದಿಗಿಂತಲೂ ಉತ್ತಮ 
ವಾಗಿದೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಜೀವನಕ್ಕೆ ಹೊಸತಿರುವನ್ನು ನೀಡಿದೆ. 
ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಉಂಟಾಗುತ್ತಿರುವ ಮಹತ್ತರ 


ಮಾನವಿಕ ಕರ್ಣಾಟಕ 


ಎ 
೫.1 


ಬದಲಾವಣೆಗಳ ಜೊತಿಗೆ ಕಾನೂನುಗಳಿಗೆ ಹೊಸ ಆಯಾಮ ದೊರೆತಿದೆ. ಕಾಲದಿಂದ 
ಕಾಲಕ್ಕೆ ಕಾನೂನಿಗೆ ಹೊಸ ವಿಧಗಳ ಸೇರ್ಪಡೆಯಾಗುತ್ತಿರುವುದು ಹಿಂದೂ 
ಸಮಾಜದಲ್ಲಿ ವೈ ವಾಹಿಕ ಜೀವನಕ್ಕೆ ಆಧುನಿಕ ಸ ರೂಪವನ್ನು ನೀಡಿದೆ. 

Ey ನಾಟುಂಬಿಕ ನಡವಳಿಕೆಗಳ ಅಧ್ಯಯನ ಮಾಡುವ ಸಮಾಜ 
ವಿಜ್ಞಾನಿಗಳಿಗೆ "ವಿವಾಹವು ಹಲವಾರು ವಿವಾದಗಳಿಗೆ ಸಿಲುಕಿಕೊಂಡಿರುವುದೂ 
ವಿವಾಹಸಂದರ್ಭದಲ್ಲಿ ಆಯ್ಕೆಯ ಅವಕಾಶಗಳು, ಅಂತಸ್ತು ಬದಲಾವಣೆಗಳನ್ನು 
ಒಳೆಗೊಂಡಿರುವುದೂ ಸಾಂಪ್ರದಾಯಿಕ ವೈವಾಹಿಕ ನಡವಳಿಕೆಗಳಲ್ಲಿ ಪರಿವರ್ತನೆಗಳು 
ಉಂಟಾಗುತ್ತಿರುವುದೂ ಗೋಚರವಾಗಿದೆ, 


ಇಂದು ಭಾರತದಲ್ಲಿ ವಿವಾಹ ವಿಧಿಯು ಹೆಲವಾರು ಸ್ಪರ್ಧೆಗಳನ್ನು ಎದುರಿಸು 
ತ್ತಿರುವುದರ ಜೊತೆಗೆ, ವೈವಾಹಿಕ ನಡವಳಿಕೆಗಳಲ್ಲಿ ಉಂಟಾಗುತ್ತಿರುವ ನಿರಂತರ 
ಬದಲಾವಣೆಯ ವಾಸ್ತವಾಂಶಗಳನ್ನು ಸಮಾಜಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಈ 
ಬದಲಾವಣೆಗಳು ಹೆಚ್ಚಾಗಿ ಸಂಪ್ರದಾಯಿಕ ನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ 
ಕಂಡುಬರುತ್ತಿವೆ. 
ಪ್ರಪಂಚದಾದ್ಯ ಂತ ಸಮಾಜಶಾಸ್ತ್ರಜ್ಞರು ಇಂದಿನ ವೈವಾಹಿಕ ಜೀವನದ 
ys ಮತ್ತಿ ತರ ಘಾ ಮಹತ್ತರ ಆಂಶಗಳ ಅನುಭವಾತ್ಮಕ ಅಧ್ಯಯನಗಳಲ್ಲಿ 
ನಿರತರಾಗಿದ್ದಾರೆ. ಈ ಚಿಂತಕರ ಅಧ್ಯಯನಗಳಲ್ಲಿ ಗಮನಸೆಳೆದಿರುವ ಮುಖ್ಯ ಅಂಶ 
ಗಳೆಂದರೆ ಸ್ವಪ್ರೇರಿತ ವಿವಾಹದ ಅಂತ್ಯಗೊಳ್ಳು ವಿಕೆ ಮತ್ತು ಪುನರ್‌ ವಿವಾಹಗಳು. 
ವಿವಾಹ ವಿಚ್ಛೇದನೆ, ಗಂಡ-ಹೆಂಡಿರಲ್ಲೊಬ್ಬ ಶರ ಬೇರ್ಪಡಿಕೆ, ತ್ಯಜಿಸುವಿಕೆ, ವಿವಾಹ 
ರದ್ದಾ ಗುವಿಕೆ ಇವೇ ಮುಂತಾದ ಅಂಶಗಳನ್ನು ಸ ಪ್ರೆ "ರಿತ ವಿವಾಹ ಅಂತ್ಯ ಗೊಳ್ಳು 
ವಿಕೆಯು ಒಳಗೊಂಡಿರುತ್ತದೆ. ಸಾಂಪ್ರದಾಯಿ by ನಂತ ಸಮಾಜದಲ್ಲಿ "ಸು. 
ಪ್ರೇರಿತ ವಿವಾಹ ವಿಚ್ಛೇದನ ಬಹು ಅಪರೂಪವಾಗಿದ್ದಿತು ಆದರೆ ಸ್ವಾತಂತ್ರ್ಯಪೂರ್ವ 1 


ದಿನಗಳಲ್ಲಿ ಇದು ಹೆಚ್ಚಾಗಿ. ನಿರಾಶೆಗೊಂಡ ವಿವಾಹಿತ ಬೆಂಪತಿಗಳ ಗಮನವನ್ನು 
ಈಚೆಗೆ ಸೆಳೆಯಲಾರಂಬಿಸಿದೆ. 


ಈ ರೀತಿಯ ವಿವಾಹ ವಿಚ್ಛೇದನ ಪ್ರ ವೃತ್ತಿಯು ಹಿಂದೂ ಸಾಂಪ್ರದಾಯಿಕ 
ಪವಿತ್ರ ವಿವಾಹ ನಡವಳಿಕೆಗಳಿಗೆ ವಿರುದ್ಧವಾಗಿದ್ದ ದೂ ಇಂದು ವೈವಾಹಿಕ ಜೀವನದಲ್ಲಿ 
ನಿರಾಶೆಗೊಂಡ ಮತ್ತು ಸಂಗಾತಿಯ ನಿರೀಕ್ಷೆಗೆ ನಿಲ್ಲದ ದಂಪತಿಗಳು ವಿವಾಹ 
ವಿಜಿ ಸ್ಸೇದನವೇ ಯೋಗ್ಯ ಮಾರ್ಗವೆಂದು ಭಾವಿಸಲಾರಂಭಿಸಿದ್ದಾರೆ. ಭಾರತದಲ್ಲಿ 
ದಂಪತಿ ತಮ ೬, ವೈವಾಹಿಕ ಜೀವನದ ಅಸಫಲತೆಯಿಂದಾಗಿ ವಿವಾಹ ವಿಚ್ಛೇದನ 
ಕ್ರಿಯೆಗೆ ಟಿಗೆ ಮತ್ತೆ ಕೆಲವರು ಜೀವನದ ಒಂದಲ್ಲ ಒಂದು ಘಟ್ಟ ದಲ್ಲಿ 
ವಿವಾಹ ವಿಚ್ಛೇದನದ ಬಗೆಗೆ ಚಿಂತಿಸುತಿ ಕ್ರಿರುತ್ತಾಕಿ, ಆದರೂ ಸಾಂಪ್ರ ವಾಜಿ 
ಧಾರ್ಮಿಕ ನಂಬಿಕೆ ಆಧಾರಿತ ದಂಪತಿಗಳು ವಿವಾಹವು ಪ್ರಸ್ತುತ Reiss 


“ ವಿವಾಹ ವಿಚ್ಛೇದನ ೩ 


ಕೂಡಿದ್ದರೂ ಮುಂದೆ ಸರಿಹೊಂದಬಹುದೆಂಬ ಆಶಾಭಾವನೆಯಿಂದ ವಿಚ್ಛೇದನದಿಂದ 
ದೂರವಿರಲು ಇಚ್ಛಿಸುತ್ತಾರೆ. ಕೆಲವೊಂದು ಸಮಾಜಗಳಲ್ಲಿ ಸಂಗಾತಿ ಆಯ್ಕೆಯ 
ಸ್ವಾತಂತ್ರ್ಯ, ಸುಖ-ಸಂತೋಷಗಳೇ ವಿವಾಹದ ಮುಖ್ಯಗುರಿಯೆಂಬ ಕಲ್ಪನೆ ಉಳ್ಳ 
ಜನರು ಅಸಂತುಷ್ಟ ವೈವಾಹಿಕ ಜೀವನಕ್ಕೆ ವಿವಾಹ ವಿಚ್ಛೇದನವೇ ಪರಿಹಾರವೆಂಬ 
ಅಭಿಪ್ರಾಯವನ್ನು ಪ್ರಧಾನವಾಗಿ ಉಳ್ಳವರಾಗಿರುತ್ತಾರೆ. 

ಭಾರತೀಯ ಸಮಾಜದಲ್ಲಿ ವಿವಾಹ ವಿಚ್ಛೇದನಕ್ಕೆ ಒಳಗಾಗುವ ದಂಪತಿಗಳು 
ಬಹಳಷ್ಟು ಸಂದರ್ಭಗಳಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವರಲ್ಲದೆ, ಭವಿಷ್ಯದಲ್ಲಿ 
ಅವರ ಈ ನಿರ್ಧಾರ ತಮ್ಮ ಮತ್ತು ತಮ್ಮ ಕುಟುಂಬದ ಮೇಲೆ ಬೀರಬಹುದಾದ 
ಪರಿಣಾಮದ ಕಲ್ಪನೆ ಬಗ್ಗೆ ಚಿಂತಿಸಿರುವುದಿಲ್ಲ. ದಂಪತಿಗಳು ವಿವಾಹಕ್ಕೆ ಮೊದಲು 
' ವೈವಾಹಿಕ ಜೀವನದ ಬಗೆಗೆ ಇಟ್ಟು ಕೊಳ್ಳಬಹುದಾದ ವಿಶೇಷ ನಿರೀಕ್ಷೆಗಳು ನಂತರ 
 ವಾಸ್ತವತೆಯಿಂದ ದೂರವಾದಾಗ ಫಿರಾಶರಾಗುಶ್ತಾರೆ, ಈ ಕಾರಣದಿಂದಾಗಿ ವೈವಾಹಿಕ 
ಜೀವನದ ಸಮಸ್ಯೆಗೆ ವಿಚ್ಛೇದನ ಪರಿಹಾರವೆಂದು ಭಾವಿಸುತ್ತಾರೆ. ಆದರೆ ಆವರ ಈ 
ನಿರ್ಧಾರವೇ ನಂತರದ ಜೀವನದ ಸಮಸ್ಯೆಗೆ ಪ್ರೇರಕವೂ ಅಗಬಹುದು, ವೈವಾಹಿಕ 
ಜೀವನದಲ್ಲಿ ದಂಪತಿಗಳು ಅನುಭವಿಸುವ ವಿಚಿತ್ರ ಅನುಭವಗಳು, ಅವರ ನಿರೀಕ್ಷೆಗಳಲ್ಲಿ 
ಉಂಟಾಗುವ ಕೊಂತೆಗಳೂ ಇದಕ್ಕೆ ಕಾರಣವಾಗುತ್ತವೆ. ಆತ್ಮೀಯ ವೈವಾಹಿಕ 
ಸಂಬಂಧಗಳ ಹೊಸ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ದಂಪತಿಗಳ ಮಧ್ಯೆ 
ಉಂಟಾಗಬಹುದಾದ ವಿರಸ ಮತ್ತು ಅಸಮಾಧಾನಗಳೂ ವಿಚ್ಛೇದನಕ್ಕೆ ಕಾರಣವಾಗ 
ಬಹುದು. ಸಮಕಾಲೀನ ಸಮಾಜದಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ, ವಿಷಾದದೊಡನೆ 
ವೈವಾಹಿಕ ಜೀವನವನ್ನು ಅಂತ್ಯಗೊಳಿಸಲೂಬಹುದು. ಈ ಕಾರಣಗಳಿಂದಾಗಿಯೇ 
ವಿಚ್ಛೇದನಕ್ಕೆ ಒಳಗಾಗುವ ದಂಪತಿಗಳಲ್ಲಿ ಮಿಶ್ರಭಾವೋದ್ರೇಕ ಅಂಶಗಳಾದ ಪ್ರೀತಿ, 
ದ್ರೇಷ್ಠ ಕಳಂಕ, ಅವಮಾನ ಇವೇ ಮುಂತಾದವುಗಳ ಜೊತೆಗೆ ಯಾತನೆಯ ನಿರ್ಭರತೆ 
ಇರುತ್ತದೆ. 

ಇಂದಿನ ಭಾರತದಲ್ಲಿ ಜನರು ವಿವಾಹ ವಿಚ್ಛೇದನಕ್ಕೆ ಮಾನ್ಯತೆ ನೀಡಿದ್ದು, ಶೆ; 
ಒಂದೆ ಇದಕ್ಕೆ ಇದ್ದ ಕಳಂಕ ಮಾಯವಾಗಿದ್ದರೂ ಕೂಡ ವಿವಾಹ ವಿಚ್ನೇದನ ಒಂದು 
ಚಿಂತೆಯ ಸಂಗತಿಯಾಗಿದೆ. ವೈವಾಹಿಕ ಜೀವನದಲ್ಲಿ ಭ್ರಮೆಗೆ ಒಳಗಾಗಿದ್ದರೂ, 
- ವೈವಾಹಿಕ ಜೀವನವನ್ನು ಅಂತ್ಯಗೊಳಿಸುವಲ್ಲಿ ಇರಬಹುದಾದ ಸಾಧಕ-ಬಾಧಕಗಳ 
ಅರಿವಿದ್ದರೂ ಕೂಡ, ಸಮಾಜದಲ್ಲಿ ವ್ಯಕ್ತಿಗಳು ಅವಿವಾಹಿತರಾಗಿ ಉಳಿಯಲು 
ಇಚ್ಛೆಸದೇ ವಿವಾಹಬಂಧನೆಕೆ ಒಳಗಾಗಲು ಇಚ್ಛಿಸುತ್ತಾರೆ. 

ಡಾ. ಜಿ, ಎನ್‌. ಚೌಧರಿಯವರ ಅಭಿಪ್ರಾಯದಂತೆ, ಹಿಂದೂ ಸಮಾಜದಲ್ಲಿ 
ವಿವಾಹೆ ವಿಚ್ಛೇದನಕ್ಕೆ ಎರಡು ಮುಖ್ಯ ಕಾರಣಗಳಿವೆ: ಅವೆಂದಕ್ಕೆ (1) ಪರಿಸರ 
(2) ಜೈವಿಕ-ಸಾಮಾಜಿಕ ಅಂಶಗಳು. ವ್ಯಕ್ತಿಯ ವ್ಯಕ್ತಿ ತ್ವಕ್ಟೆಂತಲೂ ರಃ 
ಆಧಾರಿತ ಅಂಶಗಳು ವಿವಾಹ ವಿಚ್ಛೇದನಕ್ಕೆ ಕಾರಣವೆಂದು ತಿಳಿಸುತ್ತಾರೆ. ಹಾಗೆಯೇ 


೪ ಮಾನವಿಕ ಕರ್ಣಾಟಕ 


ಜೆ ವಿಕ-ಸಾಮಾಜಿಕ ಅಂಶಗಳು, ಮಾನಸಿಕ ಆರ್ಥಿಕಅಂಶಗಳಿಗಿಂಶ ಹೆಚ್ಚು 
ಪ್ರಭಾವ ಬೀರಬಲ್ಲವೆಂಬುದು ಗೋಚರವಾಗುತ್ತದೆ. 


ಸಾಮಾನ್ಯವಾಗಿ ವಿವಾಹ ವಿಚ್ಛೇದನಕ್ಕೆ ಈ ಕೆಳಗಿನ ಕಾರಣಗಳನ್ನು ಕೊಡ" 


ಲಾಗುತ್ತದೆ, ದಂಪತಿಗಳಲ್ಲಿ ಕಂಡುಬರುವ ವಿಶೇಷ ನಡವಳಿಕೆಗಳಿಗೆ ಬದಲಾಗಿ ಇವರ 
ಸಂಬಂಧದ ಗುಣಲಕ್ಷಣಗಳು ಮುಖ್ಯ ಕಾರಣವಾಗಿರುತ್ತದೆ. ಉದಾಹರಣೆಗೆ, 
ಅತ್ತೆ -ಮಾವಂದಿಕೊಡನೆ ಸೊಸೆಯ ಹೊಂದಾಣಿಕೆ, ಹೆಂಡತಿಗೆ ಗಂಡ ತೋರುವ 


ಪ್ರೀತಿಯನ್ನು ಅವಲಂಬಿಸಿರುತ್ತದೆ. ವಿವಾಹ ವಿಚ್ಛೇದನಕ್ಕೆ ಹೆಂಡತಿಯ ಸಿಡುಕಿನ ' 


ಸ್ವಭಾವವಾಗಲಿ ಅಥವ ಗಂಡನ ಆಧಿಕಾರ ಮನೋಭಾವವಾಗಲಿ ಕಾರಣವೆಂದು 
ಹೇಳಲು ಆಗುವುದಿಲ್ಲ, ವಿಚ್ಛೇದನ ಪ್ರಮಾಣದ ಮೇಲೆ ಪ್ರಭಾವ ಬೀರುವ ಅಂಶಗಳು 
ವೈವಾಹಿಕ ಜೀವನದ ಸೋಲಿಗೆ ಕಾರಣವಾಗುವ ಅಂಶಗಳು ಒಂದೇ ಎಂದು ಹೇಳಲು 
ಆಗುವುದಿಲ್ಲ. | 

ಪರಿಸರ ಅಂಶವಾದ ವ್ಯಕ್ತಿಯ ವ್ಯಕ್ತಿತ್ವವು ಬಹುಮಟ್ಟಿಗೆ ವ್ಯಕ್ತಿಯ ಬಾಲ್ಯ 


ಜೀವನದ ಅನುಭವಗಳನ್ನು ಅವಲಂಬಿಸಿರುತ್ತದೆ. - ಕುಟುಂಬ ಮತ್ತು ವಿವಾಹ ' 
ಸಂಶೋಧಕರ ಅಭಿಪ್ರಾಯಗಳಂತೆ, ಬಾಲ್ಯ ಮತ್ತು ಯೌವನದ ಸಮಯದಲ್ಲಿ ' 


ವ್ಯಕ್ತಿಯ ಅನುಭವಗಳು ಮುಂದಿನ ಆತನ ವೈವಾಹಿಕ ಜೀವನಸಂಬಂಧ ಮತ್ತು 
ನಡವಳಿಕೆಯ ಹೊಂದಾಣಿಕೆಯ ಮೇಲೆ ಪ್ರಭಾವಗಳನ್ನು ಬೀರುತ್ತದೆ. ವೈವಾಹಿಕ 
ಜೀವನದಲ್ಲಿ ಕಾಣುವ ತಪ್ಪು ಹೊಂದಾಣಿಕೆಯ ನಡವಳಿಕೆಗಳು ಕುಟುಂಬದಲ್ಲಿ ಆಗಾಗ 


a ik. 58 


ಹೆತ್ತವರ ಮಧ್ಯೆ ಸಂಭವಿಸುವ ವೈವಾಹಿಕ ಸಂಘರ್ಷಣೆಯ ಪ್ರಭಾವದ ಪರಿಣಾಮ . 
ವೆಂದು ಹೇಳುಬಹುದು. ಈ ಮೇಲೆ ಚರ್ಚಿಸಿರುವ ಆಂಶಗಳು ವ್ಯಕ್ತಿಯ ವ್ಯಕ್ತಿತ್ವ | 


ಗತಿಶೀಲತೆ ಮೇಲೆ ಪರಿಣಾಮ ಬೀರುತ್ತದೆ. 


ಕುಟುಂಬದಲ್ಲಿ ಕಾಣುವ ಪರಿಸರ ಅಂಶಗಳೆಂದರೆ ಪಾತ್ರ ಘರ್ಷಣೆ (ಅಧಿಕಾರ), 


ಭೌತಿಕ ಹಿಂಸೆ, ದಂಪತಿಗಳಲ್ಲಿನ ವಯಸ್ಸಿನ ಆಂತರ್ಯ ಅನವಶ್ಯಕ ಗಾತ್ರದ ಕುಟುಂಬ, 


ವಿವಾಹ ಸಮಯದಲ್ಲಿ ಕಾಣುವ ಅಪ್ರಬುದ್ಧ ತೆ ಮತ್ತು ದಂಪತಿಗಳ ವಿವಾಹದ ಹೊರಗಿನ | 


ನಿಹಿದ್ಧ ದೇಹಸಂಬಂಧ ಇವೇ ಮುಂತಾದುವುಗಳು. 


ವಿಚ್ಛೇದನಕ್ಕೆ ಕಾರಣವಾಗುವ ಕುಟುಂಬದ ಹೊರಗಿನ ಕಾರಣಗಳೆಂದರೆ | 


ವರದಕ್ಷಿಣೆ ಮತ್ತು ಹೆಂಡತಿಯ ಕುಟುಂಬದ ಹೊರಗಿನ ದುಡಿಮೆ. ಇದೇ ರೀತಿ ವ್ಯಕ್ತಿ 

ವಾ 
ಸಂಬಂಧ ಕಾರಣಗಳೆಂದರೆ ವ್ಯಕ್ತಿಗಳಲ್ಲಿ ಕಾಣುವ ದರ್ಪಸ್ವಭಾವ ಕಿರಿಕಿರಿ ಸ್ವಭಾವ 
ಸೋಮಾರಿತನ, ನಪುಂಸಕತೆ, ಬಂಜೆತನ ಮತ್ತು ಮಾನಸಿಕ ಅಸಮತೋಲನ. 
ದಂಪತಿಗಳ ವೈವಾಹಿಕ ಜೀವನದಲ್ಲಿ ತುಯ್ತಗಳು ಕಾಣಿಸಿಕೊಳ್ಳಲು ಗಂಡ-ಹೆಂಡತಿ 
ಯರಿಬ್ಬರ ವೃತ್ತಿ ಸ್ಥಾನಮಾನಗಳ ಅಸಮಾನತೆ, ಆದಾಯ್ಕ ವಿವಿಧ ವೃತ್ತಿಗಳು, 


ಶೈಕ್ಷಣಿಕ ಸಾಧನೆಗಳು ಮತ್ತು ಇವರುಗಳ ಸಾಮಾಜಿಕ-ಸಾಂಸ್ಕ್ರತಿಕ ಹಿನ್ನೆಲೆಗಳು : 


ಕಾರಣವಾಗಿರುತ್ತವೆ. 


ವಿವಾಹ ವಿಚ್ಛೇದನ ೫ 


ಪ್ರೊ, ಚೌಧರಿಯವರು ಶಮ್ಮ ಅಧ್ಯಯನ ಒಂದರಲ್ಲಿ ವಿವಾಹ ಅಂತ್ಯಗೊಳ್ಳ ಲು 
ಯಾವುದೇ ಒಂದು ಕಾರಣನಿರಡೆ, ಬಹುಕಾರಣಗಳಿರುತ್ತವೆ ಎಂದಿದ್ದಾರೆ, ಅವು 
ಗಳೆಂದರೆ ಸಾಮಾಜಿಕ್ಕ ಜೈವಿಕ, ಮಾನಸಿಕ ಮತ್ತು ಅರ್ಥಿಕ ಕಾರಣಗಳು, ಇವರ 
ಅಧ್ಯಯನದ ವರದಿಯಂತೆ ವಿವಾಹ ಅಂತ್ಯಗೊಳ್ಳಲು ದಂಪತಿಗಳ ವ್ಯಕ್ತಿತ್ವಕ್ಕಿಂತ 
ಬಾಹ್ಯಪರಿಸರ ಆಧಾರಿತ ಅಂಶಗಳು ಹೆಚ್ಚು ಕಾರಣವಾಗಿರುತ್ತವೆ. ಇದೇ ರೀತಿ 


, ಸಾಮಾಜಿಕ- ಜೈವಿಕ ಅಂಶಗಳೂ ಕಾರಣವಾಗಿರುತ್ತವೆ, ಈ ಅಂಶಗಳೇ ದಂಪತಿಗಳ 


ಜೀವನದಲ್ಲಿ ತುಮುಲಗಳು ಕಾಣಿಸಿಕೊಳ್ಳಲು ಪ್ರೇರಣೆ ನೀಡುತ್ತವೆ. 


ಸಾಮಾಜಿಕ ಮತ್ತು ವೈಯಕ್ತಿಕ ಅಂಶಗಳು 


_ ಬದಲಾಗುತ್ತಿರುವ ಕುಟುಂಬ ; 


ವಿವಾಹ ವಿಚ್ಛೇದನಕ್ಕೆ ಬದಲಾಗುತ್ತಿರುವ ಕುಟುಂಬ ರಚನೆ ಮತ್ತು ಕಾರ್ಯ 
ಗಳೂ ಕಾರಣವಾಗಬಹುದು, ಸಾಂಪ್ರದಾಯಿಕ ಕುಟುಂಬದಲ್ಲಿ ಹಾಸುಕೊಳ್ಳೂಗಿದ್ದ 
ಸಂರಕ್ಷಣೆ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಮನೋರಂಜನಾ ಕಾರ್ಯಗಳನ್ನು ಹೊರಗಿನ 


ಸಂಘ-ಸಂಸ್ಥೆಗಳು ನಿರ್ವಹಿಸುತ್ತಲಿವೆ. ಇಂದು ಕುಟುಂಬ ಮತ್ತು ವೈವಾಹಿಕ 


ಸಮಸ್ಯೆಗಳು ತಲೆದೋರಿದಾಗ ದಂಪತಿಗಳು ಇವುಗಳನ್ನು ತಮ್ಮ ಲ್ಲಿ ನಿವಾರಿಸಿಕೊಳ್ಳುವ 
ಬದಲು, ಪೋಲಿಸ್‌, ಕೌಟುಂಬಿಕ ಸಲಹೆಗಾರರು, ಸಾಮಾಜಿಕ ಕಾರ್ಯಕರ್ತರು 
ಮತ್ತಿತರ ಸಾಮಾಜಿಕ ಸಂಘಸಂಸ್ಥೆಗಳ ಮೋರೆಹೋಗುತ್ತಾರೆ. 
ವೃತ್ತಿಗಳಲ್ಲಿ ತೊಡಗಿರುವ ಪತ್ನಿಯರು; 

ಒಂದೆ ಪತ್ನಿಯು ತನ್ನ ಆಹಾರ, ಬಟ್ಟೆ ಮತ್ತು ಆಸಕೆಗಳಿಗಾಗಿ ಪéಯನ್ನುು 
ಅವಲಂಬಿಸಿರುತ್ತಿದ್ದಳು. ತನ್ನ ವೈವಾಹಿಕ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ 
ವಿಚ್ಛೇದನದ ಬಗೆಗೆ ತಪ್ಪಿಯೂ ಚಿಂತಿಸುತ್ತಿರಲಿಲ್ಲ. ತನ್ನ ಜೀವನ ಸರ್ವಸ್ವವೂ ಪತಿ 
ಮತ್ತು ಕುಟುಂಬದೊಡನೆ ಸೇರಿಕೊಂಡಿರುತ್ತದೆಂಬ ಭಾವನೆ ಪ್ರಬಲವಾಗಿರುತ್ತಿತ್ತು. 
ಆದರೆ ಕುಟುಂಬದ ಹೊರಗೆ ಲಾಭದಾಯಕ ವೃತ್ತಿಯನ್ನು ಕಂಡುಕೊಂಡ ಮೇಲೆ 


ಆಕೆಯ ಮನೋಧರ್ಮ ಬದಲಾಗಿರುವುದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ 


ನಿರಾಶೆ ಹೊಂದಿದರೂ ವಿಚ್ಛೇದನ ಪಡೆಯಲು ಮುಂದಾಗುತ್ತಾಳೆ. 


ಸಡಿಲಗೊಂಡ ನೈತಿಕ ನುಶ್ತ್‌ ಧಾರ್ಮಿಕ ಕಟ್ಟಳೆಗಳು: 

ಧರ್ಮಶಾಸ್ತ್ರಗಳು. ಮತ್ತು ಧಾರ್ಮಿಕ ನಂಬುಗೆಗಳು ವಿವಾಹ ವಿಚ್ಛೇದನವನ್ನು 
ಗಣನೆಗೆ ತೆಗೆದುಕೊಳ್ಳು ವುದಿಲ್ಲವಾದರೂ ಸಮಕಾಲೀನ ಹಿಂದೂಗಳು ವಿಚ್ಛೇದನದ 
ಬಗೆಗೆ ಸಡಿಲ ಮನೋಭಾವನೆಗಳನ್ನು ಹೊಂದಿದವರಾಗಿದ್ದಾರೈೆ, ಸಾರಾಂಶವಾಗಿ ಹೇಳ 
ಬೇಕೆಂದರೆ, ವಿವಾಹವನ್ನು ಒಂದು ಪನಿತ್ರ ಬಂಧನವೆಂದು ತಿಳಿಯುವ ಬದಲು ಲೌಕಿಕ 


ಹ ಮಾನವಿಕ ಕರ್ಣಾಟಕ 


ಅಗತ್ಯ (ಮೂಲಸ್ರವೃತ್ತಿಯಾದ ಕಾಮತೃಪ್ತಿಯೂ ಸೇರಿದಂತೆ) ಜೆಳೆಸಿಕೊಳ್ಳ 
ಲಾರಂಭಿಸಿದ್ದಾ ರೆ. 
ಸಂಗಾತಿಗಳ ವೈಯಕ್ತಿಕ ಆಯ್ಕೆ ಅವಕಾಶಗಳು : 

ಹಿಂದಿನ ಕಾಲದಲ್ಲಿ ಹೆತ್ತವರು ತಮ್ಮ ಮಕ್ಕಳಿಗೆ ವಿವಾಹದ ಸಂಗಾತಿಗಳನ್ನು 
ಆಯ್ಕೆ ಮಾಡುತ್ತಿದ್ದರು. ಜೊತೆಗೆ ತಮ್ಮ ಮಕ್ಕಳು ಯಾರನ್ನು ವಧು/ವರನನ್ನಾಗಿ 
ಆರಿಸುವರೆಂಬುದರ ಬಗೆಗೆ ಗಮನವಿಡುತ್ತಿದ್ದರು. ಇದರ ಮ: ಖ್ಯ ಉದ್ದೆ ಶ ಮಕ್ಕಳು . 
ಹೆಚ್ಚು ಭಾವುಕರಾಗಿ ವಿವಾಹಬಂಧನಕ್ಕೆ ಒಳಗಾಗಬಾರದೆಂಬುದೇ ಆಗಿರುತ್ತಿತ್ತು. 
ಹೆತ್ತವರ, ಮಕ್ಕಳ ಸಂಗಾತಿಯ ಆಯ್ಕೆಗೆ ಒಪ್ಪಿಗೆ ನೀಡುವ ಮೊದಲು ಪ್ರೀತಿ 
ಯೊಂದನ್ನೇ ಅಲ್ಲದೆ ಸಂಗಾತಿಯ ಕುಟುಂಬ ಹಿನ್ನೆಲೆ, ಆಸ್ತಿ, ಸಂಪತ್ತು, ಸಾಮಾಜಿಕ 


ಸ್ಥಾನಮಾನ ಇವೇ ಮುಂತಾದ ಅಂಶಗಳತ್ತಲೂ ಗಮನಹರಿಸುತ್ತಿದ್ದರು, ಆದಕಿ ' 
ಇಂದು ವಿವಾಹಕ್ಕೆ ಒಳಗಾಗುವ ವ್ಯಕ್ತಿಗಳಿಗೆ ಪ್ರೀತಿಯೇ ಪ್ರಧಾನವಾಗಿದ್ದು ಇವರ ' 


ವೈವಾಹಿಕ ಜೀವನ ಶೀಘ್ರವೇ ಕೊನೆಗೊಳ್ಳುವ ಸಂಭವಗಳು ಹೆಚ್ಚಾಗಿರುತ್ತವೆ, 


ಸುಖಸಂತೋಷನೆ ಮುಖ್ಯಗುರಿಯಾಗಿರುವುದು; 

ಇಂದು ವಿವಾಹದ ಮುಖ್ಯಗುರಿ ವೈಯಕ್ತಿಕವಾಗಿ ಸುಖಪಡೆಯುವುದೇ ಆಗಿದೆ. 
ಇಂದು ದಂಪತಿಗಳು ವಿರಳವಾಗಿ ವಿವಾಹ ರಚನೆಯ ಬಗೆಗಾಗಲಿ, ಸಾಂಸ್ಥಿಕ 
ನಡವಳಿಕೆಯ ಬಗೆಗೆ ಚಿಂತಿಸುತ್ತಾರೆ. ದಂಪತಿಗಳು ವೈವಾಹಿಕ ಜೀವನದಲ್ಲಿ 


| 


ಅಸಂಶುಷ್ಟಗೊಂಡಾಗ ಮೊದಲು ಅವರ ಮನಸ್ಸಿಗೆ ಹೊಳೆಯುವ ಯೋಚನೆಯೆಂದರೆ | 


«ನಾನು ಸಂತೋಷಕಾಣದ ಸಂಗಾತಿಯೊಡನೆ ಜೀವನವನ್ನೇಕೆ ಮುಂದುವರಿಸಬೇಕು” 


ಎಂಬುದು, ಇಂತಹ ಸಂದರ್ಭಗಳಲ್ಲಿ ಸಂಗಾತಿಗಳು ತಮ್ಮ ವಿವಾಹ ಸಂದರ್ಭದಲ್ಲಿ : 


ತೆಗೆದುಕೊಂಡಿರುವ ಪ ಪ್ರತಿಜ್ಞೆಯ ನ್ನು ನೆನೆಪಿಸಿಕೊಂಡು, ಕುಟುಂಬ ಮಕ್ಕಳು 
ಮತ್ತು ಹೆತ್ತವರ ಒಳಿತನ್ನು ಗಮನದಲ್ಲಿಟ್ಟು ಕೊಂಡು ಹೊಂದಾಣಿಕೆ ಮಾಡಿಕೊಳ್ಳ 
ಬೇಕಾಗುತ್ತ ಇಷ 

ಪ್ರಗತಿಪರ `ಇಾನೂಿನುಸ 


ವಿವಾಹ ವಿಚ್ಛೆದನ ಕಾನೂನು ಮತ್ತು ವಿಚ್ಛೇದನ ಸಂಖ್ಯಾ ಪ್ರಮಾಣಗಳ ' 


ಅಧ್ಯಯ ನವೊಂದರಿಂದ ಕಂಡುಬರುವ ಗಾಃ ಅಂಶವೆಂದರೆ ಕಾನೂನುಗಳು 
ವಿಜಿ ದನಗಳಿಗೆ ಪ್ರಚೋದನೆ ನೀಡಿರುವುದರ ಜೊತೆಗೆ ವಿವಾಹ ವಿಜಿ ಕದನ ಪ್ರ ರ್ರಮಾಣ 
ಗಳನ್ನು ಹೆಚ್ಚಿಸಿರುವುದು, 1971ರ ಭಾರತದ ಜನಗಣತಿಯಂತೆ $70. 0೦೦೭ನ್ನು 
ದಂಪತಿಗಳು ವಿಜಿ ಸ್ಸ ದನ ಇಲ್ಲವೇ ಬೇರೆಯಾಗಿರುವ ಸಂದರ್ಭಗಳು ಕಂಡುಬರುತ ವೆ. 
ಇದರಲ್ಲಿ 743, 500 ಪ್ರಕರಣಗಳು ಗ್ರಾಮೀಣ ಪ ಪ್ರದೇಶಗಳಲ್ಲೂ 127,500 
ಪ್ರ ಕರಣಗಳು ನಗರ ಪ್ರದೇಶಗಳಲ್ಲೂ ಸಂಭವಿಸಿದ್ದ ವು. ಪ್ರಮಾಣ ರೀತ್ಯ 1000 
NR 1630 ರ ಹೆಂಗಸ ರಿದ್ದರು. 1961-71ರ ಜನಗಣತಿ ರೀತ್ಯ ವಿವಾಹ 


ವಿವಾಹ ವಿಚ್ಛೇದನ ೭ 


ವಿಚ್ಛೇದನ ಅಥವ ಪ್ರತ್ಯೇಕಗೊಂಡ ದಂಪತಿಗಳ ಸಂಖ್ಯೆಯಲ್ಲಿ ಸರಾಸರಿ ಇಳಿತ 
ಉಂಬಾಗಿದ್ದರೂ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗಂಡಸರಿಗಿಂತ ಹೆಂಗಸರ 
ಸಂಖ್ಯೆ ಹೆಚ್ಚಾಗಿದಿ ತು. 
ಎ 

ವ್ಯಕ್ತಿಗತ ಅಂಶಗಳು: 

ವೈವಾಹಿಕ ಅಸಂತೋಷಕ್ಕೆ ಹಲವಾರು ಸಾಮಾಜಿಕ ಅಂಶಗಳು ಕಾರಣವಾದರೂ 
ಅವುಗಳೇ ವಿಚ್ಛೇದನಕ್ಕೆ ಕಾರಣವೆಂದು ಹೇಳಲಾಗದು, ದಂಪತಿಗಳನ್ನು ವಿವಾಹ 
ವಿಚ್ಛೇದನಕ್ಕೆ ಪ್ರಚೋದಿಸುವ ಅಂಶಗಳನ್ನು ಈ ಕೆಳಕಂಡಂತೆ ವಿವರಿಸಬಹುದು. 


ನಕಾರಾತ್ಮಕ ನಡವಳಿಕೆಗಳು: 

ಸಮಾಜದಲ್ಲಿ ಸಾಮಾನ್ಯವಾಗಿ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಫಲ ನಿರೀಕ್ಷಿಸಿ, 
ಒಂಬಿತನಕ್ಕೆಂತ ವೈವಾಹಿಕ ಜೀವನ ಉತ್ತಮವೆಂಬ ಕಾರಣಕ್ಕಾಗಿ ವಿವಾಹ 
ಬಂಧನಕ್ಕೆ ಒಳಗಾಗುತ್ತಾರೆ. ವಿವಾಹೆಪೂರ್ವದ ಪ್ರಣಯಾಚರಣೆ ಸಂದರ್ಭ 
ನಡವಳಿಕೆಗಳಾದ-ಹೊಗಳಿಕೆ, ಭೌತಿಕ ಪ್ರೀತಿ, ಸಂಗಾತಿಯ ಭಾವನೆಗಳ ಅರಿವು ಇವೇ 
ಮುಂತಾದುವು ಸಂಬಂಧಗಳನ್ನು ಸ್ಥಿರವಾಗಿರಿಸುತ್ತವೆ. ನಿಜ ಹೇಳಬೇಕೆಂದರೆ " ಇಂದು 
ಮ ವ್ಯಕ್ತಿಯೊಡನೆ ಸಮಯ ಕಳೆಯುವ ನಿನಗೆ ನಾಳೆಯೂ ಈ ವ್ಯಕ್ತಿ ನಿನ್ನೊಡನೆ 
ಎಲ್ಲವನ್ನೂ ಹಂಚಿಕೊಳ್ಳಲು ಇರುವ” ಎಂಬ ಭರವಸೆಯನ್ನು ವಿವಾಹವು 
ನೀಡುತ್ತದೆ. 

ಪ್ರೀತಿ ಭಾವನೆಯು ಸಂಗಾತಿಯ ಸಕಾರಾತ್ಮಕ ನಡವಳಿಕೆಗಳನ್ನು ಆಥರಿಸಿ 
ಆಗಿರುವುದರಿಂದ: ಸಂಗಾತಿಯ ನಕಾರಾತ್ಮಕ ನಡವಳಿಕೆಗಳು ದ್ವೇಷದ ಭಾವನೆಗಳಿಗೆ 
ಎಡೆಮಾಡಿಕೊಡುತ್ತವೆ. ವಿವಾಹವಿಚ್ಛೇದನಕೈ ಅರ್ಜಿ ಸಲ್ಲಿಸಿದ್ದ ದಂಪತಿಗಳ 
ಅಧ್ಯಯನದಲ್ಲಿ ಹಲವಾರು ಪತ್ನಿಯರು, ತಮ್ಮ ಗಂಡಂದಿರು ಮನೆಗೆ ಬರುವಾಗ 
ಕುಡಿದು ಬರುತ್ತಿದ್ದ ರಲ್ಲದೆ, ತಮ್ಮನ್ನು ಹಿಂಹಿಸುವುದರ ಜೊತೆಗೆ ಲೈಂಗಿಕವಾಗಿ 
ತಮ್ಮೊಡನೆ ಅವಿಧೇಯತೆಯಿಂದ ವರ್ತಿಸುತ್ತಿದ್ದರೆಂದು ದೂರಿದ್ದಾರೆ. ಇದಕ್ಕೆ ವಿರುದ್ಧ 
ವಾಗಿ ಗಂಡಂದಿರು ತಮ್ಮ ಹೆಂಡತಿಯರು ಲೈಂಗಿಕ ಕ್ರಿಯೆಗೆ ನಿರೋಧಿಸುತ್ತಿದ್ದರಲ್ಲದೆ, 
ಅವರ ತಾಯಂದಿಕೊಡನೆ ಜೊತೆಗೂಡಿ ಅವರ ವಿರುದ್ಧವೇ ಫಿತೂರಿನಡೆಸುವುದರ 
ಜೊತೆಗೆ ಅತಿಯಾಗಿ ಕಾಡುತ್ತಿದ್ದರೆಂದಿದ್ದಾರೆ. ಸಂಗಾತಿಯೊಬ್ಬರ ಸಕಾರಾತ್ಮಕ 
ನಡವಳಿಕೆಗಳು ಬಹು ಕೆಳಮಟ್ಟಿ ಮುಟ್ಟದಾಗ, ಸಂಗಾತಿಯೊಡನೆ ವೈವಾಹಿಕ 
ಸಂಬಂಧ ಮುಂದ:ವರೆಸುವುದು ಕಷ್ಟವಲ್ಲದೆ, ಫಲಕ್ಕಿಂತ ಪ್ರತಿಫಲವೇ ಕಡಿಮೆ ಎಂಬು 
ಭಾವಿಸುತ್ತಿದ್ದರು. ಇಂತಹ ಸಂದರ್ಭಗಳು ಬಲವರ್ಧಕ ಸನ್ನಿವೇಶಗಳನ್ನು ಸೃಷ್ಟಿಸು 
ವಂತೆ ಮಾಡುತ್ತವೆ. ಈ ಮೇಲಿನ ಅಂಶಗಳು ವೈವಾಹಿಕ ಸಂಬಂಧಗಳನ್ನು ಮುಂದು 
ವರಿಸುವ ಬದಲಿಗೆ ವಿವಾಹ ವಿಚ್ಛೇದನವನ್ನೇ ಪ್ರೇರೇಪಿಸಿ ಅದನ್ನು ಆಕರ್ಷಕವಾಗಿ 
ಕಾಣಿಸುತ್ತದೆ. 


೮ ಮಾನವಿಕ ಕರ್ಣಾಟಕ 


ನಿವಾಹೇತರ ಸಂಬಂಧಗಳು: 

ಸಂಗತಿಗಳಿಂದ ನಿರೀಕ್ಷಿಸಿದ ಪುರಸ್ಕಾರದಿಂದ ವಂಚಿತರಾದ ದಂಪತಿಗಳು, 
ತಾವು ಯಾವುದೋ ಅಸಾಧ್ಯಬಿಕೃಟ್ಟಿಗೆ ಸಿಲುಕಿಕೊಂಡಿರುವವೆಂಬ ಭಾವನೆಯಿಂದ 
ಪರ್ಯಾಯ ಗೆಳೆತನದತ್ತಾ ಒಲವು ತೋರುತ್ತಾರೆ. ಈ ಗೆಳೆತನ ನವ್ಯವೂ, ಉದ್ರೇಕ 
ಭರಿತವೂ ಆಗಿರುವುದರಿಂದಲೂ, ದಂಪತಿ ಪಾತ್ರದಿಂದ ಪ್ರೇಮಿಯ ಹೊಸಪಾತ್ರಕ್ಕೆ 
ಅವಕಾಶನೀಡುವುದರಿಂದಲೂ ಇವರ ಆಯ್ಕೆಯ ಒಲವು ಪ್ರೇಮಿಯ ಕಡೆಗೆ 
ಹೆಚ್ಚಾ ಗಿರುತ್ತದೆ, ಕೆಲವೊಮ್ಮೆ ಅತೀತ ಸಂಬಂಧಗಳನ್ನು ಇಟ್ಟು ಕೊಂಡಿದ್ದ ರೂ 
ವ್ಯಕ್ತಿ ಗಳು ತಮ್ಮ ವೈವಾಹಿಕ ಸ್ಕಾ ನ-ಮಾನಗಳನ್ನು ಮುಂದುವರೆಸಿಕೊಂಡು 
ಹೋಗಲು ಉತ್ಸುಕರಾಗಿಯೇ ಇರುತ್ತಾರೆ. ಇಂತಹೆ ಸಂದರ್ಭದಲ್ಲಿ ದಂಪತಿಗಳಲ್ಲಿ 
ಒಬ್ಬರು ತಿರಸ್ಕೃ ತರೆಂಬ ಭಾವನೆ ಹೊಂದಿದ್ದು, ಸಂಗಾತಿಯು ಅತೀತ ಸಂಬಂಧ ತೊರೆಯು 
ವುದಿಲ್ಲವೆಂದು ಕಂಡುಬಂದಾಗ ವಿಚ್ಛೇದನ ಕೇಳುವ ಬೆದರಿಕೆ ಹಾಕುತ್ತಾರೆ, ಸಮಾಜವು 
ವಿಚ್ಛೇದನವನ್ನು ಪ್ರೋತ್ಸಾಹಿಸದಿದ್ದರೂ ಕೆಲವೊಮ್ಮೆ ದಂಪತಿಗಳ ಅತೀತ ಸಂಬಂಧಗಳು 
ಮುಂದುವರೆಯುವುದಕ್ಕಿಂತ ವಿಚ್ಛೇದನವೇ ಒಳಿತೆಂದು ಒಪ್ಪಿಕೊಳ್ಳುತ್ತದೆ, 


ನಿವಾಹ ನಿಚ್ಛೇದನದ ಪರಿಣಾಮಗಳು : 


ವಿವಾಹ ವಿಜೆ ಸ್ಸೀದನದ ಅನುಮತಿಯ ದಂಪತಿಗಳು ಮತ್ತು ಇವರ ಮಕ್ಕಳ ಮೇಲೆ 
ಹಲವಾರು ಪರಿಣಾಮಗಳನ್ನು ಬೀರುತ್ತದೆ. ವಿಚ್ಛೇದನ ಬಹ: ಜನರಿಗೆ ಭಾವನಾತ್ಮಕ 
ವಾಗಿ ಭಗ್ನ ಅನುಭವವನ್ನು ನೀಡುತ್ತದೆ, ವಿವಾಹ ವಿಚ್ಛೇದನದಿಂದ ವೈವಾಹಿಕ 
ಬಿಕ್ಕ ಟ್ಟ ಗೆ ಸಿಗುವ ಉಪಶಮನದ ಬಗೆಗೆ ಏನೇ ಉತ್ತಮ ಅಭಿಪ್ರಾಯಗಳಿದ್ದರೂ 
ಜಾ ವಿಚ್ಛೇದನಕೆ ಒಳಗಾಗುವ ವ್ಯಕ್ತಿ ಗಳ ಜೀವರ ವ್ಯಥೆಯಿಂದ ಕೂಡಿರುತ್ತದೆ, 
ವಿಜೆ ಬದನಕ್ಕೆ ಒಳಗಾಗುವವರಲ್ಲಿ ಹೆಂಗಸರಿಗಿಂತ ಗಂಡಸರು ಪುನರ್ವಿವಾಹಕ್ಕೆ ಜು ಕ 
ತ್ತಾ ತೆ ಲದಕೆ ಪರಿತ್ಯಕ್ತ, ಅವಿವಾಹಿತ ಮತ್ತು ವಿವಾಹಿತರು ಎದುರಿಸುವ ಸ ಸಮಸ್ಯೆ 
ಗಳನ್ನು ಎದುರಿಸಬೇಕಾಗುತ್ತದೆ, 


ವಿವಾಹ ವಿಜೆ ಬ್ಬೀದನಕ್ಕೆ ಒಳಗಾದ ದಂಪತಿಗಳಲ್ಲೊಬ್ಬ ಸರು ನಿರಾಶರಾಗಿರುತ್ತಾ ರಲ್ಲಜೆ 
ನಂತರ ಜೀವನದಲ್ಲಿ ನಕಾರಾತ್ಮಕ ನಡವಳಿಕೆಗಳನ್ನು 'ಜೆಳಸಿಕೊಳ್ಳು ತ್ತಾರೆ, ಇವರು 
"ವಿಜಿ ಬದನದನಂತರದೆ ಜೀವನಕ್ಕೆ ಹೊಂದಿಕೊಳ್ಳು ದಿಡಿಕೂ ಈಕೆ ಯೆಯಲ್ಲ ಹೆಚ್ಚಿನ 
ನೋವನ್ನೂ ಆನುಭವಿಸುತಾ" ರೆ. ಗಂಡನೆ Baas ಈ ವತ 
ಅನುಭವಕ್ಕೆ ಹೆಚ್ಚಾಗಿ ಒಳಗಾಗುತ್ತಾ ರಲ್ಲಜಿ ಹೆಚಿ ಸಿನ ತುಮುಲಕ್ಕೂ ಒಳಗಾಗುತ್ತಾರೆ. 


ಸಾಂಪ್ರದಾಯಿಕ ಓನ್ನೆ ಲೆಯ ಸಿ ಸ್ತ್ರೀಯರು ವಿಜ್ಠೆ ದನದ ನಂತರದ ಜೀವನಕ್ಕೆ ಹೊಂದಿ 
ಕೊಳ್ಳ ಲು ಬಹಳಷ್ಟು ಸೆಣಸಾಡುತ್ತಾ ರೆ. 


ವಿಚ್ಛೇದನದ ನಂತರದ ದಿನಗಳಲ್ಲಿ ದಂಪತಿಗಳಿಬ್ಬ ರಲ್ಲೂ ಕೊರಗು, ನಿರಾಶಾ 
ಭಾವನೆ ಬೆಳೆ ಯುವುಸರ ಜೊತೆಗೆ ಹಲವಾರು ಬದಲಾವಣೆಗಳು ಕಾಣಿಸಿಕೊಳ್ಳು ತ್ತವೆ. 


4 ತ್ರಾ ಕು 


ವಿವಾಹ ವಿಚ್ಛೇದನ ೯ 


| ಅನ್ಯೋನ್ಯತೆಯ ಕೊರತೆ, ದೈನಂದಿನ ಜೀವನದಲ್ಲಿ ಏರುಪೇರುಗಳು, ಸರಿತ್ಯತ್ತ 
ಸಾ ್ಸಿನೆಮಾನ ಇವೇ ಕಶಕ, 


ಪರಿತ್ಯಕ್ತ ದಂಪತಿಗಳ ದೈನಂದಿನ ಚಟುವಟಕೆಗಳಲ್ಲಿ ಏರುಪೇರುಗಳು 
ಉಂಟಾಗುತ್ತವಲ್ಲದಿ ಒಂಟಿತನ ಅವರನ್ನು ಅತಿಯಾಗಿ ಕಾಡಿಸಲೂಬಹ:ದು. ಈ 
ಕ್ರಿಯೆಗಳು " ಪರಿತ್ಯಕ್ತ ಕ್ರ 'ವೆಂಬ ನಕಾರಾತ್ಮಕ ಪಟ್ಟ ಯನ್ನು ನೀಡುತ್ತದೆ, ಮುರಿದು 
ಬೀಳುತ್ತಿರುವ ವೈನಾಜಕ ಜೀವನಕ್ಕೆ “ಜೇಡನ ಸಮಂಜಸ: ಪರಿಹಾರನೆನಿಸಿ 
ಕೊಂಡರೂ, ಸಮಾಜವು ನರಿತ್ಯಕ್ತರನ್ನು ಪುರಸ್ಕರಿಸುವುದಿಲ್ಲ, 


ವಿವಾಹ ನಿಚ್ಛೇದನ ಮತ್ತು ಕಾನೂನು: 


ಭಾರತದಲ್ಲಿ ಹಿಂದೂ ವಿವಾಹ ವಿಘಟನೆಯ ಬಗೆಗೆ ಇರುವ ಅಭಿಪ್ರಾಯಗಳಿಗೆ 
ವಿರುದ್ಧವಾಗಿ, ಹಿಂದೂ ಸಮಾಜದ ಬಹುಭಾಗ ಜನರಲ್ಲಿ ಅದರಲ್ಲೂ ಮುಖ್ಯವಾಗಿ 
ಕೆಳಜಾತಿಯ ಜನರಲ್ಲಿ ಸಾಂಪ್ರದಾಯಿಕವಾಗಿ ವಿವಾಹ ವಿಚ್ಛೇದನ ಪದ್ಧತಿ ಅನುಸರಣೆ 
ಯಲ್ಲಿ ಇದ್ದುದು ಕಂಡುಬರುತ್ತ ಡೆ. ಹಿಂದೂ ವಿವಾಹ ಕಾಯ್ದೆ 1955ರಂತೆ ದಂಪತಿ 
ಗಳು ಪರಸ್ಪರ ಒಪ್ಪಿ ಗೆ ಕೊಡುವ ಮೂಲಕ ವಿವಾಹ ಎಜಿ ಫ್ಸೇದನಕ್ಕೈ ಸಾಮಾಜಿಕ 
ಮನ್ನ ಣೆ NF 


1955ರ ಹಿಂದೂ ವಿವಾಹಕಾಯ್ದೆಯು ಈ ಕೆಳಕಂಡ ಆಧಾರದ ಮೇಲೆ 
ದಂಪತಿಗಳು ವಿವಾಹವಿಚ್ಛೇದನ ಪಡೆಯಲು ಅವಕಾಶ ಕಲ್ಪಿಸಿದೆ. 


ದೆಂಪತಿಗಳಲ್ಲೊಬ್ಬರು 1. ವ್ಯಭಿಚಾರದಲ್ಲಿ ತೊಡಗಿದ್ದಾಗ, 2. ಜೀಕೆ 
ಧರ್ಮಕ್ಕೆ ಮತಾಂತರಗೊಂಡಿದ್ದರೆ, 3. ಬುದ್ಧಿ ಭ್ರುಮಣೆಯಾಗಿದ್ದರೆ, 4. ಕುಷ್ಕ 
ಕೋಗದಂತಹೆ ಸಾಂಕ್ರಾಮಿಕ ಕಾಯಿಲೆಯಿಂದ ಬಳಲುತ್ತಿದ್ದರೆ 5. ಗುಹ್ಯರೋಗ 
'ಫೀಡಿತರಾಗಿದ್ದರೆ, 6. ಬೇರೆಯಾಗಿ ಜೀವನ ನಡೆಸುತ್ತಿದ್ದರೆ 7. ಏಳು ವರ್ಷ 
ಗಳಿಗೂ ಹೆಚ್ಚು ಕಾಲ ದಂಪಶಿಗಳಲ್ಲೊಬ್ಬ ರು ಕಾಣೆಯಾಗಿದ್ದರೆ 8, ನ್ಯಾಯಾಲಯ 
ಪ್ರತ ಕ ವಾಸಕ್ಕೆ ಅನುಮತಿ ನೀಡಿದನಂತರ ಎರಡುವರುಷಗಳಲ್ಲಿ ANGLES 
WE ವಾಗಿದ್ದಾ ಗ ಮತ್ತು ದಾಂಪತ್ಯ ಜೀವನ ಪುನ: ಸ್ಥಾಪಿಸಲು ನ್ಯಾಯಾಲಯದ 
ತೀರ್ಪನ್ನು ಸೌಳಿಸಕು Wubi ದಂಪತಿಗಳಿಗೆ ವಿವಾಹ ವಿಜೆ ಕದನಕ್ಕೆ 
ಅನುಮತಿಯನ್ನು ನೀಡಲಾಗುತ್ತದೆ. 

ಹೆಂಡತಿಯು ನ್ಯಾಯಾಲಯದಿಂದ ವಿಚ್ಛೇದನ ಅಪೇಕ್ಷಿಸಿದಾಗ್ಗ ಈ ಮೇಲೆ 
ನಮೂದಿಸಿರುವ ಕಾರಣಗಳ ಜೊತೆಗೆ, ಇನ್ನಿತರ ಹಹಗೆ ಕಲ್ಪಿಸಲಾಗಿದೆ. 
ಹೆಂಡತಿ ವಿಜ್ನೇದನ ಕೋರುವ ಸಮಯಕ್ಕೆ ಗಂಡನ ಇನ್ನೊ )) ಪತ್ನಿ ಜೀವಂತವಾಗಿ 
ದ್ವರೆ, ಇಲ್ಲವೆ ಗಂಡ ಬಲಾಶ್ಶಾರ ಸಂಭೋಗ ಅಪರಾಧಕ್ಕೆ. ಭಾ ಆತನು 
ಪುರುಷ ಮೈಥಿನಿಯಾಗಿದ್ದರೆ ಅಥವ ಪಶುತ್ವ ನಡವಳಿಕೆಗಳನ್ನು ಹೊಂದಿದ್ದರೆ, 
ವಿಜೆ ಕದನಕ್ಕೆ ಅವಕಾಶ ಕಲ್ಪಿ ಸಲಾಗಿದೆ. 


೧೦ ಮಾನವಿಕ ಕರ್ಣಾಟಕ 


ಈ ಮೇಲಿನ ಕಾಯ್ದೆಯನ್ನು ಪೂರ್ರನ್ವಯ ಜಾರಿಗೆ ತರಲಾಗಿದ್ದು ಏಕಪತಿ/ 
ಪತ್ನಿತ್ವ ಸಾಮಾಜಿಕ ನೀತಿಯನ್ನು ದೃಢಸಡಿಸುವ ದೃಷ್ಟಿಯಿಂದ ಜಾರಿಗೆ ತರಲಾಗಿದೆ. 
ಭಾರತದ ಕಾನೂನು ಆಯೋಗ ಆಗಿಂದಾಗ್ಗೆ ಮಾಡುವ ಉದಾರ ಶಿಫಾರಸ್ಸುಗಳನ್ನು, 
ಪ್ರಸಂಚದ ಇತರ ದೇಶಗಳಲ್ಲಿ ಆಚರಣೆಯಲ್ಲಿರುವಂತೆ ಆಧುನಿಕಗೊಳಿಸಲು ಹೊಸ 
ವಿಧಿಗಳನ್ನು ಸೇರಿಸಲೂ ನಿರ್ಧರಿಸಲಾಗಿದೆ. 

1955ರ ವಿವಾಹ ವಿಚ್ಛೇದನ ಕಾಯ್ದೆಗೆ ಹೊಸ ವಿಧಿಗಳಾದ 13, 13ಎ 
ಮತ್ತು 13ಬಿ ಗಳನ್ನು ಸೇರಿಸಲಾಗಿದೆ, ಆದರೂ "" ಸರಿಪಡಿಸಲಾಗದ ಬಿರುಕಿನ 
, ವಿವಾಹ” ಕಲ್ಪನೆಯ ಆಧಾರದ ಮೇಲೆ ನ್ಯಾಯಾಲಯ ತನ್ನ ವಿಚಕ್ಷಣೆ ಮೂಲಕ 
ವಿವಾಹ ವಿಚ್ಛೇದನಕ್ಕೆ ಅನುಮತಿ ನೀಡುವ ಬಗೆಗೆ ವರೌನವಾಗಿರುವುದು ಗಮನಾರ್ಹ. 
1976ರಲ್ಲಿ ದಂಪತಿಗಳು ಒಂದು ವರುಷದವರೆವಿಗೆ ಬೇಕೆ ಬೇರೆ ಜೀವಿಸುತ್ತಿದ್ದು 
ಪರಸ್ಪರ ಸಮ್ಮತಿಯ ಆಧಾರದ ಮೇಲೆ ವಿಚ್ಛೇದನ ಬಯಸಿದಾಗ ವಿಧಿ 13ಬಿ ಯಂತೆ 
ಅನುಮತಿ ನೀಡುವ ಅವಕಾಶವನ್ನು ಕಲ್ಪಿಸಲಾಯಿತು. 

“ ಸೇರ್ಪಡಿಸಲಾಗದೆ ಬಿರುಕಿನ ವಿವಾಹ” ಸಿದ್ಧಾಂತವು ಇತ್ತೀಚಿನದಾಗಿದ್ದು, 
ವಿವಾಹ ವಿಜ್ನೇದನ ನೀಡಲು ಸಕಾರಣವೆಂದು ಹಲವಾರು ದೇಶಗಳು ಪರಿಗಣಿಸಿವೆ. 
ಈ ಸಿದ್ಧಾಂತದ ಆಧಾರದ ಮೇಲೆ ವಿವಾಹ ವಿಚ್ಛೇದನ ನೀಡುವ ವಿಧಿಯನ್ನು ಭಾರತದ 
ಶಾಸನ ಸಭೆಗಳು ಇನ್ನೂ ನಿರ್ಧರಿಸಬೇಕಾಗಿದೆ. 

ಇರತದ ಕಾನೂನು ಆಯೋಗವು ತನ್ನ ಎಪ್ಪತ್ತೊಂದನೆ ವರದಿಯಂತೆ 
ಈಗಾಗಲೇ ಜಾರಿಯಲ್ಲಿರುವ 1955ರ ಹಿಂದೂ ವಿವಾಹ ಕಾಯ್ದೆಗೆ ಈ ಕೆಳಗಿನ 
ವಿಧಿಗಳನ್ನು ಸೇರಿಸುವಂತೆ ಶಿಫಾರಸ್ಸು ಮಾಡಿತ್ತು, ಅವೆಂದರೆ ವಿಧಿ 13ಸಿ, 13ಡಿ 
ಮತ್ತು 13ಇ, ಸೂಚಿಸಿರುವ 13ಸಿ ವಿಧಿಯ ಪ್ರಕಾರ ದಂಪತಿಗಳು ಕೊನೆಯ ಪಕ್ಷ 
ಮೂರು ವರುಷಗಳವರೆವಿಗೆ ಪ್ರತ್ಯೇಕವಾಗಿ ಜೀವನ ನಡೆಸಿದ್ದರೆ “ ಸೇರ್ಪಡಿಸಲಾಗದ 
ಬಿರುಕಿನ ವಿವಾಹ ” ಕಲ್ಪನೆಯ ಆಧಾರದಮೇಲೆ ವಿಚ್ಛೇದನಕ್ಕೆ ಅನುಮತಿ ನೀಡುವ 
ಅವಕಾಶ ಕಲ್ಪಿಸುತ್ತದೆ. ವಿಧಿ 138, ಹೆಂಡತಿಗೆ ಅನುಕೂಲಕರವಾಗಿದ್ದು ನ್ಯಾಯಾ 
ಲಯದಲ್ಲಿ ಪ್ರತಿವಾದಿ ಹೆಂಡತಿಯು ವಿಚ್ಛೇದನ ನೀಡುವುದರಿಂದ ತನಗೆ ಹಣಕಾಸಿನ 
ತೊಂದರೆಯಿಂದಾಗಿ ಜೀವನ ನಡೆಸುವುದೇ ಕಷ್ಟವಾಗುವುದೆಂಬುದನ್ನು ಶೃತಪಡಿಸಿದಾಗ 
ವಿಚ್ಛೇದನ ತಿರಸ್ಸುರಿಸುವ ಹಕ್ಕನ್ನು ನ್ಯಾಯಾಲಯಕ್ಕೆ ನೀಡುತ್ತದೆ. 

ಹಾಗೆಯೇ ಸೂಚಿಸಿರುವ ವಿಧಿ 13ಇ, ವಿವಾಹ ಮೂಲಕ ಜನಿಸಿರುವ 
ಅವಿವಾಹಿತ ಮತ್ತು ವಿಧವೆ ಹೆಣ್ಣು ಮಕ್ಕಳಿಗೆ ಯಾವುದೇ ತೆರನ ಹಣಕಾಸು ಸೌಲಭ್ಯ 
ವಿರದ್ಯೆ ಜೀವನದ ಮೇಲ್ವಿಚಾರಣೆ ಅಸಾಧ್ಯವೆಂದು ಕಂಡುಬಂದಾಗ, ವಿಚ್ಛೇದನಕ್ಕೆ 


ಒಳಗಾಗುವ ದಂಪತಿಗಳ ಶ್ಲೊಬ್ಬರು ಡೂ ಮಕ್ಕಳ ಪಾಲನೆ. ಪೋಷಣೆಯನ್ನು ನಿರ್ವಹಿಸ 
ಬೇಕಾಗುತ್ತದೆ. 


ಘೆ, ನೊಹಮ್ಮದ್‌ ಶರೀಫ್‌ 


ಇಸ್ಲಾಂ ಧರ್ಮ--ಒಂದು ಅವಲೋಕನ 


ಇಸ್ಲಾಂ ಜಗತ್ತಿನ ದೊಡ್ಡ ಧರ್ಮಗಳಲ್ಲಿ ಒಂದು, ಇದು ಮುಸ್ಲಿಮರ ಧರ್ಮಕ್ಕೆ 
ಇರುವ ಅರಬ್ಬೀ ಹೆಸರು. ಈ ಪದದ ಅರ್ಥ ಅಲ್ಲಾ ಹನಿಗೆ (ಜೀವನಿಗೆ) ಶರಣಾಗು 
ಅಥವ ವಿಧೇಯನಾಗು ಎಂದಿದೆ... ಈ ಪದದ ಇನ್ನೊ ಂದು ಅರ್ಥ "ಶಾಂತಿ' ಎಂದಿದೆ. 
ಅಂದರೆ ದೈಹಿಕ ಹಾಗೂ ಮಾನಸಿಕ ಶಾಂತಿ ಎಂದರ್ಥ. ಈ ಪದವು "ಸಿಲ್ಮ್‌? ಎಂಬ 
ಮೂಲ ಪದದಿಂದ ಉಂಬಾಗಿದ್ದು ಅಲ್ಲಾಹ್‌ನಿಗೆ ಅನನ್ಯ ಭಕ್ತಿಭಾ Se 
ಶರಣಾಗುವಿಕೆ, ಮೊರೆಹೋಗುವಿಕೆ, ಸರ್ವಾರ್ಪಣಾ ಭಾವವನ್ನು ಮನಸಾತೋರುವಿಕೆ 
ಎಂಬ ಅರ್ಥ ನೀಡುತ್ತದೆ. 


ವಿಶ್ವ ದ ಅನೇಕ ಧರ್ಮಗಳು ಬಹುಮ ಟ್ಟಿ ಗೆ ಆ ಧರ್ಮದ ಸ್ಕಾ ಪಕನ ಅಥವ ಆ 
ಧರ್ಮದೆ ದೇ ಕ್ಷೆಸಡೆದ ಜನಾಂಗದ ಹೆಸರಿನಿಂದ "ಕಕೆಯಲ್ಪ ಡುತ್ತನೆ. ಆದರೆ ಇಸ್ಲಾಂ 
ಧರ್ಮ ಯಾವನೊಬ್ಬ ನಿರ್ದಿಷ್ಟ ವ್ಯಕ್ತಿಗೆ, Mee ಆಥವ ನೀತ್ಸೆ 
ಸೀಮಿತವಾದ ಧರ್ಮವಲ್ಲ. ಈ ಧರ್ಮದ ವ್ಯಾಪ್ತಿ ಬಹುದೊಡ್ಡದು, ಇದರ 
ನಿಜವಾದ ಸ್ಥಾಪಕ ಮೊಹಮ್ಮದ” ಪೈಗಂಬರಂ”ರ (ಸ.ಅ.ಸ.) ಮಾತಿನಲ್ಲೇ 
ಹೇಳುವುದಾದರೆ ಪ್ರಥಮ ಪ್ರವಾದಿಯಾದ ಆದಂ ರ (ಅ) ಕಾಲದಿಂದಲೂ ಜಾರಿಯಲ್ಲಿದ್ದ 
ಮತಧರ್ಮಗಳೆಲ್ಲಿ ಅತ್ಯಂತೆ ಪ್ರಾ ಚೇನವೂ, ಸಂಪ್ರದಾಯಬದ್ವ ವೂ ಆದ ಧರ್ಮವೆಂದರೆ 
“ಇಸ್ಲಾಂ ಧರ್ಮ”. ಈ ಹೆಸರನ್ನು ಇಟ್ಟವರು ಆದೆಂ ಅವರ (ಅ) ನಂತರದ ಪ್ರವಾದಿ 
ಗಳಲ್ಲಿ ಒಬ್ಬರಾದ ಇಬ್ರಾಹೀಂ (ಅ) ಎಂದು ಮುಸ್ಲಿಮರ ಪವಿತ್ರ ಗ್ರಂಥವಾದ 
' ಖುರಾಸಿನಲ್ಲಿ ಹೇಳಿದೆ. 

ಇಸ್ಲಾಂ ಧರ್ಮವು ಸತ್ತಪೂರ್ಣವೂ ಸಶ್ಯ ಪೂರ್ಣವೂ ಆಗಿದೆ. ಸೃಷ್ಟಿ ಹಿಕರ್ತನೂ 
ಜಗದೊಡೆಯ: ನೂ ಆದೆ ಅಲ್ಲಾಹ"ನು ಮನುಕುಲಕ್ಕೆ ಮಾರ್ಗದರ್ಶನ “ ೊಪದಲ್ಲಿ 
ಅವತೀರ್ಣಗೊಳಿಸಿದ ಸಮಗ್ರ ಜೀವನ ಕ್ರಮವನ್ನು ಇಸ್ಲಾಂ ಒಳಗೊಂಡಿದೆ. ಇಸ್ಲಾಂ 
ಧರ್ಮದಲ್ಲಿ ಇತರ ಕೆಲವು ಧರ್ಮಗಳಲ್ಲಿರು ವಂತೆ ಮ: ನಿಧರ್ಮ, ಗ್ಯ ಹೆಸ್ಮ ಧರ್ಮ ಎಂಬ 
ವ್ಯತ್ಯಾಸವಿಲ್ಲ. ಇಸ್ಲಾಂ ಧರ್ಮದಲ್ಲಿ ಗುರುವರ್ಗವಿಲ್ಲ, ಸನ್ಯಾ ಕೆ ಜೇವನ ಇಸ್ಲಾಂ 
ನಂಬುವುದಿಲ್ಲ... ಆದುದರಿಂದ ಬ್ರಹ್ಮಚಾರಿಗಳಾಗಿ ಯಾರೂ " ಳಿಯಬೇಕಾಗಿಲ್ಲ. 


೧೨ ಮಾನವಿಕ ಕರ್ಣಾಟಕ 


ಜೀವನದ ಸಿಹಿ-ಕಹಿಗಳನ್ನು ಉಣ್ಣುತ್ತ ಸದಾಚಾರದಿಂದ ಕೂಡಿದ ಗೃಹೆಸ್ಕ 


ಜೀವನವನ್ನು -ಅದು ಮೆಚ್ಚುತ್ತದೆ. ಪುರುಷನಿಗೆ ಕುಟುಂಬದ ಮೇಲ್ವಿಚಾರಕನ 
ಸ್ಥಾನವನ್ನು ಇಸ್ಲಾಂ ನೀಡಿದೆ, ಕುಟುಂಬದ ಹಿರಿಯನೆನಿಸಿದ ಈತನ ಮೇಲೆ ಕೆಲವು 
ಹೊಣೆಗಳನ್ನು ಹೊರಿಸಿದೆ. ಜೀವನದ ನಿರ್ವಹಣೆಗೆ ಬೇಕಾದ ಧನಾರ್ಜನೆ 
ಮಾಹ ಮನೆಯ ಹೊರಗಿನ ಎಲ್ಲಾ ಕೆಲಸಕಾರ್ಯಗಳನ್ನು ನಿರ್ವಹಿಸುವುದು 
ಇತ್ಯಾದಿ ಈತನ ಕರ್ತವ್ಯವೂ ಆಗಿದೆ. ಮನೆಯ ಒಳಗಿನ ಕೆಲಸಗಳ ಸರಿಯಾದ 
ನಿರ್ವಹಣೆ, ಮಕ್ಕಳ ಪಾಲನೆ ಇವು ಸ್ತ್ರೀಗೆ ನೀಡಲಾದ ಕೆಲಸ, 
ಇಸ್ಲಾಂ ಧರ್ಮವು ವೈಯಕ್ತಿಕ, ಸಾಮಾಜಿಕ, ರಾಷ್ಟ್ರೀಯ, ಅಂತರರಾಷ್ಟ್ರೀಯ 
ರಂಗಗಳಿಗೆ ಅನ್ವಯಿಸುವ ಅನೇಕ ವಿಷಯಗಳನ್ನು ಬೋಧಿಸುತ್ತದೆ. ಸಮಗ್ರ ವಿಶ್ವವು 
ಏಕೈಕ ಪ್ರಭುವಿನಿಂದ ನಿರ್ಮಿತವಾಗಿದೆ. ಆ ಪ್ರಭುವೇ ಇಸ್ಲಾಂ ಹೆಸರಿಸುವ 
"ಅಲ್ಲಾಹ್‌. ಎಲ್ಲರ ಸೃಷ್ಟಿಕರ್ತನೂ ಒಬ್ಬನೇ “ದೇವ,” ಮನುಕುಲವೆಲ್ಲ ಒಂದೇ 
ಕುಟುಂಬವಿದ್ದಂತೈ,. ಕಾರಣ ಪರಸ್ಪರ ಯಾರೂ `ದ್ವೀಷಿಸದಿರಿ. ಸಹಕಾರದೊಡನೆ 
ಬಾಳಿ. ಯಾರೂ ಜನಾಂಗದ್ವೇಷ ಮತ್ತು ಮಧ್ಯಪಾನ ಮಾಡಬಾರದು. ದೇವರು 
ಒಬ್ಬನೇ. ಅವನು ಥಿರ್ವಿಕಾರಿ, ಅವನೇ ಎಲ್ಲರ ಎಲ್ಲಾ ವಸ್ತುಗಳ ಸೃಷ್ಟಿಕರ್ತ, 
ಅವನು ಸರ್ವಶಕ್ತ, ಸರ್ವರಕ್ಷಕ, ಸರ್ವವ್ಯಾಪಿ, ಅವನು ಸೃ ಸ್ಟಿಸಿದ ಎಲ್ಲಾ ಪ್ರಾಣಿ 
ಗಳನ್ನು ಪ್ರೀತಿಸಬೇಕು. ಪರಮತವನ್ನು ಆದರ ಸ್ವಾಪಕರನ್ನು ಗೌರವಿಸಬೇಕು. 
ಎಲ್ಲರೂ ಸಮಾನರು, ಹಾಗೂ ಸಹೋದರರು. ಯಾರಲ್ಲೂ ಮೇಲು ಅಥವ ಕೀಳೆಂಬ 
ಭೇದವಿಲ್ಲ. ರಾಜ-ಮಂತ್ರಿ, ಬಲ್ಲಿದ-ಬಡವ, ಹೆಣ್ಣು-ಗಂಡು ಎಲ್ಲರೂ ದೇವರ 
ದೃಷ್ಟಿಯಲ್ಲಿ ಒಂದೇ ಸುಳ್ಳು, ಮೋಸ, ಮಧ್ಯ ಪಾನ, ಜೂಜು ಇವೆಲ್ಲವನ್ನು 
ಪ್ರತಿಯೊಬ್ಬ ನೂ ತ್ಯಜಿಸಬೇಕು. ವಿದ್ಯಾವಂತರು ದೀವರ ಪ್ರತಿನಿಧಿಗಳಿದ್ದ ಹಾಗೆ 
ಇವು ಮೊಹಮ್ಮದ್‌ ಫ್ಲೈ ಪ್ಭಗಂಬರರು (ಸ.ಅ.ಸ.) ಖುರಾಥಿನ ಮೂಲಕ ಬೀರಿದ ಇಸ್ಲಾಂ 
ಸಂದೇಶದ ಸಾರಾಂಶ, 
ಇಸ್ಲಾಂ ಪ್ರಪಂಚದಲ್ಲಿ ಏಷ್ಯಾ, ಆಫ್ರಿಕ ಮತ್ತು ಯೂರೋಪ" ಖಂಡಗಳ 
ಅನೇಕ ಭಾಗಗಳಲ್ಲಿ ವಾಸಿಸುವ ಅರವತ್ತು ಕೋಟಗಿಂತಲೂ ಹೆಚ್ಚ ಜನರ ಮುಖ್ಯ 
ಧರ್ಮವಾಗಿದೆ. ಆಧುನಿಕ ಪ ರ್ರಸಂಚರಲ್ಲಿ ಆಫ್ಫ್ಯಾ ಸ್ಥಾನ, ಆಲೆ ನಿಯ, ಇರಾಕ್‌, 


ಇರಾನ್‌, ಇಂಡೋನೇಷ್ಯ, ಈಜಿಸ ತುರ್ಕ ದೈ ಪಾಕಿಸ್ತಾನ, 


ಬಂಗ್ಲಾದೇಶ ಮೊರಾಕೊ, ಸ್‌ ಸಿರಿಯ ಸೌದ y ಮುಂತಾದವು ' 


ಮುಖ್ಯ ಮುಸ್ಲಿಂ ರಾಷ್ಟ್ರಗಳು, ಇವಲ್ಲದೆ ಮುಸ್ಲಿಮರು ಆಫ್ರಿಕ್ಕ ಚೀನ್ಕ 
ಹಿರಿಸೆ ಫ್‌ ಭಾರಶ, ಯುಗೋಸ್ಲಾ ವಿಯ್ಕ ಲೆಬನಾನ್‌, ಸೋವಿಯತ್‌ ಮುಂತಾದ 
ದೇಶಗಳ ಗಣನೀಯ ಸಂಖ್ಯೆಯಲ್ಲಿ ಇದ್ದಾರೆ. 

ಇಸ್ಲಾಂ ಧರ್ಮದ ಶ್‌ ಸ್ವರೂಪವು ಮೂಲಭೂತವಾಗಿ ಐದು 
ತತ್ವಗಳ (ಸಿದ್ಧಾಂತಗಳ) ಮೇಲೆ ಆಧಾರಿತವಾಗಿದೆ. ಪ್ರತಿಯೊಬ್ಬ ಮುಸ್ಲಿಮನಿಗೂ 


ಇಸ್ಲಾಂ ಧರ್ಮ-ಒಂದು ಅವಲೋಕನ ೧೩ 


ಇವು ಬಹಳ ಮುಖ್ಯವಾದುವು, ಅವುಗಳಾವುವೆಂದಕೆ 1]. ಈಮಾನ್‌ 2, ನಮಾಜ್‌ 
3. ರೋಜಾ 4, ಜಕಾತ್‌ ಮತ್ತು 5. ಹಜ್‌. 


೧. ಈಮಾನ್‌ 


ಈಮಾನ" ಅಂದರೆ ಅರಿವು (ಜ್ಞಾ ನ)» ನಂಬಿಗೆ ಅಥವಾ ವಿಶ್ವಾಸ ; ದೇವರಲ್ಲಿ 
ವಿಶ್ವಾಸ ತೋರುವುದು ಎಂದರ್ಥ. ಪ್ರತಿಯೊಬ್ಬ ಮುಸ್ಲಿ ಮನು ಜೀವರಲ್ಲಿ ವಿಶ್ವಾಸ 
ವನ್ಸಿಡಬೇಕು, ಸತ್ಯ ವಿಶ್ವಾ ಸವಿಲ್ಲದೆ ಜತ ನೈಜ. ಮುಸಲ್ಮಾನನಾಗಲುರ. 
ಬೀಜವಿಲ್ಲದೆ ಗಿಡಬೆಳೆಯದೂತೆ ಕಮಾನ್‌ ಇಲ್ಲದೆ ಇಸ್ಲಾಂ ಬೆಳೆಯಲಾರದು. 
ಈಮಾನ್‌ ಇಲ್ಲದೆ ಇಸ್ಲಾಂ ಇಲ್ಲ. ಇದು ಐದು ವಿಧ. 


ಕಮಾನ" ಅಥವಾ ವಿಶ್ವಾಸದಲ್ಲಿ ಮೊದಲನೆಯದೇ ಏಕದೇವನಲ್ಲಿ ವಿಶ್ವಾಸ, 
“" ಲಾ-ಇಲಾಹ-ಇಲ್ಲಲ್ಲಾಹು....” ಅಂದರೆ ಅಲ್ಲಾಹ್‌ ನೊಬ್ಬನೇ ಅರಾಧನೆಗೆ 
ಯೋಗ್ಯನಾದವನು. ಈ ಮಾತಿನಲ್ಲಿ ವಿಶ್ವಾಸವುಳ್ಳ ವಸೇ ಸಾ ನ, ಇಡುವೇ 
ಪ್ರವಾದಿ ಮೊಹಮ್ಮದ್‌ (ಸ.ಅ.ಸ.)ರ ಮೂಲಭೂತ ಹಾಗೂ ಅತ್ಯಂತ ಪ್ರಮುಖ 
ವಾದ ಬೋಧನೆ, ಇದುವೇ ಇಸ್ಲಾಮಿನ ಜೀವಾಳ. ದೇವರ ಅಸ್ಮಿತ್ವದಲ್ಲಿ ಅಚಲ 
ಶ್ರದ್ಧೆ ಇರಬೇಕಾದುದು ಪ್ರತಿಯೊಬ್ಬ ಮುಸ್ಲಿ ಮನಲ್ಲಿರಬೇಕಾದ. ಪ್ರಾಥಮಿಕ 
ಅವಶ್ಯಕತೆ. 

ಎರಡನೆಯದು ಮಲಕ್‌ ಆಥವ ದೇವದೂತರಲ್ಲಿ ವಿಶ್ವಾಸ, ಈ ದೇವದೂತರನ್ನು 
ಅಲ್ಲಾಹನು ಜ್ಯೋತಿ (ಬೆಳಕು)ಯಿಂದ ಸೃಷ್ಟಿಸಿದ್ದಾನೆ. ಅವರಲ್ಲಿ ಪ್ರಸಿದ್ಧರು 
ನಾಲ್ವರು : ಹೆ ಜಿಬ್ರಾಯಿಲ್‌ (ಅ) ಅವರು ಅಲ್ಲಾಹನ ಆಜ್ಞೆ, ಅಪ್ಪಣೆಗಳನ್ನು 
ಸಂದೇಶಗಳನ್ನು ಗ್ರಂಥಗಳನ್ನು ಎಲ್ಲಾ ಪ್ರವಾದಿಗಳ ಬಳಿ ಕೊಂಡೊಯ್ಯುತ್ತಿದ್ದರು. 
ಹೆ! ಇಸ್ರಾಫೀಲ್‌ (ಅ) ಅವರು ನಿರ್ಣಾಯಕ ದಿನದಂದು ಸೂರ್‌ ಅಥವ ಕಹಳೆ 
ಊದುವವರು, ಹ ವಿತಾಕಾಈಲ್‌ (ಅ) ಅವರು ಮಳೆಯನ್ನು ಬರಿಸುವವರು: 
ಹಾಗೂ ದೇವರು ಸೃಷ್ಟಿಸಿದ ಎಲ್ಲ ಜೀವಿಗಳಿಗೂ ಅಹಾರವನ್ನೊದಗಿಸುವವರು ಮತ್ತು 
ಹ ಇರ್ಬುಕಈಲ್‌ (ಅ) ಅವರು ಜೀವಿಗಳ ಪ್ರಾಣ ತೆಗೆಯುವವರು. ಪ್ರತಿಯೊಬ್ಬ 
ಮುಸ್ಲಿ ಮನು ಇವರಲ್ಲಿ ವಿಶ್ವಾಸವನ್ನಿ ಡಬೇಕಾದುದು ಆವಶ್ಯಕ. 


ಪ್ರತಿಯೊಬ್ಬ ಮುಸ್ಲಿಮನು ದೇವರು ಕರುಣಿಸಿದ ಧರ್ಮಗ್ರಂಥಗಳಲ್ಲಿ ವಿಶ್ವಾಸ 
ವನ್ನಿಡಬೇಕಾದುದು ಮೂರನೆಯದು. ಅವುಗಳಲ್ಲಿ ತೌರಾತ್‌ ಹ॥ ಮೂಸ (ಅ) 
ಅವರ ಮೇಲೆ ಅವತೀರ್ಣ ವಾದ ಗ್ರಂಥ (ಯಹೂದಿಗಳ ಗ್ರಂಥ), ರುುಬೂರ್‌ ಹ॥ 
ದಾವೂದ್‌ (ಅ) ಅವರ ಮೇಲೆ: ಅವತೀರ್ಣವಾದ ಗ್ರಂಥ, ಇಂಜಿಲ್‌ ಹ! ಈಸಾ (ಅ) 
ಅವರ ಮೇಲೆ ಅವತೀರ್ಣವಾದ ಗ ಗ್ರಂಥ (ಕ್ರಿ ಶ್ರಿಯನ್ನರ ಗ್ರಂಥ) ಮತ್ತು ಖುರಾನ್‌ ಹ॥ 
ಮೊಹಮ್ಮದ್‌ (ಸ.ಅ ಸ್ಪ) ಅವರ ಲ ಅವತೀರ್ಣವಾದ ಗ್ರಂಥ (ಮುಸ್ಲಿಮರ 
ಗ್ರಂಥ) ಮುಖ್ಯವಾದುವು. ಈ ಗ್ರಂಥಗಳು ಮೊದಲು ದೇವದೂತರ ಮುಖಾಂತರ 


೧೪ ಮಾನವಿಕ ಕರ್ಣಾಟಕ 


ಪ್ರವಾದಿಗಳ ಮೇಲೆ ಅವಶೀರ್ಣವಾಗಿ ನಂತರ ಜನರಿಗೆ ತಲುಪಿದುವು. ಇವುಗಳಲ್ಲಿ 
ವಿಶ್ವಾಸವನ್ನಿಡುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ, 

ನಾಲ್ಕನೆಯದು ದೇವನು ಕಳುಹಿಸಿದ ಪ್ರವಾದಿಗಳಲ್ಲಿ ವಿಶ್ವಾಸ ಇಡುವುದು. 
ಇಸ್ಲಾಂ ಧರ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಇದು ಎರಡನೆಯದು. ಇಲ್ಲಿಯ 
ವರೆಗೆ ಜೀವರು ಜನರ ಕಲ್ಯಾಣಕ್ಕಾಗಿ ಒಂದು ಲಕ್ಷ ಇಪ್ಪತ್ತನಾಲ್ಕು ಸಾವಿರ ಪ್ರವಾದಿ 
ಗಳನ್ನು ಈ ಭೂಲೋಕಕ್ಕೆ ಕಳುಹಿಸಿದ್ದಾನೆ, ಅವರಲ್ಲಿ ಪ್ರಥಮ ಪ್ರವಾದಿ ಆದಂ 
(ಅ) ಮತ್ತು ಕೊನೆಯ ಪ್ರವಾದಿ ಮೊಹಮ್ಮದ್‌ (ಸ.ಅ.ಸ.). « ಮೊಹಮ್ಮದರ್ರ 
ಸೂಲಿಲ್ಲಾಹಿ * ಅಂದರೆ ಮೊಹಮ್ಮದರು ದೇವರು ಕಳುಹಿಸಿದ ಪ್ರವಾದಿ. ಇವರ 
ಪ್ರವಾದಿತ್ವದಲ್ಲಿ ವಿಶ್ವಾಸವಿರಿಸುವುದು ಹಾಗೂ ಅವರ ಆದೇಶ ಮತ್ತು ಆದರ್ಶಗಳನ್ನು 
ಅನುಸರಿಸುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ. 

ಮರಣೋತ್ತರ ಜೀವನದಲ್ಲಿ ವಿಶ್ವಾಸವನ್ನಿಡುವುದು ಐದನೆಯದು ಮತ್ತು ಕೊನೆ 
ಯದು. ಮರಣೊ:ತ್ತರ ಜೀವನದಲ್ಲಿ ಮತ್ತು ನಿರ್ಣಾಯಕ ದಿನದಂದು ಮನುಷ್ಯನು 
ಶಾನು ಇಹಜೀವನದಲ್ಲಿ ಮಾಡಿದ ಕೆಲಸಕಾರ್ಯಗಳಿಗಾಗಿ ಫಲಾಫಲಗಳನ್ನು ಪಡೆಯ 
ಲಿರುವನೆಂಬ ಸಂಗತಿಯಲ್ಲಿ ವಿಶ್ವಾಸ, ಮೊಹರಂ ತಿಂಗಳ ಹತ್ತನೆಯದಿವಸ ಶುಕ್ರವಾರ | 
ದಂದು ಪ್ರಸಂಚವು ಪ್ರಳಯವಾಗುತ್ತದೆ, ಆಗ ಸರ್ವನಾಶವಾಗುತ್ತದೆ, ಸತ್ತು 
ಹೋದೆ ಎಲ್ಲರಿಗೂ ದೇವರು ಜಿೀವಕೊಡುತ್ತಾನೆ ದೇವರು ಆ ನಿರ್ಣಾಯಕ ದಿನದಂದು 
ನ್ಯಾಯವಾದಿಯ ಸ್ಥಾನದಲ್ಲಿದ್ದು ಅವರವರ ಕರ್ಮಗಳಿಗನುಸಾರ ಸ್ವರ್ಗ ಹಾಗೂ -: 
ನರಕಗಳಿಗೆ ಕಳುಹಿಸುವನು ಎಂಬ ವಿಷಯದ ಬಗ್ಗೆ ವಿಶ್ವಾಸವನ್ನು ಪ್ರತಿಯೊಬ್ಬ 
ಮುಸ್ಲಿಮನು ಇಡಬೇಕು. 

ಈ ಐದು ವಿಚಾರಗಳಲ್ಲಿ ವಿಶ್ವಾಸವಿಡಬೇಕೆಂದು ಪ್ರವಾದಿ ಮೊಹಮ್ಮದರು : | 
(ಸ.ಅ.ಸ.) ಆಡೇಶವಿತ್ತಿದ್ದಾರೆ. ಈ ಎಲ್ಲ ವಿಶ್ವಾಸಗಳೂ ತರ್ಕಬದ್ಧ ವೆನಿಸಿವೆ. 


“uk 


೨. ನಮಾಜ್‌ 
ನಮಾಜ್‌ ಅಂದರೆ ಪ್ರಾರ್ಥನೆ. ಯಾವ ರೀತಿಯಲ್ಲಿ ಹಿಂದುಗಳಲ್ಲಿ ದೇವರ | 
ಭಕ್ತಿಗಾಗಿ ಪೂಜೆ, ಭಜನೆ, ಕೀರ್ತನೆ, ಜಸ-ತನ್ಕ ಸಾಮೂಹಿಕ ಪ್ರಾರ್ಥನೆ ಇತ್ಯಾದಿ 
ಮಾರ್ಗಗಳಿನೆಯೋ ಅದೇ ರೀತಿಯಲ್ಲಿ ಮುಸ್ಲಿಮರಲ್ಲಿ ನಮಾಜ್‌ ಮಾಡುವುದು ಒಂದು 
ಅನಿವಾರ್ಯ ಭಕ್ತಿಮಾರ್ಗ. ದೇವರು ನಮಗೆ ಗಾಳಿ, ಬೆಳಕು ನೀರು, ಆಹಾರ್ಯ 
ಸತ ಇತ್ಯಾದಿ ಅವಶ್ಯಕತೆಗಳನ್ನು ಪೂರೈಸಿದ್ದಾನೆ. ತನ್ನ ಅವಶ್ಯಕತೆಗಳನ್ನೆಲ್ಲಾ 
ಪೂಕ್ಸಿಸಿದ ದೇವರಿಗೆ ಮನುಷ್ಯನು ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸುವ ನಮನವೇ 
ನಮಾಜ್‌. ಪ್ರತಿಯೊಬ್ಬ ಮುಸ್ಲಿಮನು ದಿನಕ್ಕೆ ಐದು ಬಾರಿ ಪ್ರಾರ್ಥನೆಯನ್ನು 
ಮಾಡಬೇಕು. ಈ ಪ್ರಾರ್ಥನೆಗೆ ಶರೀರದ, ಉಡುಪಿನ ಮತ್ತು ಸ್ಥಳದ ಪರಿಶುದ್ಧತೆ 
ಅವಶ್ಯಕ. ಪ್ರತಿದಿನ ಆಗಾಗ್ಗೆ ಮಾಡುವ ಈ ಪ್ರಾರ್ಥನೆಗಳು ವ್ಯಾವಹಾರಿಕ ಚಟು 


ಇಸ್ಲಾಂ ಧರ್ಮ- ಒಂದು ಅವಲೋಕನ ೧೫ 


ವಟಿಕೆಗಳ ಗೊಂದಲದಲ್ಲಿ 1 ಜೀವನದ ಥ್ರೇಯೋದ್ದೇಶಗಳೇ ಮರೆತುಹೋಗದಂತೆ 
ಎಚ್ಚ ರಿಕೆ ನೀಡುತ್ತವೆ. ಪ್ರತಿದಿನವೂ ಐದುಸಲ ಮಸೀದಿಗಳಲ್ಲಿ ಮುಸಿ ಮರು 
ತಾರ್‌ ಮಾಡಲ! ಸೇರುತ್ತಾರೆ. ಇದರಿಂದ ಪರಸ್ಪರ ಪ್ರೇಮ ಮತ್ತು ಐಕ್ಕಭಾವನೆ 
ಉಂಟಾಗುತ್ತದೆ. ಬಡವ-ಬಲ್ಲಿದ, ಉಚ್ಛ- i. ಒಣೆಯ ಸೇವಕ, ಕಪ್ಪು- 
ಬಿಳಿಯರೆಂಬ ಯಾವುದೇ ವಿಧದ ತಾರತಮ್ಯ ವಿಲ್ಲದೆ ಭುಜಕ್ಕೆ ಭುಜ ಹಚ್ಚಿ ನಿಕ 
ಕಾಲದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವುದರಿಂದ ನಮ್ಮಲ್ಲಿ ಸರಸರ 
ಸಮಾನತೆ ಮತ್ತು ಆಳವಾದ ಭ್ರಾ ತ್ರಾತೃಭಾವನೆ ಉಂಟಾಗುತ್ತದೆ. ಪ್ರಾ ಥಕ 
ಮುಸ್ಲಿ ಮನಿಗೆ ಮರಣದ ಭಯ್ಕ ಶ್ರನರುತ್ನಾ ನದ ದಿವಸ ದೇವರ ಮುಂದೆ ಹೋಗಿ 
ನಿಲ್ಲುವ ಭಯ ಮುಂತಾದ ಭಯಗಳನ್ನು ಡುತ. ಖುರಾನ್‌" ಹೀಗೆ 
ಹೇಳುತ್ತದೆ : ಪಾ ಾರ್ಥನೆ ಮುಸ್ಲಿಮನನ್ನು ದೇಹದಲ್ಲಿ ಮತ್ತು ಆತ ದಲ್ಲಿ ಕ್ಲುಪ್ತ 
: ನನ್ನಾಗಿ, ವ್ಯವಸ್ಥಿ 'ತನಕ್ನಾಗಿ , ಸ್ವಸ್ಥ ಹಾಗೂ ಶುದ ನನ್ನಾ ಗಿ gr ಅಧಾ ತ್ಕಿಕ 
ಸಾಧನ, ದೊಡ 4 ವನಿರಲಿ ಸ ೪ ವನಿರಲಿ, ಧನಿಕನಿರಲಿ ದರಿದ ನ್ರನಿರಲಿ, 8ೌಿಂಗಳುಗಲಿ 
ಪ್ರಜೆಗಳಾಗಲಿ ಎಲ್ಲ ಮುಸ್ಲಿ ಬ ಧರ್ಮದ er ಸಮಾನರು, ಇಸ್ಲಾಂ 
ಧರ್ಮದಲ್ಲಿ ಪ್ರತಿಯೊಬ್ಬ ಮುಸ್ಲಿಮನು ದಿನಕ್ಕೈದುಸಾರಿ ಪ್ರಾರ್ಥನೆ ಮಾಡುವುದು 
ಕಡ್ಡಾ ಯವೂ ಮತ್ತು ಕರ್ತವ್ಯವೂ ಆಗಿದೆ. 


೩. ರೋಜಾ 


ರೋಜಾ ಅಂದರೆ ಉಪವಾಸವ್ರತ. ರಂಜಾನ" ತಿಂಗಳಲ್ಲಿ ಮೂವತ್ತು ದಿವಸಗಳ 
ಉಪವಾಸಾಚರಣೆ ಮುಸ್ಲಿಮರ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು. “ ಸತ್ಯ 
ವಿಶ್ವಾಸಿಗಳೇ ನಿಮ್ಮ ಪೂರ್ವಜರಮೇಲೆ ಕಡ್ಡಾಯಗೊಳಿಸಿದಂತೆ ನಿಮ್ಮ ಮೇಲೂ 
ಉಸವಾಸಾಚರಣೆಯನ್ನು ಕಡ್ಡಾಯಗೊಳಿಸಲಾಗಿಜೆ. ನೀವು ದೇವರ ಭಕ್ತರಾಗ 
ಬೇಕೆಂದು ಹೀಗೆ ಮಾಡಿದೆ” ಎನ್ನುತ್ತದೆ ಪವಿತ್ರ ಖುರಾನ್‌". ಉಪವಾಸದ ಮಹತ್ವ 
ವನ್ನು ಯಾವ ಮುಸ್ಲಿಮನೂ ನಿರಾಕರಿಸಲು ಸಾಧ್ಯವಿಲ್ಲ. ನಿರಾಕರಿಸುವವರು 
ಮುಸ್ಲಿ ಮರಾಗಿ ಉಳಿಯುವುದಿಲ್ಲ ಇದು ಇಸ್ಲಾಮಿನ ಇತಿಹಾಸದ ಉದ್ದಕ್ಕೂ ಕಂಡು 
ಬಂದಿರುವ ಒಂದು ವಾಸ್ತವ ಸಂಗತಿ. ಒಂದು ತಿಂಗಳಲ್ಲಿ ಮುಸ್ಲಿಮರು ಸಹಿಸುವ ಕಷ್ಟ 

' ಯಾತನೆಗಳಿಂದ ಜೀವನದ ಕಠಿಣತೆಯ ಅರಿವಾಗಿ ಇತರ ತಿಂಗಳುಗಳಲ್ಲಿಯೂ ಸರಳ 
ಜೀವನ ದೊಂದಿಗೆ ದೇವರ ನ್ರೈಜ ಇಚ್ಛೆಗನುಗುಣವಾಗಿ ಬಾಳುವಂತಹ ರೂಢಿಉಂಟಾಗು 
ತ್ತದೆ. ದುರಭ್ಯಾಸಗಳು ಕಡಿಮೆಯಾಗುತ್ತವೆ ಮಾಡಿದ ಪಾಪಗಳು ಕ್ಷಮಿಸಲ್ಪಡುತ್ತವೆ. 
ಧನಿಕ-ಬಡವ ಪ್ರ ತಿಯೊಬ್ಬ ನು ಒಂದೇ ರೀತಿಯಲ್ಲಿ ಉಸವಾಸ ವ್ರತವನ್ನಾ ಚರಿಸುವುದ 
ರಿಂದ ಸರಸ್ಪೃ ರ ಸಮಾನತೆ: ಪ್ರೀತಿ, ವಾತ್ಸಲ್ಯ ಹಾಗೂ ಬಾಂಧವ್ಯಗಳು ಬೆಳೆಯಲು 
4  ಅನುಕೂಲವಾಗುತ್ತ ಜೆ. ಬಡವರ ಕಷ್ಟದ ಅರಿವಾಗಿ ಅವರಿಗೆ ಸಹಾಯಮಾಡುವ 
ಮನೋಭಾವ ಶ್ರೀೀಮಂತರಲ್ಲಿ ಬೆಳೆಯುತ್ತದೆ. ಉಪವಾಸ ವ್ರತವು ಅನೇಕ ರೋಗ 


೧೬ ಮಾನವಿಕ ಕರ್ಣಾಟಕ 


ರುಜಿನುಗಳ ನಿವಾರಣೆಗೆ ಒಳ್ಳೆ ಯದೆಂದು ಹಲವು ತಜ ಸ್ಸ ವೈದ್ಯರ ಆಭಿಪ್ರಾಯ. ವ್ಯಕ್ತಿ ಗೆ 
ಉಪವಾಸ ವ್ರತವು ಕೈವಭಕ್ಕಿ ಯನ್ನು ಸದಾ ಜಾಗ್ಗೃತವಿಡುವಲ್ಲಿ ಸಹಾಯಕವಾಗಿದೆ. 
ಉಪವಾಸವ್ರ ತವು ಉಪವಾಸಿಗನಿಗೆ ಪ್ರಾಮಾಣಿಕತೆಯನ್ನು ಕಲಿಸುತ್ತದೆ, ಸತ್ಕರ್ಮ 
ಗಳ ಒಲವನ್ನು ಬೆಳಸುತ್ತ ದೆ. ವ್ಯಕ್ತಿಯಲ್ಲಿ ಶಾಳ್ಮೆ ಮತ್ತು ಔದಾರ್ಯದ ಗುಣ 
ಗಳನ್ನು ಬೆಳಸುತ್ತ ದೆ. ದೇವನ ದೃ ಷ್ಟಿ ಯಲ್ಲಿ ಮನುಷ್ಯರೆಲ್ಲರೂ ಸಂಪೂರ್ಣ ಸಮಾನರೆಂಬ 

ಪ್ರಜೆ ಕ್ಲೈಯನ್ನು ಬೆಳಸುತ್ತದೆ B44 ಸಾಮಾಜಿಕ ಬಾಂಧವ್ಯ ಬೆಳಸುವಲ್ಲಿ ಬಹಳ 
pt ಪಾತ್ರವಹಿಸುತ್ತದೆ. ಇದರಿಂದ ಪ್ರತಿಯೊಬ್ಬ ಮುಸ್ಲಿಮನಿಗೂ 
(ವ್ಯಕ್ತಿಗೂ) ಇದರ ಮಹತ್ವಗಳೇನೆಂದು ತಿಳಿಯುತ್ತದೆ. 


೪, ಜಕಾತ್‌ 


ಜಕಾತ್‌ ಎಂಬುದು ಒಂದು ಬಗೆಯ ದಾನ. ಇದರ ಉದ್ದೇಶ ಸಾಮಾಜಿಕ ' 


ಸೇವೆ. ತತ ಉದ್ಧಾರಕ್ಕಾಗಿ ಕೊಡಬೇಕಾದ ಕಡ್ಡಾಯ ಶುಲ್ಲು. ವಾರ್ಷಿಕ 
ಉಳಿತಾಯದಲ್ಲಿ ನಲವತ್ತನೇ ಒಂದಂಶ ಅಂದರೆ ಶೇಕಡ ಎರಡುವರೆ ಭಾಗವನ್ನು 
ದೀನದಲಿತರ, ದುರ್ಬಲರ, ಅಂಗವಿಕಲರ, ಅಬಲೆಯರ, ಅನಾಥರ, ವಿಧವೆಯರ 
ಸಹಾಯಾರ್ಥ ನೀಡುವ ಶುಲ್ಕವೇ ಜಕಾತ್‌, ಹೀಗೆ ನೀಡುವುದರಿಂದ ನೀಡಿದ ವ್ಯಕ್ತಿ 
ಹೆಗಲೂರಾತ್ರೆ ನಮಾಜ" ಮಾಡಿದವರಂತೆ, ಅನುದಿನವೂ ಉಪವಾಸವ್ರತ ಕೈಗೊಂಡ 
ವರಂತೆ, ದೇವರ ಆಡೀಶದಂತೆ ಸಕಲ ಸಂಪತ್ತನ್ನು ಸತ್ಸಾರ್ಯದಲ್ಲಿ ತೊಡಗಿಸಿದವರಂತೆ 
ಸತ್ಸಲಕ್ಕೆ ಅರ್ಹನಾಗುತ್ತಾನೆ ಎಂಬುದಾಗಿ ಪ್ರವಾದಿಯವರು ನುಡಿದಿದ್ದಾರೆ. ಸ್ವಾರ್ಥ 
ಹಾಗೂ ಧನದ ಆರಾಧನೆಗಳನ್ನು ತೊರೆದು ಶ್ಯಾಗಮನೋಭಾವವನ್ನು ಬೆಳೆಸುವುದೇ 
ಜಕಾತ್‌ನ ವೈಶಿಷ್ಟ್ಯ ಮತ್ತು ಮಹತ್ವ, ಇದರಿಂದ ಅನೇಕರಿಗೆ ಅರ್ಥಿಕ ನೆರವು 
ಸಿಗುತ್ತದೆ, ಇದರಿಂದ ಶ್ರೀಮಂತರ ಒಂದಿಷ್ಟು ಹಣ ಸತ್ಕಾರ್ಯಕ್ಕೆ ತನ್ಮೂಲಕ 
ಬಡವರ ನೆರವಿಗೆ ಉಪಯೋಗಿಸಿದಂತಾಗುತ್ತದೆ. ವಾರ್ಷಿಕ ಉಳಿತಾಯದಲ್ಲಿ 
ಪ್ರತಿಯೊಬ್ಬ ಮುಸ್ಲಿಮನಿಗೂ ಜಕಾತ್‌ ಕಡ್ಡಾ ವಾಗಿದೆ. 


೫. ಹಜ್ಜ 


ಹಜ್‌" ಅಂದರೆ ಅರೇಬಿಯಾದ ಮಕ್ಕಾನಗರದಲ್ಲಿರುವ *“ ಕಾಬಾ ಮಂದಿರದ 
ದರ್ಶನ, ಮದಿನಾನಗರದಲ್ಲಿರುವ (ಕಾಬಾದಿಂದ ಸು. 250 ಮೈಲುಗಳಷ್ಟು ದೂರ) 
ಅಂತ್ಯ ಪ್ರವಾದಿಗಳ ಗೋರಿಗಳ ದರ್ಶನಮಾಡಿ ವಿಧಿವತ್ತಾದ ಪ್ರಾರ್ಥನೆಯನ್ನು ಸಲ್ಲಿಸು 
ವುದೇ ಹಜ್‌ ಯಾತ್ರೆ, ಯಾವರೀತಿಯಲ್ಲಿ ಕಾಶಿ, ರಾಮೇಶ್ವರ, ದ್ವಾರಕಾ ಇತ್ಯಾದಿ 
ಕೀರ್ಥಕ್ಷೇತ್ರಗಳ ಯಾತ್ರಿ ಮಾಡುವುದು ಹಿಂದುಗಳಲ್ಲಿ ಪುಣ್ಯ ಪ್ರದನೆಂದು ಭಾವಿಸ 
ಲಾಗಿದೆಯೋ, ಜೈನರಲ್ಲಿ. ತೀರ್ಥಂಕರರ ಕ್ಷೇತ್ರಗಳು, ಬೌದ್ಧ ರಕ ಬುದ ನಿಗೆ ಸಂಬಂಧ 
ಪಟ್ಟ ಸ್ಥಳಗಳು ಪವಿತ್ರವಾಗಿವೆಯೋ ಆದೇ ರೀತಿಯಲ್ಲಿ ಮುಸ್ಲಿ ಮಲ್ಲಿ ತನ್ನ ಜೀವಿತ 
ದಲ್ಲಿ ತೆ ಇದು ಬಾರಿಯಾದರೂ ಮಕ್ಸಾಯಾತ್ರಿ ಮಾಡಿದವನು ಪುಣ್ಯ ವಂತನೆಂದು 


ಇಸ್ಲಾಂ ಧರ್ಮ- ಒಂದು ಅವಲೋಕನ ೧೭ 


' ನಂಬಿಕೆ. ಮಕ್ಕಾ ನಗರದ ಕಾಬಾಮಂದಿರವನ್ನು ಇಸ್ಲಾಂನ ಪ್ರವಾದಿಗಳಲ್ಲೊಬ ) ರಾದ 
ಇಬ್ರಾಹಿಂ (ಆ). ಮತ್ತು ಅವರ ಮಗ ಇಸ್ಮಾಯಿಲ್‌ (ಅ) ಅವರು ಅಲ್ಲಾಹ್‌ನ 
ಅಜ್ಜಿ ಯನುಸಾರ ಪ್ರಾರ್ಥನೆಗೋಸ್ಟರ ಕಟ್ಟಿದರು. ಅನುಕೂಲವಿದ್ದ ಪ್ರತಿಯೊಬ್ಬ 
ಮುಸ್ಲಿಮನೂ ಜೀವನದಲ್ಲಿ ಒಂದು ಸಾರಿಯಾದರೂ ಹಜ"ಯಾತ್ರೆ ಮಾಡಬೇಕು. 
ಹೀಗೆ ಹಜ್‌ ಯಾತ್ರೆ ಮಾಡಿದ ಮುಸ್ಲಿಮನಿಗೆ ಹಾಜಿ ಎಂದು ಕರೆಯುತ್ತಾರೆ. ವಿಶ್ವದ 
ನಾನಾಭಾಗಗಳಿಂದ ಜನರು ಇಲ್ಲಿ ಬಂದು ಒಂದೇ ಕಡೆ ಪ್ರಾರ್ಥನೆಗೆ ಪಾಲ್ಗೊಳ್ಳುವುದ 
ರಿಂದ " ವಿಶ್ವಮಾನವ ಬಾಂಧವ ೈಕ್ಟೈ? ಸ ಸಹಾಯವಾಗುತ್ತದೆ. ಇದು ಪ್ರತಿಯೊಬ್ಬ 
ಮುಸ್ಲಿ ಮನಿಗೆ ಕಡ್ಡಾ ಯವಲ್ಲದಿದ್ದ ಶೊ ಶ್ರೀಮಂತರು ಹಾಗೂ ಆರೋಗ್ಯವಂತರಿಗೆ ಇದು 
ಅನಿವಾರ್ಯ, 

ಪ್ರ ತಿಯೊಬ್ಬ ಮುಸ್ಲಿಮನ ಜೀವನವನ್ನು ನಡೆಸುವ ಪ್ರೇರಕ ಶಕ್ತಿ ತ ಎರಡು 
ಒಂದು ತತ ಮತಧರ್ಮಶಾಸ್ತ್ರ ಇನ್ನೊ ಂದು ನ್ಯಾಯಶಾಸ್ತ್ರ. ಅವನ ಶ್ರ ದ್ದೆ, ನಂಬಿಕೆ 
ಗಳಿಗೆ ಮತಧರ್ಮಶಾಸ್ತ್ರ ಮೂಲ. ಏನನ್ನು ಮಾಡಬೇಕ್ಕು ಏನನ್ನು ಮಾಡಬಾರದು 
ಎಂಬುದನ್ನು ನಿರ್ಣಯಿಸುವುದು ನ್ಯಾಯ. ನ್ಯಾಯದ ಅಡಿಗಲ್ಲಿನ ಮೇಲೆಯೇ 
ಮುಸ್ಲಿಮನ ವ್ಯಕ್ತಿತ್ವ ಬೆಳೆಯುತ್ತದೆ. ನ್ಯಾಯಸೂತ್ರಕ್ಕೆ ತುಂಬಾ ಪ್ರಾಧಾನ್ಯ ಈ 
ಧರ್ಮದಲ್ಲಿ ಉಂಟು, ಇಸ್ಲಾಮಾ ನ್ಯಾಯದ ಮೂಲ ಆಧಾರಗಳೆಂದರೆ ಖುರಾನ್‌, 
ಹದೀಸ್‌, ಸುನ್ಹಾ, ಇಜ್ಮಾ ಮತ್ತು ಕೇಯಾಸ" ; 

ಪ್ರ ತಿಯೊಬ್ಬ ಮುಸ್ಲಿಮನು ತನ್ನ ಪಾಲಿನ ಆರಾಧನಾ ಕಾರ್ಯಗಳನ್ನು ತಾನೇ 
ಪೂರೈ ಸಜೇಕಾಗುತ್ತ. ದೆ. "ಜೀವನದ ಅಸೆ-ಆವಿಷಗಳನ್ನು ಯಥಾಶಕ್ತಿ ನಿಗ್ರಹಿಸಿ 
ಸಿ ರೀತಿಯಲ್ಲಿ ಧರ್ಮಸಮ್ಮತವಾಗಿ ಬಾಳುವ ಮೂಲಕ ಆಧ್ಯಾತ್ಮಿಕ 
ಹೆಗ್ಗಳಿಕೆಯನ್ನು ಗಳಿಸಬೇಕೆಂದು ಪ ಪ್ರತಿಯೊಬ್ಬ ಮುಸಿ ಮನಿಗೆ ಇಸ್ಲಾಂ ತಿಳಿಸುತ್ತ ವ 

ಇಸ್ಲಾಂ ಕೇವಲ ಮನುಷ್ಯನ ಆಧ್ಯಾತ್ಮಿಕ ದಾಹೆ ತಣಿಸಲು ಪ್ರಯತ್ನಿಸ: 
ಧರ್ಮವಲ್ಲ. ಅದು ಮನುಷ್ಯ ನ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಮ 
ಇತ್ಯಾದಿ ಎಲ್ಲ ಕ್ಷೇತ್ರಗಳ ಕಾ ಅಭ್ಯು ದಯದ ಧ್ಯೇಯ ಹೊಂದಿದೆ. 
` ಅಂತೆಯೇ ಇಸ್ಲಾಂ ಧರ್ಮದಲ್ಲಿ ಕಡ್ಡಾ ಚಾ ಆರಾಧನೆಗಳಲ್ಲೂ ನಾವು ಈ 

ಸಮಗ್ರ ತೆಯನ್ನು ಮತ್ತು ಸರ್ವಾಂಗೀಣ ಪ್ರ ಗ್ರಭಾವಗಳನ್ನು ಕಾಣಬಹುದು. 
| ಇಸ್ಲಾಂ “ಕೇವಲ ಒಂದು ಕಾಲ ನಿಕ ಧರ್ಮವಲ್ಲ. ಅದು ಒಂದು ಜೀವನ 
ಸಿದ್ಧಾಂತ ಮತ್ತು ಅತ್ಯುತ್ತ ಮ ಜೀವನ "ವ್ಯವಸ್ಥೆ ಯಾಗಿದೆ. ಈ ಜೀವನದ ಕ್ರಮವನ್ನು 
ಪ್ರ ಸಂಚದಲ್ಲಿ ಅನೇಕ ರಾಷ್ಟ್ರಗಳ ಜನರು ಪಾಲಿಸುತ್ತಿದ್ದಾ ಜ್ರ ಪ್ರ ಸಿದ್ಧ ಲೇಖಕ 
ಜಾರ್ಜ್‌ ಬರ್ನಾರ್ಡ್‌ ಷಾನು “ ಮೊಹಮ್ಮದನು ಬೋಧಿಸಿದ. ಧರ್ಮದಲ್ಲಿಯ ಆಗಾಧ 
ಸತ್ತ ಮತ್ತು ಚೇತನಗಳಿಂದಾಗಿ ನಾನು ಆ ಘಾ ಬಹುವಾಗಿ ಗೌರವಿಸುತ್ತೇನೆ, 
ಬದಲಾಗುತ್ತಿ, ರುವ ಜೀವನದ ಅವಶ್ಯಕತೆಗಳಿಗೆ ಹೊಂದಿಕೊಳ್ಳುವ ವೈಶಾಲ್ಯ ವನ್ನು 
ಪಡೆದ ಧರ್ಮ ಇದೊಂದೇ ಎಂದು ನನಗನಿಸುತ್ತದೆ, ಜೂ ಈ ಧರ್ಮವು ಎಲ್ಲ 
2 


೧೮ ಮಾನವಿಕ ಕರ್ಣಾಟಕ 


ಕುಲಗಳಿಗೂ ಅನ್ವಯಿಸುವಂತಿದೆ ” ಎಂದಿದ್ದಾನೆ. ಅವನು ಮೊಹಮ್ಮದ್‌ ಪೈಗಂಬರ 

ರನು ಕುರಿತು “ ಮನುಕುಲವನ್ನು ವಿನಾಶದಿಂದ ರಕ್ಷಿಸಿದ ತಾರಕ” ಎಂದೂ 
ಷೆ 

ಹೇಳಿದ್ದಾನೆ. 


ಮಾನವನ ವೈಯಕ್ತಿಕ ಜೀವನಕ್ಕೆ ಮಾತ್ರ ಸೀಮಿತವಾದ ಧರ್ಮ ಇಸ್ಲಾಂ 
ಅಲ್ಲ, ಅದು ವೈಯಕ್ತಿಕ, ಸಾಮಾಜಿಕ, ನ್ಯಾಯ, ನೈತಿಕ, ಸಾಂಸ್ಕೃತಿಕ, ರಾಷ್ಟ್ರೀಯ, 


ಅಂತರರಾಷ್ಟೀಯ ಮುಂತಾದ ಎಲ್ಲ ರಂಗಗಳಿಗೂ ಅನ್ವಯಿಸುವ ಮಾರ್ಗದರ್ಶನ . 


ಗಳನ್ನು ನೀಡುತ್ತದೆ. ಅಂತೆಯೇ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ದೇವರ ಮಾರ್ಗ 
ದರ್ಶನವನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕೆಂದು ಖುರಾನ್‌ ಬೋಧಿಸುತ್ತದೆ. 
ವ್ಯಕ್ತಿ ಮತ್ತು ಸಮಾಜಗಳ ನಡುವೆ ಸುಮಧುರಸಮನ್ವಯವನ್ನುಂಟುಮಾಡುವುದು 
ಇಸ್ಲಾಂ ಧರ್ಮದ ಇನ್ನೊಂದು ವೈತಿಷ್ಟ ಕ್ರನೆಸಿಸಿದೆ. 

ಒಟ್ಟಿ ನಲ್ಲಿ ಇಸ್ಲಾಂ ಧರ್ಮವು ಗೃಹಸ್ಥ ಜೀವನ, ಗೃಹಸ್ಥ ನಾದವನಿಗೆ ಪ್ರಾರ್ಥನೆ, 
ಸರಳಜೀವನಕ್ರ ಮ್ಮ ದಾನ್ಕ ಧರ್ಮ, ಪರೋಪಕಾರ, ಆತ್ಮೋದ್ಸಾರ, ಪರಸ್ಪರ ಪ್ರೇಮ್ಮ 
ಸಮಾನತೆ, ಭ್ರಾತೃತ್ವ, ಮಾನವೀಯತೆ ಮತ್ತು ವಿಶ್ವಬಾಂಧವ್ಯವನ್ನು ಬೋಧಿಸು 
ದೆ, 

ಜ್ಞಾನಾ ರ್ಜನೆಯ ಅವಶ್ಯಕತೆಯ ಮಹತ್ವವನ್ನು ಇಸ್ಲಾಂ. ಧರ್ಮ 

ಬಲವಾಗಿ ಪ್ರತಿಪಾದಿಸಿದೆ. ಅವಕ್ಕೆ ಅನ್ವಯಿಸುವ ಮೊಹಮ್ಮದ್‌ ಪೈ ಗಂಬರರ 
(ಸ. ಅ.ಸ.) ಕೆಲವು ನುಡಿಮುತ್ತು ಗಳು (ನುಡಿರತ್ನ್ನಗಳು) ಇಂತಿವೆ. 

ಜ್ಞಾನಾರ್ಜನೆಗಾಗಿ ಚೀನಾದ ತುದಿಯವರೆಗೆ ಹೋಗಬೇಕಾಗಿ ಬಂದರೂ 
ಹಿಂಜರಿಯದಿರಿ. 

ವಿದ್ಯಾದಾನಕ್ಕೆಂಶ ಮಿಗಿಲಾದ ದಾನ ಬೇರೊಂದಿಲ್ಲ, 

ಬಾಲ್ಯದಲ್ಲಿ ಗಳಿಸಿದ ಜಾನ ಕಲ್ಲಿನಲ್ಲಿ ಕೆತ್ತಿದಂತೆ: ವೃದ್ದಾಪ್ನದಲಿ ಗಳಿಸಿದ 

ಕಿನ ಇ ಣೆ ಬ > ಲ್‌ ಇನ 

ಜ್ಞಾನ ನೀರಿನಲ್ಲಿ ಬರೆದಂತೆ, 

ಜ್ಞಾನಾರ್ಜನೆಯಲ್ಲಿ ತೊಡಗಿಸಿದ ಕಾಲ ದೇವರಾರಾಧನೆಯಲ್ಲಿ ತೊಡಗಿಸಿದ 
ಕಾಲವೆಂದು ತಿಳಿ. 


ಯೋಗ್ಯ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿನ ಕಾಣಿಕೆಯನ್ನು ಯಾವ ತಂದೆಯೂ 
ತನ್ನ ಮಕ್ಕಳಿಗೆ ಕೊಡಲಾರ, 


ವೆಚ್ಚ ಮಾಡಿದಷ್ಟು ಸಂಸತ್ತು ಕಡಿಮೆಯಾಗುತ್ತ ದೆ. ವಿತರಣೆ ಮಾಡಿದಷ್ಟು 
ಜ್ಞಾನ ಅಧಿಕವಾಗುತ್ತದೆ, 


(GL 


ಜ್ಞಾ ನವನ್ನು ಮೂಲಧನವನ್ನಾ ಗಿಯೂ, ನ್ಯಾಯವನ್ನು ಧರ್ಮವನ್ನಾಗಿಯ್ಕೂ 
ಸಹನೆಯನ್ನು ರಕ್ತಾಕವಚವನ್ನಾ ಗಿಯೂ ಮತ್ತು ಸತ್ಯವನ್ನು ಆಸ್ತ್ರವನ್ನಾಣ ಯೂ 
ಉಪಯೋಗಿಸುವವನು ಇಹಪರಗಳೆರಡರಲ್ಲಿಯೂ ಯಶಸ್ವಿಯಾಗುತಾ ನೆ. 


ಇಸ್ಲಾಂ ಧರ್ಮ--ಒಂದು ಅವಲೋಕನ ೧೯ 


ತನ್ನ ತಾನರಿಯಲು ಜ್ಞಾ ನಬೇಕು. 


ಜೀವನದ ಇತರ ಕೆ ತ್ರ ಗಳಿಗೆ ಅನ್ವ ಯಿಸುವ ಮೊಹಮ್ಮದ್‌ ಪೈಗಂಬರ್‌ 
ಅವರ (ಸ. ಅ,ಸ.) ಕೆಲವು `ನಿಡಿರತ್ನ ಗಳು ಜನ್‌ 


ನೆರೆಹೊರೆಯವರು . ಹೆಸಿದಿರುವಾಗ ಹೊಟ್ಟಿ ತುಂಬಾ ಊಟಮಾಡುವವ 
ಮುಸಲ್ಮಾನನಲ್ಲ. 

ಸುಳ್ಳು ಹೇಳುವವನು, ಮೋಸಮಾಡುವವನು, ದ್ರೋಹಬಗೆಯುವವನು, 
ಮಾತಿಗೆ ತಪ್ಪ್ಪವವನು ತಾ ್ಯಗಳ್ಳೆ ಹೆದರುವವನು ಮುಸಲ್ಮಾನನಲ್ಲ. 


ಅನಾಥ ಮಕ್ಕಳಿಗೆ ಆಶ್ರಯ ನೀಡಿ ಶುಶ್ರೂಷೆಮಾಡಿ ಪೋಷಿಸುವ ಮನೆ 
ನೈಜ ಮುಸಲ್ಮಾನನ ಮನೆ ಎನಿಸಿಕೊಳ್ಳು ತ್ತದೆ, 


ಮನುಕುಲದ ಮೇಲೆ ದಯೆತೋರದವನ ಮೇಲೆ ದೇವರು ದಯೆ ಕೋರಲಾರ. 

ಮಿತವ್ಯಯ ಅಭ್ಯಾಸ ಮಾಡಿದವನು ದರಿದ್ರನಾಗಲಾರ. 

ಬಡವರೊಂದಿಗೆ ಬೆರೆತು ಅವರೊಂದಿಗೆ ಸ್ನೇಹದಿಂದ ವರ್ತಿಸಿ, 

ನೆರೆಹೊರೆಯವರು ನಿಮ್ಮನ್ನು ಹೊಗಳಿದರೆ ನೀವು ಉತ್ತಮರು, ಅವರು 
ನಿಮ್ಮನ್ನು ತೆಗಳಿದರೆ ನೀವು ಕೆಟ್ಟವರು, 

ಮಾಶಾಪಿತರೊಡನೆ ಔದಾರ್ಯದಿಂದ ವರ್ತಿಸಿರಿ. ನಿಮ್ಮ ಮಕ್ಕಳು ಸಹ 
ನಿಮ್ಮೊಡನೆ ಉದಾರತೆಯಿಂದ ವರ್ತಿಸುವರು. ನೀವು ನಿಮ್ಮ ಚಾರಿತ್ರ 3ನನ್ನು 
`ಕಾಪಾಡಿಕೊಳಿ ಡೆ ನಿಮ್ಮ ಸ್ತ್ರೀಯರೂ ಚಾರಿತ್ರ ತಿವೆಕಿಗಳಾಗುವರು, 

ನಿಷ್ಠೆ ಪ್ರಾಮಾಣಿಕತೆಗಳಿಂದ ದುಡಿದು ಬಾಳುವವರು ದೇವರಿಗೆ ಆತ್ಯಂತ 
ಪ್ರೀತಿಪಾತ್ರರು, 

ದಾನಮಾಡಲು ಹಣವೇ ಬೇಕೆಂದೇನು ಇಲ್ಲ. ಸತ್ಕಾರ್ಯಮಾಡುವ ಇಲ್ಲವೆ 
ದುಷ್ಟ ಕಾರ್ಯಗಳಿಂದ ದೂರವಿರುವ ಮೂಲಕವೂ ಆ ಕಾರ್ಯವನ್ನು ಮಾಡ 
ಬಹುದು, 

ದಬ್ಬಾ ಳಿಕೆಗೆ ಒಳಗಾದವರು ಮುಸ್ಲಿಮರೇ ಆಗಿರಲಿ ಮುಸ್ಲಿಮೇತರರೇ ಆಗಿರಲಿ 
ಅವರ ರಕ್ಷಣೆ ಪ್ರ ತಿಯೊಬ್ಬ ಮುಸ್ಲಿಮನ ಕರ್ತವ್ಯ. 

ನಿಮ್ಮ ಸಂಸತ ನ ನೀನೇ ತಿಂದು ಮುಗಿಸಬೇಡಿ, ಪರರ ಧನದಲ್ಲೂ ಪಾಲು 
ಪಡೆಯಲು ಯತ್ನಿಸಬೇಡಿ, ಹಾಗೆ ಮಾಡಿದರೆ ನಿಮ್ಮ ವಿನಾಶಕ್ಕೆ ನೀವೇ ದಾರಿಮಾಡಿ 
ಕೊಂಡಂತೆ. ೆ 

ಕೃಷಿಕನ ವಶವಿದ್ಧ ಭೂಮಿಯನ್ನು ಬಲಾತ್ಕಾರದಿಂದ ವಶಸಡಿಸಿಕೊಳ್ಳು ವವಥಿಗೆ 
ನರಕವೇ ಶಾಶ್ವತ ನೆಲೆ, 

ನೈಜ ಸ್ನೇಹಿತನ ಪರೀಕ್ಷೆಯಾಗುವುದು ಕಷ್ಟ ಕಾಲದಲ್ಲಿ ಬೆನ್ನ ಹಿಂದೆ ಮತ್ತು 
ಮರಣಾನಂತರ. 


೨೦ ಮಾನವಿಕ ಕರ್ಣಾಟಕ 


ಕೋಜಾ (ಉಪವಾಸ), ನಮಾಜ್‌ (ಪ್ರಾರ್ಥನೆ), ಜಕಾತ್‌ (ದಾನ) 
ಗಳಿಗಿಂತಲೂ ಪನಿತ್ರವಾದ ಕೆಲಸ ಸೌಹಾರ್ದ ಸಾಧನೆ. 

ಮಹಿಳೆಯರ ಬಗ್ಗೆ ಮೊಹಮ್ಮದ್‌ ಪೈಗಂಬರ್‌ (ಸ.ಅ.ಸ.) ಅವರ ಕೆಲವು 
ನುಡಿರತ್ತ ಗಳು ಇಂತಿವೆ: 

ತಾಯಿಯ ಪಾದಗಳಡಿಯಲ್ಲಿ ಸ್ವರ್ಗವಿದೆ. 

ವಿಧನೆಯರಿಗೂ ಬಡವರಿಗೂ ನೆರವು ನೀಡುವುದು ಅಜೀವ ಉಪವಾಸ 
ವ್ರತಾಚರಣೆಗಿಂತ ಮಿಗಿಲು. 

ತನ್ನ ಹೆಂಡತಿಯ ಹಕ್ಕು ಬಾಧ್ಯತೆಗಳನ್ನು ಮನ್ನಿಸಿ ಪುರಸ್ಸುರಿಸುವವನೇ ಉತ್ತಮ 
ಗೃಹಸ್ಥ. 
ಅನಾಥ ಹೆಣ್ಣು ಮಗುವನ್ನು ಪೋಷಿಸಿ ಸೂಕ್ತ ವಿದ್ಯಾಭ್ಯಾಸ ಮಾಡಿಸಿ 
ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿಸುವಂತಹ ಪುಣ್ಯಕಾರ್ಯ ಬೇರೊಂದಿಲ್ಲ. 

ನಿವಾಹ ವಿಚ್ಛೇಧನವು ನ್ಯಾಯಸಮ್ಮತವೆನಿಸಿದಾಗಲೂ ಜೀವರಿಗೆ ಪ್ರಿ ಯವಲ್ಲ. 

ಗುಣವತಿಯೂ ಸುಶೀಲೆಯೂ ಆದ ಸ್ತ್ರೀಯು ಅತ್ಯಮೂಲ್ಯ ಳು. 

ಮಹಿಳೆಯರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಲು ದೇವರು ಆಜ್ಞಾ ಫಿ 
ಸಿರುವನು. ಏಕೆಂದರೆ ಅವರು ನಿಮ್ಮ ತಾಯಂದಿರು, ಸಹೋದರಿಯರು ಮತ್ತು 
ಪುತ್ರಿಯರು, 

ನಿಮ್ಮ ಪತ್ತಿ ಯರನ್ನು ದಾಸಿಯರಂತೆ ಕಾಣಬೇಡಿ. 

ಇಸ್ಲಾಂ ಧರ್ಮ ಇಷ್ಟು ಹಕ್ಕುಗಳನ್ನು ನೀಡಿ ಮಹಿಳೆಯರಿಗೆ ಸ್ವತಂತ್ರವಾಗಿ 
ಬಿಡಲಿಲ್ಲ. ಅವಳ ಕೆಲವು ಗುಣ ಹಾಗೂ ಕರ್ತವ್ಯಗಳನ್ನು ಈ ರೀತಿ ಹೇಳಿದೆ. 

ಪತಿ ಮನೆಯಿಂದ ದೂರವಿರುವಾಗ ಅವನ ಸೊತ್ತು ಮತ್ತು ತನ್ನ ಮಾನವನ್ನು 
ಕಾಪಾಡಿಕೊಳ್ಳಬೇಕು, ಇಂತಹ ಪತ್ನಿ ಮಾತ್ರ ಮಾದರಿಪತ್ತಿ ಎನಿಸುವಳು. ಲೋಕದಲ್ಲಿ 
ಸಂಪತ್ತಿ ಗತೇ ಮಿಗಿಲಾದ ವಸ್ತು ಉತ್ತಮ ಗುಣ ನಡತೆಯುಳ್ಳ ಪತ್ನಿ, 

ಯಾಷೆ ಮಹಿಳೆ ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಮಾಡುತಾ ಎಳೆಯೋ, ಉಪವಾಸ 
ವೃತವನ್ನು ಆಚರಿಸುತಾ ಸಯ ಶನ್ನ ಪತಿಯ ಸೇವೆಯನ್ನು ಮಾಡುತ್ತಾಳೆಯೋ, 
ತನ್ನ ಮಾನವನ್ನು ರಕ್ಷಿಸಿಕೊಳ್ಳು ಶಾ ಳಿ ಅಂತಹ ಮಹಿಳೆಯು ಯಾವ ಬಾಗಿಲಿ 
ಫಿಂದಜೀಕಾದರೂ ಸ್ವರ್ಗವನ್ನು ಕನ. 


ಹ kN ಲ್‌ | Ks EE OE SEN CT ELSA Sc NEN ಚ್‌ ERE 


ಡಾ. ಅರವಿಂದ ಮಾಲಗತ್ತಿ 
ಡಾ. ಒಡೆಯರ್‌ ಡಿ. ಹೆಗ್ಗಡೆ 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ 


೧ ಕೊರಗರ ದೈಹಿಕ ಲಕ್ಷಣ ಮತ್ತು ನೇಷಭೂಷಣ 


ಕೊರಗರ ದೈಹಿಕ ಚರ್ಯೆ ಮತ್ತು ಲಕ್ಷಣಗಳು ಬಹುಮಟ್ಟಿಗೆ ದ್ರಾವಿಡ 
ಜನಾಂಗಕ್ಕೆ ಹತ್ತಿರದವಾಗಿವೆ. ಕೊರಗರು ಕಪ್ಪು ಮೈ ಬಣ್ಣ ದವರು ಅಗಲವಾದ 
ಚಪ್ಪಟೆ ಮೂಗು, ಪುಟ್ಟಿ ಪುಟ್ಟ ಕಂಗಳು, ಅಗಲವಾದ ಹಣೆ, ಕಪ್ಪು ಕಪ್ಪಾದ 
ದೆಟ್ಟಿ ವಾದ ಗುಂಗುರು ಕೂದಲು ಉಳ್ಳವರು. ಸುಮಾರು ಐದು ಅಡಿ ನಾಲ್ಲು-ಆರು 
ಇಂಚು ಎತ್ತರದ ಕೊರಗರು ದೈಹಿಕ ರಚನೆ ಲಕ್ಷಣಗಳಲ್ಲಿ ಕೆಲಪುನುಟ್ಟಿಗೆ ದಕ್ಷಿಣ 
. ಭಾರತದ ಇತರೇ ಗುಡ್ಡಗಾಡು ಜನರನ್ನೂ ಹೋಲುವರು. ದಪ್ಪವಾದ ತೊಂಡೆ 
ಹೆಣ್ಣಿ ನಂಥ ತುಟಿಗಳುಳ್ಳವರು. 


ಕೊರಗ ಗಂಡಸರು ಹೆಂಗಸರು ನಿಸರ್ಗದ ಮಡಿಲಲ್ಲೇ ಬೆಳೆದವರಾದ್ದರಿಂದ 
"ಪ್ರಕೃತಿ ಪ್ರಿಯರು. ಕಾಡುಮೇಡುಗಳನ್ನು ಬೆಟ್ಟಿಗುಡ್ಡ ಗಳನ್ನು ಲೀಲಾಜಾಲವಾಗಿ 
ಅಲೆಯುತ್ತ, ಹೆತ್ತಿಳಿಯುತ್ತ ಕೆಲವೊಮ್ಮೆ ದಟ್ಟವಾದ ಕಾಡುಗಳಲ್ಲಿ ಚಿಗರೆಯಂತೆ 
ಚುರುಕಾಗಿ ಸಾಗುವವರು. ಮೊಣಕಾಲಿನವರೆಗೆ ಕೊರಗರು: ತೊಡುವ ಮುಂಡು 
ಅವರಿಗೆ ರಭಸದಿಂದ ನಡೆಯಲು ನೆರವಾಗುವುದು. ಕಾಡು ಉತ್ಪತ್ತಿಗಳನ್ನು-ಹಣ್ಣು 
ಹೆಂಸಲುಗಳುು ಕಾಡುಕೋಳಿ, ಕಾಡುಹಂದ್ಕಿ ಚಿಗರೆ ಕವಡೆಗಳನ್ನು ಹೊಡೆದು 
' ಆಹಾರವಾಗಿ ಬಳಸುವರು. ತೀರಾ ಇತ್ತೀಚಿನವರೆಗೂ ಕೊರಗರು ಇತರೇ ಗುಡ್ಡಗಾಡು 
ಜನರಂತೆ ಆಹಾರವನ್ನು ಸಂಗ್ರ ಹಿಸಿಡುತ್ತಿ ರಲಿಲ್ಲ. ಕೊರಗರು ಉತ್ತಮ ಜೀಹದಾಢಣ್ಯತೆ 
ಆರೋಗ್ಯ ಪಡೆದವರು 

ಕೊರಗರ ವೇಷಭೂಷಣ ಬಹಳ ಸರಳವಾಗಿದೆ. ಏಕೆಂದರೆ ಅವರಿಗೆ ವಸ್ತ್ರ 
ತೊಡಬಾರದೆಂಬ ನಿಷೇಧವಿರುವುದರಿಂದ ಅವರು ಕೇವಲ ಮುಂಡು ಧರಿಸುವುದು 
ಅಥವಾ ಸೊಪ್ಪುಸೆದೆ ಕಟ್ಟಿ ಕೊಳ್ಳುವುದು ಇದುವರೆಗೆ ನಡೆದುಬಂದ ಪದ್ಧತಿ, 
ಗಂಡಸರು ಹೆಂಗಸರಂತೆ ಉದ್ದ ಕೂದಲು ಬಿಡುವರು, ಗಡ್ಡ ಮಾಸೆಗಳನ್ನು ಉದ್ದವಾಗಿ 


೨೨ ಮಾನವಿಕ ಕರ್ಣಾಟಕ 


ಬೆಳೆಸುವ ಕ್ರಮವಿತ್ತು. ಇತ್ತೀಚೆಗೆ ಕೊರಗರ ಗಂಡಸರು ಇತರರಂತೆ ಲುಂಗಿ 
ಪಂಚೆಯನ್ನೂ, ಬಣ್ಣಬಣ್ಣದ ಹತ್ತಿ ಬಟ್ಟಿ ಗಳನ್ನೂ ಟಿರಿಕಾಟ್‌ ಅಂಗಿಗಳನ್ನೂ ಬಳಸು 
ವರು. ಹಿಂಜಿ ಕೊರಗರ ಹೆಂಗಸರು ಮುಂಡನ್ನು ಸೊಂಟಕ್ಕೆ ಕಟ್ಟಿ ರವಿಕೆಯನ್ನು 
ತೊಡುತ್ತಿದ್ದರು, ಸೆರಗು ಹಾಕುತ್ತಿರಲಿಲ್ಲ. ನ ಹಳ್ಳಿ ಗಾಡುಗಳ್ಲರುವ 
ಕೊರಗ ಹೆಂಗಸರು ಅದೇ ಹಳೆಯ ಪದ್ಧ ತಿ ಅನುಸರಿಸುತ್ತಿ ದಾ ರೆ. ಆದರೆ ಮಂಗಳೂರು, 
ಕಾರ್ಕಳ, ಮೂಡುಬಿದಿರೆ, ಸುರತ್ಕಲ್‌ ಮುಂತಾದ ಫೇಟಿ "ಪಟ್ಟಣಗಳ ಸಂಪರ್ಕಕ್ಕೆ 
ಬಂದ ಕೊರಗ ಹೆಂಗಸರು ಇತರೇ ಹಿಂದೂ ಮಹಿಳೆಯರಂತೆ ಸೆರಗು ಹೊಡೆಯುವಂತೆ 
ಸೀರೆ ತೊಡುವುದನ್ನು ಕಲಿತಿದ್ದಾರೆ. 
ನಿರಾಭರಣ ಸುಂದರರಾದ ಕೊರಗರು ವಿವಿಧ ಬಣ್ಣ ಬಣ್ಣ ಗಳ ಮಣಿಸರಗಳ 
ಪ್ರಿಯರು; ; ಕೈಗೆ ಹಿತ್ತಾಳೆ, ಕಬ್ಬಿಣ, ತಾಮ್ರದಿಂದ ಮಾಡಿದ ಬಳೆಗಳನ್ನು ಗಂಡಸರು 
ಹೆಗಸರು' ಇಬ್ಬ ರೂ ಜೇತಾ ಇಂದಿನ ಕೊರಗ ಮಹಿಳೆಯರು ಎಲ್ಲರಂತೆ ಗಾಜಿನ 
ಬಳೆ, ಕರಿಮಣಿ ಸರ ಧರಿಸುವರು. ನೈಟ್‌ ಸ್ಪರ್ಟ್‌ ಧರಿಸಿದ ಕೆಲವು ಕೊರಗ 
ಹದಿಹರೆಯದ ಯುವತಿಯರನ್ನೂ ನಾವು ಕಂಡೆವು, ಹೀಗೆ ಕೊರಗರ ವೇಷಭೂಷಣ 
ಗಳಿಗೆ ನಾಗರಿಕತೆಯು NN ಪ್ರವೇಶಿಸುತ್ತಿದೆ. 
ಕೊರಗ ಗಂಡಸರು ಮತ್ತು ಹೆಂಗಸರು "ಸೊಂಟದಿಂದ ಕೆಳಕೆ ಕೇವಲ ಸೊಪ್ಪು 
ಕಟ್ಟ ಕೊಂಡು ಜೀವಿಸಬೇಕೆಂಬ ನಿರ್ಬಂಧವನ್ನು ಮೇಲ್ಲಾ ತಿಯವರು ಹೇರಿದರು 
ಎನ್ನು ವ ಕಥೆಯೊಂದನ್ನು ಉಳ್ಳಾಲ ರಾಘವೇಂದ್ರರಾವ್‌ ದಾಖಲಿಸಿದ್ದಾರೆ. ಆ 
ಪ್ರಕಾರ ಕೊರಗರು ಆಳುವ ವರ್ಗವಾಗಿ ಉಚ್ಛಾ ) ಯ ಸ್ಥಿ ತಿಯಲ್ಲಿದ್ದಾ ಗೆ ಕೊರಗ 
ನೊಬ್ಬನು ಮೇಲ್ವರ್ಗದ ಹೆಣ್ಣೊಬ್ಬ ಬ್ಬಳನ್ನು ಬಯಸಿದನು. ಆಗ ಕೊರಗನ ಬೇಡಿಕೆ 
ಯಿಂದ ಕುಪಿತರಾದ ಮೇಲ್ವರ್ಗದವರು ಕೊರಗರ ರಾಜಕೀಯ ಪ್ರಾಬಲ್ಯ ಅಳಿಯುವ 
ವರೆಗೂ ತೆಸ ನ್ರಗಿದ್ದು ನಂತರ ಕೊರಗ ಹೆಂಗಸರು ಯಾವ ಬಗೆಯ ವಸ ಸ್ತೃವನ್ನೂ : 
ಮೆ 
ತೊಡದಿರುವಾತೆ ನಿಷೇಧ ವಿಧಿಸಿದರು, ಆಗ ಆ ನತದ ಸ್ಟ ಕೊರಗ ಮಹಿಳೆಯರು 
ಮಾನ ಸಂರಕ್ಷಣೆಗಾಗಿ ಸೊಪ್ಪು ಕಟ್ಟ ಕೊಳು ವುದಕ್ಕೆ ತೊಡಗಿದರು. ಕೊರಗರನ್ನು 
ರಾಜಕೀಯ ಸಾಂಸ್ಕ್ರತಿಕ "ದಾಗಿ ವಿವಸ್ತ್ರ ಗೊಳಿಸಲಾಯಿತು ಎನು ವುದಕ್ಕೆ 
ಇದು ಒಂದು ಪ್ರಮುಖ ಆಧಾರವಾಗುತ್ತ ಜೆ. ಕಾಲಾನುಕ್ರಮದಲ್ಲಿ ಸೊಪ್ಪಿ ನಿಂದ 
ದೇಹ ಮುಚ್ಚಿ ಕೊಳು ವುದೇ ದೇವರು ನಮ ಗೆ ದಯಪಾಲಿಸಿದ ವರ ಎಂದು ಕೊರಗರು 
ಯಿತು ಕ ್ನವುದನ್ನೂ ಉಳ್ಳಾಲ ರಾಘವೇಂದ್ರರಾವ್‌ ಹೇಳಿದ್ದಾ ರೆ 
ಕೊರಗರು ಕೇವಲ ಸೊಪ್ಪಿ ನ ವಸ ಸ್ರವನ್ನು ಸ ಕೆಳಕ್ಕೆ ತೊಡವುದನ್ನು 
ಅವರನ್ನು ಅತ್ಯಂತ ಹೀನಾಯ ಸ್ಥಿತಿಗಿಳಿಸಿದುದರ ದ್ಯೋತಕವೆಂದೇ ವಾಲ್‌ಹೌಸ್‌ 
ಪರಿಗಣಿಸಿದ್ದಾ |] ಹಿಂದೆ ಕೊರಗ ಮಹಿಳೆಯರು ಇತರರಂತೆ ವಸ್ತ್ರ ತೊಡುವುದೂ 


ಮತ್ತು ಸೆರಗು ಹೊದೆಯುವುದೂ ಅಸಶಕುನದ್ದು, ಅಮಂಗಳ ರ ಜು 
ನಂಬಿದ್ದರು. 


EAE ET 


ಕೊರಗರು-ಒಂದು ಸಾಂಸ ತಿಕ ಅಧ್ಯಯನ ೨೩ 


ಕೊರಗರ ವೇಷಭೂಷಣಗಳ ಬಗೆಗೆ ಹೆಚ್‌,ವಿ, ಸ್ಪೂವರ್ಟ್‌, “Manual of 
the South Kanara District’ ನಲ್ಲಿ ಹೀಗೆ ಬರೆದಿದ್ದಾರೆ: 


ಕೊರಗರು ಸೊಂಟದಿಂದ ಕೆಳಕ್ಕೆ ಕಪ್ಪು ವಸ್ತ್ರವೊಂದನ್ನೂ ಸೊಂಟದಿಂದ 
ಮೇಲಕ್ಕೆ ಬಿಳಿ ವಸ್ತ್ರವೊಂದನ್ನು ಕಟ್ಟಕೊಳ್ಳುತ್ತಿದ್ದರು, ಅವರು ತಲೆಗೆ ಅಡಿಕೆ 
ಹಾಳೆಯಿಂದ ಮಾಡಿದ ಟೊಫ್ಪಿಗೆ ಧರಿಸುವರು. ಈ ಟೊಪ್ಪಿಗೆ ಹೊಲೆಯರು ಧರಿಸುವ 
ಹ ಬೊಪ್ಪಿಗೆಯನ್ನೆ ೬ ಹೋಲುವುದು. ಕಿವಿಗೆ ಹಿತ್ತಾಳೆಯ ಬೆಂಡೋಲೆಗಳನ್ನು ಕೈಗಳಿಗೆ 
ಕಬ್ಬಿಣದ ಬಳೆಯನ್ನೂ ಸೊಂಟಕ್ಕೆ ಉಡಿದಾರವನ್ನೂ ಅವರು ಧರಿಸುವರು, ಉಡುಪಿ 
ಯಲ್ಲಿ ಕೊರಗನೊಬ್ಬನು ಧರಿಸಿದ್ದ ಉಡಿದಾರವನ್ನು ಗೂಬೆಗಳ ಮೂಳೆಗಳಿಂದ 
ತಯಾರಿಸಲಾಗಿದ್ದುದನ್ನು ನಾನು ಕಂಡೆ, ಇಂಥ ದೀನ ಹೀನ ಸ್ಥಿತಿಯಲ್ಲಿ ಇಂದು 
ಕೊರಗರಿಲ್ಲ. 


೨ ಕೊರಗರ ಒಳಪಂಗಡಗಳು ಮತ್ತು ಬಳಿ ಪದ್ಧತಿ 
"ಕೊರಗ? ಎನ್ನುವ ಒಂದು ಜನಾಂಗದಲ್ಲಿಯೇ ಒಳಪಂಗಡಗಳಿನೆ. ಈ 

ಒಳೆಫಂಗಡಗಳನ್ನು 

ಸೊಪ್ಪು ಕೊರಗರು 

ಚಿಪ್ಪೆ ಕೊರಗರು 

ಅಂಡೆ ಕೊರಗರು 

ಮುಂಡು ಕೊರಗರು 

ಬಾಕುಡೆ ಕೊರಗರು 


ಎಂದು ಗುರುತಿಸಲಾಗುತ್ತದೆ. ಈ ಹೆಸರುಗಳೆಲ್ಲ ಅಂಕಿತನಾಮಗಳು ಎನ್ನುವದು 
ಪ್ರಾ ಹೆಸರುಗಳನ್ನು ಅವರ ಒಂದೊಂದು ವಿಶೇಷ ಲಕ್ಷಣಗಳನ್ನು ಗುರುತಿಸಿ 


ಸೊಪ್ಪು ಕೊರಗರು ಎಂದರೆ; ಇವರು ಮೈಗೆ ಬಟ್ಟಿ ಯನ್ನು ತೊಡದೆ, ಗಿಡ 
ಮರಗಳ ಎಲೆಯನ್ನೇ ಬಳಸಿ, ದೇಹವನ್ನು ಮುಚ್ಚಿ ಕೊಂಡು ಬದಕುವವರು, ಇವರನ್ನು 
ತಪ್ಪು ಕೊರಗರು, ತಪ್ಪಲು ಕೊರಗರು ಎಂಬ ಪರ್ಯಾಯ ನಾಮಗಳಿಂದಲೂ 
ಗುರುತಿಸುತ್ತಾರೆ. ಈ ಸೊಪ್ಪು ಕೊರಗರು 1940 ರಿಂದ ಬಟ್ಟಿ ಯನ್ನೂ ತೊಡಲು 
ಪ್ರಾರಂಭಿಸಿದರು ಎನ್ನುವೆ ಹೇಳಿಕೆಗಳು ಇವೆ. 

ಮುಂಡು ಕೊರಗರು ಎಂದರೆ, ಇವರು ಮೊಣಕಾಲಿನವರೆಗೆ ಮುಂಡು (ಪಂಚೆ) 
ತೊಡುಶ್ತಾರೆ. ಹೆಂಗಸರೂ ಕೂಡ ನಡದಿಂದ ಮೊಣಕಾಲಿನವರೆಗೆ ಮಾತ್ರ ಮುಂಡು 
ಸುತ್ತಿಕೊಳ್ಳುತ್ತಾರೆ. ಇವರಿಗೆ ಕುಂಬು ಕೊರಗರು(ಕುಂಬು-ಬಟ್ಟೆ), ಎಂದೂ ಕರೆಯು 
ಶ್ರಾರೆ. ಸೊಪ್ಪು ಕೊರಗರು 1940ರಲ್ಲಿ ಬಟ್ಟಿ ತೊಡಲು ಪ್ರಾರಂಭಿಸಿದರೂ ಇವರಿಗಿಂತ 


೨೪ ಮಾನವಿಕ ಕರ್ಣಾಟಕ 


ಭಿನ್ನವಾಗಿಲ್ಲ. ಆದರೆ ವರ್ಷಕ್ಕೊಂದು ಬಾರಿ ಸೊಪ್ಪು ಕೊರಗರು ತಮ್ಮ ಮೂಲದ 
ವೇಷ ಹಾಕಿ ನವರಾತ್ರಿಯ ಹಬ್ಬದಲಿ ಕುಣಿಯುತ್ತಾರೆ, ಬೀದಿ ಬೀದಿ ತಿರುಗುತ್ತಾರೆ, 
ಅಂಡೆ ಕೊರಗರು ಎಂದರೆ; ಇವರು ಕೊರಳಿಗೆ ಅಂಡೆಯನ್ನು ಕಟ್ಟಿಕೊಂಡು 


ತಿರುಗುವಂಥವರು, ಅಂಡೆ ಎಂದರೆ ಬಿದಿರಿನಲ್ಲಿ ತಯಾರಿಸಿದ ಒಂದು ಕೊಳವೆ (ಕೆಕ್ಕಿಲ ' 


ಕಾಳಾಂಜಿ). ಅದಕ್ಕೆ ದಾರವನ್ನು ಕಟ್ಟ ಕೊರಳಿಗೆ ಹಾಕಿಕೊಳ್ಳುತ್ತಾರೆ. ತಮ್ಮ 
ಬಾಯಿಯಲ್ಲಿ ಉಗುಳು ಬಂದಾಗ್ಯ ಅದನ್ನು ನೆಲಕ್ಕೆ ಉಗಿಯದೆ ಆ ಅಂಡೆಯಲ್ಲಿ 
ಉಗಿದುಕೊಳ್ಳ ಬೇಕು, ಇದೊಂದು ಸಾಮಾಜಿಕ ವಿಧಿ ಅನಂತರ ಅಂಡೆಯಲ್ಲಿಯ 
ಉಗುಳನ್ನು ತಿಪ್ಪೆ ಯಲ್ಲಿ ಹೂಳುತ್ತಿದ್ದರು. ಜಿ ಪದ್ಧತಿ 1950ರ ವರೆಗೆ ವಿರಳವಾಗಿ 
ಬಳಕೆಯಲ್ಲಿತ್ತು. ಈಗ ಕಣ್ಮರೆಯಾಗಿ ಹೋದದ್ದು ಒಂದು ಒಳ್ಳೆಯ ಲಕ್ಷಣ (ಈ 
ವಿಷಯದ ಕುರಿತು "ಆಹಾರ ಪದ್ಧತಿ” ಎಂಬ ಭಾಗದಲ್ಲಿ ವಿಶೇಷವಾಗಿ ಚರ್ಚಿಸಲಾಗಿದೆ 
ಗಮನಿಸಿ). 

ಚಿಪ್ಸೆ ಕೊರಗರು ಎಂದರೆ, ತೆಂಗಿನ ಚಿಪ್ಪೆಗೆ ದಪ್ಪ ನೆಯ ದಾರದಿಂದ ಕಟ್ಟಿ ಬಗಲಿಗೆ 
ಅಥವಾ ಕುತ್ತಿಗೆಗೆ ಹಾಕಿಕೊಂಡಿರುತ್ತಿದ್ದರು. ಆಗ ಚಿಪ್ಪೆ ಬೆನ್ನಿನ ಹಿಂದೆ ಜೋತಾಡು 
ತ್ರಿರುತ್ತದೆ. ಈ ಚಿಪ್ಪೆಯನ್ನು ಇವರು ನೀರು ಕುಡಿಯುವದಕ್ಕಾಗಿ ಬಳಸುತ್ತಿದ್ದರು 
ಇವರು ಬೊಗಸೆಯಿಂದ ನೀರು ಕುಡಿಯುತ್ತಿರಲಿಲ್ಲವೆ? ಎಂದು ಪ್ರಶ್ನಿಸಿದರೆ ನಮಗೆ 
ತಕ್ಷಣ ದೊರೆಯುವ ಉತ್ತರ ಮತ್ತೆ ಎಂಜಲಿನ ವಿಚಾರ. ಅವರು ನೀರು ಕುಡಿಯು 
ವಾಗ ಹನಿಗಳು ನೆಲಕ್ಕೆ ಬೀಳಬಹುದು ಎಂದು, ಅದನ್ನು ತಡೆಯುವದಕ್ಕಾಗಿ ಈ 
ತೆಂಗಿನ ಚಿಪ್ಪೆಯನ್ನು ಬಳಸುತ್ತಿದ್ದರು (ಚಿಪ್ಪೆಯನ್ನು ಪಾತ್ರೆಯನ್ನಾಗಿಸಿಕೊಂಡು 
ಊಟ ಮಾಡುವುದಕ್ಕೂ ಬಳಸುತ್ತಿರಬೇಕು. ಏಕೆಂದರೆ ಕೊರಗ ತನಿಯನ ಪಾಡ್ದನದಲ್ಲಿ 
ಕೊರಗ ತನಿಯನ ಸಾಕುತಾಯಿ ಈತನಿಗೆ ಚಿಪ್ಪಿನಲ್ಲಿ ಅನ್ನ, ಕೈಯಲ್ಲಿ ತಪ್ಪು ನೀಡಿ 
ಸಾಕಿದಳು ಎಂದು ಉಲ್ಲೇಖ ಬರುತ್ತದೆ, ಆದ್ದರಿಂದ ಚಿಪ್ಪೆಯನ್ನು ಇವರು ಊಟಕ್ಕೆ 
ಬಳಸುತ್ತಿದ್ದಾರೆಂದು ಗುರುತಿಸಬಹುದು). ಇವರಿಗೆ ತಿಪ್ಪಿ ಕೊರಗ ಅಥವಾ ಗೆಕೆಟಿ 
ಕೊರಗ ಎಂದು ಕರೆಯುವ ವಾಡಿಕೆಯೂ ಇದೆ. 

ಬಾಕುಡೆ ಕೊರಗರು ಎಂದರೆ; ಇವರು ಮೂಲತಃ ಭಂಗಿ ವೃತ್ತಿಯನ್ನು 
ಮಾಡುವವರು ಎಂದು ಹೇಳಲಾಗುತ್ತದೆ, ಮೊದಲು ಕೊರಗರ್ಗಾರೂ ಭಂಗಿಯ 
ವೃತ್ತಿಯನ್ನು ಮಾಡುತ್ತಿರಲಿಲ್ಲ. ನಗರಪಾಲಿಕೆಯ ವತಿಯಿಂದ ಕೊರಗರಿಗೆ ಕೆಲಸ ಸಿಕ್ಕ 
ನಂತರದಲ್ಲಿ ಕೊರಗರೂ ಭಂಗಿ ಕೆಲಸ ಮಾಡಬೇಕಾಗಿ ಬಂತು. ಈ ಮೊದಲು ಭಂಗಿ 
ಕೆಲಸವನ್ನು ಮಾಡುವ "ಬಾಕುಡ' ಜನಾಂಗದೊಂದಿಗೆ ರಕ್ತ ಸಂಬಂಧವಾಗಿ, ದೈಹಿಕ 
ಸಂಬಂಧವಾಗಲಿ ಇರಲಿಲ್ಲ, ಆದರೆ ನಗರಪಾಲಿಕೆಯ ಕೆಲಸದಿಂದಾಗಿ ಪರಸ್ಪರ ಒಂದೇ 
ಉದ್ಯೋಗವಾಗಿ ಹೋಗಿದ್ದರಿಂದ ಬಾಕುಡರ ಜೊತೆಗೆ ಕೊರಗರ ರಕ್ತ ಸಂಬಂಧಗಳು 


ಪ್ರಾರಂಭವಾಗಿವೆ. ಆದಕೆ ಎಲ್ಲ ಕೊರಗರೂ ಈ ಸಂಬಂಧವನ್ನು ಈಗಲೂ ಒಪಿ 
೧೨ CR ೨೨ 
ಕೊಳ್ಳು ವುದಿಲ್ಲ, 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೨೫ 


ಕೊರಗರಲ್ಲಿಯೂ ಬಳಿ ಪದ್ಧತಿಯ ಬಳಕೆ ಇಡಿ. ಕ್ಷೇತ್ರಕಾರ್ಯದಲ್ಲಿ ನಮಗೆ 
ಲಭ್ಯವಾದ ಬಳಿಗಳು ನಾಲ್ಕು 
ಕುಂದನ್ನಾಯ, 
ಸಾಲೆತ್ರೈನ್ನಾಯ, 
ಮುಂಚಿತ್ತೆನ್ನಾಯ, 
ಬಂಗೇರ (ಆಯಕಲೆ). 


ಆದರೆ ಬೇರೆ ಕೃತಿಗಳಲ್ಲಿ ಸಿಗುವ ಕೊರಗರ ಬಳಿಗಳೆಂದರೆ... 


ಮೂಂಕೆಣಾಯ. 
ತಿರ್ಗೆನ್ನಾಯ (ಸಿರ್ಗೆನ್ನಾಯ), 
ತಡ್ಡೆ ನಾಯ, 
ಸೋಮಣ್ಣ್ವಾಯ (ಕೊರಗತನಿಯ ದೈವದ ಬಳಿ). 


ಇಂಥ ಬಳಿಗಳು ಕೊರಗರಲ್ಲಿ ಲಭ್ಯವಾಗುತ್ತಿದ್ದು, ಒಂದು ಬಳಿಯಿಂದ ಇನ್ನೊಂದು 
ಬಳಿಗೆ ಸಲೀಸಾಗಿ ಕೊಡು-ಕೊಳ್ಳುವ ಸಂಪ್ರದಾಯಗಳು ನಡೆಯುತ್ತವೆ. ಆದರೆ 
ಬಂಟರಲ್ಲಿ ಬಿಲ್ಲವರಲ್ಲಿ ಒಂದು ಬಳಿಯಿಂದ ಇನ್ನೊಂದು ಬಳಿಗೆ ಮದುವೆಯಾಗಬಾರದು 
ಎಂಬ ನಿಷೇಧ ಇರುವಂತೆ ಇಲ್ಲಿ ಇಲ್ಲ. ಆದರೆ ಒಂದೇ ಬಳಿಯಲ್ಲಿ ಹೆಣ್ಣು, ಗಂಡುಗಳನ್ನೂ 
ಕೊಡು-ಕೊಳ್ಳುವ ವ್ಯವಹಾರ ಇವರಲ್ಲಿಯೂ ನಡೆಯುವದಿಲ್ಲ, ಬಳಿಗಳಲ್ಲಿಯೇ ಶ್ರೇಷ್ಠ, 


ಉತ್ತಮ ಎಂಬ ಹಾಯಗಾರಿಕೆ ಮಾಡಿ ನೋಡುವ ಲಕ್ಷಣಗಳು ಕಂಡು ಬರುತ್ತವೆ. 


೩ ಕೊರಗರ ಜನನ--ಮರಣ ಸಂಸ್ಕಾರಗಳು 

ಕೊರಗರು ಅನುಸರಿಸುವ ಜನನ-ಮರಣ ಸಂಸ್ಕಾರಗಳು ಇತರೇ ದಲಿಶ ಮತ್ತು 
ಶೂದ್ರ ವರ್ಗಗಳ ಆಚರಣೆಗಳನ್ನೇ ಹೋಲುವುವು. ಕೊರಗರ ಸಂಪ್ರದಾಯಗಳು 
ಮತ್ತು ಆಚರಣೆಗಳು ಬಹಳ ಸರಳವಾದುವು, 


ಮಗು ಜನನವಾದಾಗ ಸೋದರತ್ತೆಯು ಸೂತಕ ಕಳೆದ ನಂತರ ನಾಮಕರಣದ 
ದಿನ ಮಗುವಿಗೆ ಹೆಸರಿಟ್ಟು ತೊಟ್ಟ ಲು ಶೂಗುವಳು. ತೊಟ್ಟಿ ಲನ್ನು ಕಾ ಡು ಹೂಗಳಿಂದ 
' ಹಿಂಗರಿಸಲಾಗುವುದು. ರಿದ ಸ ಸಂಬಂಧಿಗಳಿಗೂ ಗಾ ಪರಿನಾರದವರಿಗೂ 
ಸಂತೃಪ್ತ ವಾಗುವಂತೆ ಊಟಿ ಬಡಿಸಲಾಗುವುದು, ಕೆಲವೊಮ್ಮೆ ಗುರಿಕಾರನೇ 
ಮಗುವನ್ನು ತೊಟ್ಟಲಿಗೆ ಹೆಸರಿಟ್ಟು ಹಾಕುವುದುಂಟು, ಹೆರಿಗೆಯ ನಂತರದ 
ಸೂತಕದ 12 ದಿನಗಳಲ್ಲಿ ಬಾಣಂತಿ ಮತ್ತು ಮಗುವಿನ ಸೋದರತ್ತೆ ಹೊರತುಸಡಿಸಿ 
ಉಳಿದವರು ಮನೆಯಲ್ಲಿ ನಿಲ್ಲುತ್ತಿರಲಿಲ್ಲ. ಈಗ ಈ ಆಚರಣೆಯನ್ನು ಕೊರಗರು 
ತೊರೆದಿದ್ದಾರೆ, ಸೂತಕ 12 ದಿನಗಳು, ಮಗುವಿಗೆ ಉಡುದತರವನ್ನು ಶಾಯಿ 
ಕಟ್ಟುವಳು. 


೨೬ ಮಾನವಿಕ ಕರ್ಣಾಟಕ 


ಕೊರಗರು ತಮ್ಮ ತಮ್ಮ ಮಕ್ಕಳಿಗೆ ವಾರವೊಂದರ ಏಳು ದಿನಗಳ ಹೆಸರುಗಳನ್ನು 


ಇಡುವುದು ಬಹುಮಟ್ಟಿಗೆ ಇಂದಿಗೂ ವಾಡಿಕೆಯಲ್ಲಿದೆ, ಈ ಕ್ರಮದ ವಿವರಗಳು ' 


ಹೀಗಿವೆ : 
ದಿನದ ಹೆಸರುಗಳು ಗಂಡು ಮಗು ಹೆಣ್ಣುಮಗು 
ಆದಿತ್ಯವಾರ ಐತ ಐತು 
ಸೋಮವಾರ ತೋಮ ತೋಮು 
ಮಂಗಳವಾರ ಅಂಗಾರೆ ಅಂಗಾರು 
ಬುಧವಾರ ಬೂದ ಬೂಬು 
ಗುರುವಾರ ಗುರುವ ಗುರುಬಿ 
ಶುಕೃವಾರ ತುಕ್ರ ತುಕ್ರಿ 
ಶನಿವಾರ ತನಿಯ ತನ್ಯಾರು 


Uk A mabe AAA ್ಸ್‌್‌್ಪ ಆ  ಇಒಳ್ಳ ಆರ್ಚ್‌ Rak A 


ಈ ಬಗೆಯ ನಾಮಕರಣ ಕ್ರಮವನ್ನು ಇತರೆ ದಲಿತ ಮತ್ತು ಶೂದ್ರ ' 
ವರ್ಗಗಳಲ್ಲೂ ಕಾಣಬಹುದು, ಈ ಆಧಾರದಲ್ಲಿ ಇಂಥ ಆಚರಣೆ ಹಿಂದುಗಳು ' 


ನಂಬುವ ನವಗ್ರಹಗಳ ಪರಂಪರೆಯನ್ನೂ ಹಾಗೂ ದ್ರಾವಿಡ ಸಂಸ್ಕಾರವನ್ನೂ 


ತೋರಿಸುವುದು. 


ಕೊರಗರು ವಿಚಿತ್ರವಾದ ಬೇರೆಬೇರೆ ಬಗೆಯ ಹೆಸರುಗಳನ್ನೂ ತಮ್ಮ ' 


ಸಂತಾನಕ್ಕೆ ಇಡುತ್ತಾರೆ. ಉದಾ: ಗಂಡು ಮಕ್ಕಳಿಗೆ ಪ್ರಾಣಿ, ನಿಸರ್ಗ ಸಂಕುಲವನ್ನು 
ಆಧರಿಸಿ ಹೆಸರಿಡುವ ಕ್ರಮವು ಕೊರಗರಲ್ಲಿದೆ. ಗಂಡು ಮಕ್ಕಳಿಗೆ ಅವರು ಇಡುವ 
ಹೆಸರುಗಳೆಂದರೆ ನಕ್ಟುರ (ಎರೆಹುಳ), ಬೆಜಕ್ಕುರ (ತರಗೆಲೆ), ತಬುರ (ಕೆಂಜಿರುವೆ), 


ಬೊಳುಂಬ (ಓಂದು ಬಗೆಯ ಮಾನು), ಮೆಣ್ಬ (ಮಿಂಚುಳ್ಳಿ), ಬೊಗ್ಗುರ ' 


(ಗಂಡುನಾಯಿ), ಪಿಜಿನ (ಇರುವೆ), ಚಲ್ಲ, ಕಟ್ಟಣ್ಯ ಕುಂಜಿ, ಚಪ್ಪರೆ, ಕರಿಯ 
ಕಾಳ, ಬೊಲ್ಲು, ಓಡಿ, ಮಂಗು, ನಂಗು, ನಂದು ಮಾಂಕು ಇತ್ಯಾದಿ, ಹೆಣ್ಣು 
ಮಕ್ಕಳಿಗೆ ನೆಂಜ್ಮಾರ್ಕು ಬಾಗಿ, ಅಮಾಸೆ, ತಂದ್ರೆ, ಬಿಡಗು, ಪೀಂಚಲು ಎಂಬ 
ಹೆಸರುಗಳನ್ನೂ ಇಡುವರು, ಇತ್ತೀಚೆಗೆ ಪೇಟಿಸಟ ಣಗಳ ಸಂಪರ್ಕಕ್ಸೆ ಬಂದಿರುವ 
ಕೊರಗರು ಇತರೇ ಹಿಂದೂಗಳಂತೆ ರಮೇಶ, ಸುರೇಶ. ಬಾಬು, ಸುಂದರ ರಾಮ, 
ಕೃಷ್ಣ, ಪಾರ್ವತಿ, ಸುಂದರಿ ಮುಂತಾದ ಹೆಸರುಗಳನ್ನಿಡುವುದೂ ಬಳಕೆಗೆ ಬರುತ್ತಿದೆ, 

ಕೊರಗರು ಸತ್ತವರನ್ನು ಹೂಳುತ್ತಾಕಿ, ಸಾವಿನ ಸೂತಕ 13 ದಿನಗಳವರೆಗೆ 
ಇರುವುದು, ಚಿಕ್ಕ ಮಕ್ಕಳಿಗೆ ಮೂರು ದಿನಗಳ ಸೂತಕ, ಸತ್ತವರಿಗೆ ಸಂಸ್ಥಾರ 
ಪ್ರಾರಂಭಿಸುವುದಕ್ಕೆ ಮುಂಜಿ ಸಾಮಾನ್ಯವಾಗಿ ಹುರಿಕಾರನನ್ನು ಕರೆತಂದು ಅವನ 
ನೇತೃತ್ವದಲ್ಲಿ ಎಲ್ಲಾ ಆಚರಣೆಗಳು ನಡೆಯುವುವು. ಬಂದು ವೇಳೆ ಗುರಿಕಾರ 


ಕೊರಗರು -ಒಂದು ಸಾಂಸ್ಕೃತಿಕ ಅಧ್ಯಯನ ೨೭ 


ಸಿಗದಿದ್ದರೆ ಅವನು ಬರುವವರೆಗೆ ಕಾಯಬೇಕೆಂಬ ಕ್ರಮವೇನೂ ಕೊರಗರಲ್ಲಿಲ್ಲ. 
ಸೂತಕ ಕಳೆಯುವುದಕ್ಕಾಗಿ 13ನೆಯ ದಿನ ತಿಥಿ ಮಾಡಲಾಗುವುದು. ತಂಜಿಗೆ 
ಜ್ಯೇಷ್ಠ ಪುತ್ರನೂ, ತಾಯಿಗೆ ಕ್ಲಥಿಯ ಮಗನೂ ತಲೆ ಬೋಳಿಸಿಕೊಳ್ಳುವ ಕ್ರಮವಿದೆ, 
ಸಮಾಧಿಯ ಬಳಿ ಅಂದಿನ ಅಡಿಗೆಯ ಪದಾರ್ಥಗಳನ್ನು ಎಡೆ ಇಕ್ಕುತ್ತಾರೆ. ಮಡಿಕೆಗೆ 
ವಿಭೂತಿ ಕುಂಕುಮವಿರಿಸಿ ತೆಂಗಿನ ಹೊ ಇರಿಸಿ ನೀರು ತುಂಬಿ ಮಗನ ತಲೆ ಮೇಲೆ 
ಹೊರಿಸಿ ಸಮಾಧಿಗೆ ಮೂರು ಸುತ್ತು ಪ್ರದಕ್ಷಿಣೆ ಬರಲಾಗುನುದು, ಈ ಎಲ್ಲಾ 
ಆಚರಣೆಗಳು ಬಹುಮಟ್ಟಿಗೆ ಇತರೇ ಹಿಂದೊಗಳಲ್ಲೂ ಇವೆ, 
ಶತಶತಮಾನಗಳ ಹಿಂದೆ ಕೊರಗರು ಮತ್ತು ಇತರೇ ಗುಲಾಮ ಜಾತಿಗಳಲ್ಲಿ 

ಶವಗಳನ್ನು ಸುಡುವ ಪದ್ಧತಿ ಇತ್ತು. ಸಿಡುಬು ರೋಗಕ್ಕೆ ಬಲಿಯಾಗಿ ಸತ್ತವರನ್ನು 
ಮಾತ್ರವೇ ಹೂಳಲಾಗುತ್ತಿತ್ತು ಎಂದೂ ವಾಲೆಹೌಸ್‌ ಅಭಿಪ್ರಾಯಪಡುವರು, ಹಿಂದೆ 
ಕೊರಗರು ಜನನ್ನ ಮರಣಗಳ ಸಂದರ್ಭದಲ್ಲಿ ಸಮಾರಂಭಗಳನ್ನು ನಡೆಸಲು ತಮ್ಮ 
ಧಣಿಗಳ ಒಪ್ಪಿಗೆ ಪಡೆಯಬೇಕಾಗಿತ್ತು. ಸತ್ತವನ ಸಮಾಧಿಯ ಬಳಿ ನಾಲ್ಕು ಅನ್ನದ 
ಉಂಡೆಗಳನ್ನು ಪ್ರೇತದ ತೃಪ್ತಿಗಾಗಿ ಇಡಲಾಗುತ್ತಿತ್ತು. ಶವವನ್ನು ಹೂಳಿದ 
16ನೆಯ ದಿನ ಒಂದು ಹಿಡಿ ಮಣ್ಣನ್ನು ತೆಗೆಯಲಾಗುವುದು. ಸಮಾಧಿಯ ಬಳಿ 
ಸತ್ತವನ ನೆನಪಿಗೆಂದು ಕಲ್ಲೊಂದನ್ನು ನೆಡಲಾಗುವುದಲ್ಲದೆ ಅದರ ಮೇಲೆ ಸ್ವಲ್ಪ 
ಅನ್ನ ಮತ್ತು ಹೆಂಡವನ್ನೂ ಸುರಿಯಲಾಗುವುದು, ಅದನ್ನುಂಡು ಸತ್ತವರ ಆತ್ಮವು 
ಅಂದಿನಿಂದ ತಮ್ಮ ಪೂರ್ವಜರನ್ನು ಸೇರುವುದೆಂಬುದು ಕೊರಗರ ನಂಬಿಕೆ. 

ಅಂದರೆ ಎಲ್ಲಾ ಹಿಂದೂಗಳಂತೆ ಕೊರಗರೂ ಆತ್ಮ, ಪ್ರೇತ ಮತ್ತು 
ಭೂತಗಳನ್ನು ನಂಬುತ್ತಾರೆ ಹಾಗು ಸತ್ತ ಪೂರ್ವಜರನ್ನು ಎಲ್ಲಾ ಜನಾಂಗಗಳಂತೆ 
ಸದ್ಗತಿ ಕಾಣಿಸಲು ಮುಂದಾಗುತ್ತಾರೆ, 


೪ ಕೊರಗರ ಆಹಾರದ ನಿಧಿ- ನಿಷೇಧಗಳು 
ಕೊರಗರು ಅರೆ ಅಲೆಮಾರಿ ಜನಾಂಗದ ಸಾಲಿನಲ್ಲಿ ಸೇರುತ್ತಾರೆ. ಮೂಲದಲ್ಲಿ 
ಆಹಾರ ಸಂಗ್ರಹಿಸಿಡುವುದು ಇವರಲ್ಲಿ ನಿಷೇಧವಿತು, ಎನ್ನುವ ನಿಚಾರ ತಿಳಿದುಬರುತ್ತದೆ, 
ಆರೆ ಅಲೆಮಾರಿಗಳಾದ ಇವರು ಒಂದೆಡೆ ನಿಂಶಾಗ ಮೂಲದ ಈ ನಿಯಮ 
ಕಾಲಾಂತರದಲ್ಲಿ ಮೂಲೆಗುಂಪಾಗಿದೆ, 

ಕೊರಗರು "ಎಂಜಲು ಅನ್ನವನ್ನು ತಿನ್ನುವವರು” ಎನ್ನುವ ಕಾರಣದಿಂದ, 
ಇತ್ತೀಚಿನ ದಿನಗಳಲ್ಲಿ ಸಮಾಜಸುಧಾರಕರ ಚೆಂತಕರ ಗಮನವನ್ನು ಸೆಳೆದಿದ್ದಾರೆ. ನೀವು 
ಎಂಜಲು ಅನ್ನವನ್ನು ಏಕೆ ತಿನ್ನುತ್ತೀರಿ? ಎಂದು ಪ್ರಶ್ನಿಸಿದರೆ ಅದಕ್ಕೊಂದು ಪೌರಾಣಿಕ 
ಕಥೆಯನ್ನೇ ಹೇಳುತ್ತಾರಿ. ಈ ಒಂದೆ ಕೊರಗರ ಮೂಲ ಕುರಿತು ಪ್ರಸ್ತಾವಿಸುವಾಗ 
ಅಣ್ಣ -ಶಂಗಿಯರ ಕಥೆಯನ್ನು ಗಮನಿಸಿದ್ದೆ ವು. ಆ ಕಥಾಭಾಗವೇ ಮುಂದುವರೆದು, 
ಎಂಜಲು ಅನ್ನವನ್ನು ತಿನ್ನುವುದರ ಕುರಿತು ಪ್ರಸ್ತಾ ನಿಸುತ್ತದೆ, 


೨೮ ಮಾನವಿಕ ಕರ್ಣಾಟಕ 


ಅಣ್ಣ ತಂಗಿಯರು ಪರಸ್ಪರ ಕೂಡಬಾರದಾಗಿತ್ತು, ಹೀಗೆ ಕೂಡಿದ್ದರಿಂದಾ 
"ಪಾಪ' ಬಂದಿದೆ. ಈ ಪಾಪದ ಪರಿಹಾರಕ್ಕಾಗಿ ತಂಗಿ ಪರಿತಹಿಸತೊಡಗಿದಳು. 
ಅಕ್ಕನ ಸಂತಾನದಿಂದ ಬಂದವರು (ಬ್ರಾಹ್ಮಣರ್ಧ ತಂಗಿಯನ್ನು ಮತ್ತು ತಂಗಿ 
ಸಂಶಾನವನ್ನು ಹಂಗಿಸತೊಡಗಿದರು. ಇದಕ್ಕೆ ಪರಿಹಾರವೇನು? ಎಂದು ನಾರಾಯ 
ಜೀವರಿಗೆ ಕೇಳಲಾಗಿ ; ನಾರಾಯಣನು, ಅಕ್ಟುನ ಸಂಶಾನದವರು ಹೇಳಿದ ಕೆಲಸವನೂ 
ಕೇಳಿ ಅವರು ತಿಂದು ಬಿಟ್ಟಿ ಎಂಜಲನ್ನು ತಿಂದರೆ ನೀವು ಮಾಡಿದ ಪಾಸ ಪರಿಹಾ 
ವಾಗುತ್ತದೆ ಎಂದು ಹೇಳಿದನಂತೆ. ಈ ಕಾರಣಕ್ಕಾಗಿ ಪಾಪದ ಸಂಶಾನಕೆ 
ಮೂಲಳಾದ ತಂಗಿಯೂ ಅದಕ್ಕೆ ನಿಮ್ನ ವರ್ಗದ ಮಕ್ಕಳಾದರೇನಂತೆ? ಅವರೂ ನನ್ನ 
ಸಂಶಾನದವರಲ್ಲವೆ ? ಅವರು ನನ್ನ ಮಕ್ಕಳಲ್ಲವೆ? ಮಕ್ಕಳು ತಿಂದು ಬಿಟ ದ್ದು ಶಾಯಿ! 
ತಿನ್ನಬೇಕಲ್ಲವೇ? ಹಾಗೆ ನನ್ನ ಮಕ್ಕಳ ಎಂಜಲು ನಾನು ತಿಂದರೆ ತಪ್ಪೇನು? ಎಂದು, 
ತನ್ನ ಪಾಸ ಕಳೆದುಕೊಳ್ಳು ವುದಕ್ಕಾಗಿ ಎಂಜಲುತಿನ್ನುವ ಕೆಲಸ , ಪ್ರಾರಂಭಿಸಿದಳು 
ಆ ಎಂಜಲು ಅನ್ನವನ್ನು ತಿನ್ನಲು ಪ್ರಾರಂಭಿಸಿದ ತಂಗಿಯ ಸಂತಾನದವರೇ ನಾವು 
(ಕೊರಗರು), ಅದಕ್ಕಾಗಿ ನಾವು ಎಂಜಲು ಅನ್ನವನ್ನು ತಿನ್ನುತ್ತೇವೆ ಎಂ 
ಕೊರಗರು ಹೇಳಿಕೊಳ್ಳುತ್ತಾರೆ. 

ಈ ಎಂಜಲು ಅನ್ನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ನಂಬಿಕೆಯೂ ಇದೆ. 
ಬ್ರಾ ಹ್ಮಣರ ಎಂಜಲನ್ನು ತಿಂದರೆ ಮುಂದಿನ ಜನ್ಮದಲ್ಲಿ ನಾವು ಅಕ್ಕನ ಮಕ್ಕಳಾಗಿ 
(ಬ್ರಾ ಹ್ಮಣರಾಗಿ) ಹುಟ್ಟುತ್ತೇವೆ. 

ಚಾರಿತ್ರಿಕ ಹಿನ್ನೆಲೆಯಲ್ಲಿ ಕೊರಗರ ಮೂಲದ ವಿಷಯ ಪ್ರಸ್ತಾಪಿಸುವಾಗ 
ಬ್ರಾಹ್ಮಣರ ಸಂಬಂಧ ಎಂತಹುದಿತ್ತು ಎಂಬುದನ್ನು ಗಮನಿಸಿದ್ದೇವೆ, ಈ ಪೌರಾಣಿಕ 
ಕಥೆಯ ಮುಂದುವರೆದ ಭಾಗದಲ್ಲಿ ಕಾಣುವ ವಿಚಾರವೆಂದರೆ ಯಜಮಾನಿಕೆಯ: 
ಪ್ರವೃತ್ತಿ ಮತ್ತು ಜೀತಗಾರಿಕೆಯ ಪ್ರವೃತ್ತಿಯನ್ನು ಕಾಣುತ್ತೇವೆ. ಈ ಕಥೆಯಲ್ಲಿ 
ಮತ್ತು ವಾಸ್ತವದಲ್ಲಿ, ತಮ್ಮ ಜೀತಸ್ರ್ರವೃತ್ತಿಯಿಂದಹಾಗೂ ತಂಗಿ ಸಂತಾನದಿಂ 
(ಪಾಪ ಸಂತಾನದಿಂದ) ಬಿಡುಗಡೆ ತಡೆಯಲು ಹಾತೊರೆಯುವುದನ್ನು ಕಾಣುತ್ತೆ "ವೆ 
ಇಲ್ಲಿ ಕರ್ಮಸಿದ್ಧಾಂತದ ಹೇರಿಕೆ ಯಾವ ರೀತಿಯಲ್ಲಿದೆ ಎಂದು ಗುರುತಿಸಿಕೊಳ್ಳಿ 
ಬಹುದು. 

ಈ ಕಥೆಯಿಂದ ಎಂಜಲನ್ನು ಕುರಿತಾಗಿ ಕೊರಗರಲ್ಲಿ ಎಂತಹ ಪವಿತ್ರ ವಾಡೆ 
ಭಾವನೆ ಇದೆ ಎನ್ನುವದು ತಿಳಿದುಬರುತ್ತದೆ, ಆದರೆ ಕೊರಗರ ಎಂಜಲು ಸವರ್ಣಿ 
ಯರಿಗೆ ವಿಷವಾಗಿ ಪರಿಣಮಿಸಿದೆ ಎನ್ನುವ ವಿಷಯ ಕೆಲವು ಆಚರಣೆಗಳ ಮೂಲಕ 
ತಿಳಿದು ಬರುತ್ತದೆ, ಕೊರಗರಲ್ಲಿ ಬರುವ ಅಂಡಿ ಕೊರಗರು, ಬಿದಿರಿನ ಕೊಳವೆಯನ್ನು 
(ಅಂಡೆ) ಉಗಿಯುವದಕ್ಕಾಗಿ ಕೊರಳಲ್ಲಿ ಕಟ್ಟಿ ಕೊಳ್ಳುತ್ತಿದ್ದರು ಎನ್ನುವ ವಿಷಯ ಈ. 
ಹಿಂದೆಯೇ ಗಮನಿಸಿದ್ದೇನೆ, ಇಲ್ಲಿ ಕೊರಗರ ಉಗುಳು ನೆಲಕ್ಕೆ ಬೀಳಬಾರದು ಬಿದ ಕೆ 
ಅದರಿಂದ ಸವರ್ಣೀಯರಿಗೆ ಕೆಡಕುಂಟಾಗುತ್ತದೆ ಎಂದು ತಿಳಿಯಲಾಗುತ್ತದೆ. ಅಲ್ಲದೆ. 


ಕ 


p. 
ಳೆ 


ಶ್ರ 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೨೯ 


ಊರಲ್ಲಿ ಬರುವಾಗ ಕೊರಗರು "ದಂಡ 'ವನ್ನು ನೆಲಕ್ಕೆ ಬಡಿದು ಸದ್ದು ಮಾಡುತ್ತ 
ಬರಬೇಕು ಎನ್ನುವ ನಿಯಮವಿದೆ. "ನಾನು ಸೂ ಎಂದು ಎಚ್ಚ ರಿಕೆ ಸಾಕಂ 
ಕ್ಲಾಗಿಯೇ ಈ ಸದ್ದಿ ನಸೂಚನೆ ಇರಬೇಕು. ಅಂದರೆ ಜಾ ಬರಬಹುದಾದ 
ಕೆಡಕುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಈ ಕಟ ಸಿಳಯನ್ನು ಹೇರಿರುವದು ತಿಳಿದು 
ಬರುತ್ತದೆ, ಕೊರಗರು ಬಾಯಿಯಲ್ಲಿಯ ಬು ನೆಲಕ್ಕೆ. ಉಗಿಯುವದರಿಂದ್ಕೆ 
ಆದನ್ನು ನಾವು (ಶುದ್ಧ ಜನ) ದಾಹದರೆ ಅಥವಾ ತುಳಿದರೆ ರೋಗಕ್ಕೆ ತುತ್ತಾಗಿ 
ಸಾಯುತ್ತೇವೆ ಎನ್ನುವ ನಂಬಿಕೆ ಇದೆ. ಇಲ್ಲಿ ಕೊರಗರ ಎಂಜಲು ಕೊರಗರಿಗೆ ವಿಷವಾಗಿ, 
ಬ್ರಾಹ್ಮಣರ ಎಂಜಲು ಕೊರಗರಿಗೆ ಅಮೃತವಾಗಿರುವ ಬಗೆಯನ್ನು ನೋಡುತ್ತೇವೆ. 
ಇನ್ನು ಕೊರಗ-ಕೊರಗರಲ್ಲಿಯೇ ಎಂಜಲದ ಕುರಿತು ಇರುವ ವಿಧಿ-ನಿಷೇಧಗಳು 
ಇನ್ನೂ ಕುತೂಹಲಕಾರಿಯಾಗಿವೆ. ಸಾಮೂಹಿಕವಾದ ಊಟದ ಸಂದರ್ಭದಲ್ಲಿ, 
ಊಟ ಮಾಡುವಾಗ ಅಚಾತುರ್ಯದಿಂದ ಅನ್ನದ ಅಗುಳು ನೆಲಕ್ಕೆ ಬಿದ್ದಕೆ ಅಥವಾ 
ಇನ್ನೊಬ್ಬನ ತಟ್ಟೆಯಲ್ಲಿ ಬಿದ್ದರೆ ಮತ್ತೆ ಅಂತಹ ಸಾಮೂಹಿಕ ಊಟವನ್ನು ಹಾಕಿಸು 
ವುದಲ್ಲದೆ ತಮ್ಮ ದಂಡವನ್ನು ಕೊಡಬೇಕು ಎನ್ನುವ ನಿಯಮಗಳಿವೆ. ಇಲ್ಲಿ ಕೊರಗ 
ಮತ್ತು ಬ್ರಾಹ್ಮಣರ ನಡುವಿನ ಸಂಬಂಧದ ನಿಯಮಗಳನ್ನೆ ತಮ್ಮ ಒಳಪಂಗಡಕ್ಕೆ 
ಅನ್ವಯಿಸಿಕೊಂಡಿರುವುದು ಕಂಡುಬರುತ್ತದೆ. ಇಂಥಹ ಬೇಕೆ ಬೇಕಿ ಉದಾಹರಣೆ 
ಗಳನ್ನು ನೋಡಬಹುದು, | 
< ಕಳ್ಳು?' ಕುಡಿತ ಅವಮಾನಕರವೆಂದು ಈ ಜನಾಂಗದವರು ಭಾವಿಸುವುದಿಲ್ಲ. 
ಅದನ್ನು ಅಷ್ಟೇ ಪವಿತ್ರತೆಯ ಹಿನ್ನೆಲೆಯಲ್ಲಿಯೇ ನೋಡುತ್ತಾರೆ. ಶುಭ-ಅಶುಭದ 
ಯಾವುದೇ ಬಗೆಯ ಕಾರ್ಯಕ್ರಮವಿದ್ದರೂ ಕಳ್ಳು ಬೇಕೇಬೇಕು. ಸಾಮೂಹಿಕವಾದ 
ಕಾರ್ಯಕ್ರಮದಲ್ಲಿ ಕಳ್ಳನ್ನು ಕುಡಿಯುವಾಗ, ನೆಲಕ್ಕೆ ಒಂದು ಹನಿ ಬಿದ್ದರೆ ಸಾಕು 
ಅದಕ್ಕೆ ತಪ್ಪುದಂಡ ವಿಧಿಸುತ್ತಾರೆ ಇಲ್ಲನೆ ಅಂಥಹುದೀ ಒಂದು ಸಮಾರಂಭವನ್ನು 
ಮಾತಿಗೆ ತಪ್ಪ ದೆ ಒಪ್ಪಿ ಸಬೇಕು ಎನ್ನುವ ನಿಯಮಗಳಿವೆ. ಬಡವರಾಗಿದ್ದ ಲ್ಲಿ ಖರ್ಚು 
ಕಡಿಮೆ ಮಾಡಿಸಿ ಎಸೆ ಸಂಪ್ರದಾಯಗಳೂ ಇವೆ, 
ಕೊರಗರ ಒಳಪಂಗಡಗಳಲ್ಲಿಯ ವಿಧಿ-ನಿಷೇಧಗಳು ವಿಶಿಷ್ಟವಾದ ಗುಣಗಳನ್ನು 
ಹೊಂದಿವೆ. ಈ ಗುಣಗಳೇ ದಲಿತ ಸಂಸ್ಕೃತಿಯ ಮೌಲ್ಯಗಳಾಗಿ ನಿಲ್ಲುತ್ತವೆ (7). 
ಕಾಲಾಂತರದಲ್ಲಿ ಇಂಥ ವ್ಯ ವಸ್ಥೆ ಗಳಲ್ಲಿ ಬದಲಾವಣೆಯಾಗಿರುವುದು ಕಂಡು ಬರುತ್ತದೆ. 
"ಅಂಡೆ' ಕೊರಗರು ಇನ್ನೊಬ್ಬ ಬ್ರ ಕೊರಗನ ಅಂಗಳದಲ್ಲಿ ಅಥವಾ ಸಂಮುಖದಲ್ಲಿ ಉಗಿಯ 
ಬಾರದು ಎಂಬ ಸಾಂಪ್ರ ತಾಜ ನಿಯಮಗಳಿವೆ. ಕೊರಗರ ಮ: ತ್ತು ಬ್ರಾ ಹ್ಮ ಣರ 
ಕುರಿತು ಬರುವ uo ನಿಷೇಧಗಳು ಹೇಗೆ ಇವೆಯೋ ಅದೇ ರೀತಿ ತೊರಗ ಕರಗ 
ರಲ್ಲಿಯೂ ಎಂಜಲ ಕುರಿತು ಅಪವಿತ್ರತೆಯ ಭಾವನೆ ಇರುವುದು (ದ.ಕ.) ಒಡೆದು 
ಕಾಣುತ್ತವೆ. ಪವಿತ್ರ ಮತ್ತು ಅಪವಿತ್ರ ಎಂಬ ಎರಡೂ ಬಗೆಯ ಆಶಯಾಗಳಲ್ಲಿ 
ಎಂಜಲಿನ ಸುತ್ತ ಕಂಡುಬರುತ್ತದೆ. ಮೂಲದ ಕತೆಯಲ್ಲಿ ಬರುವ "ಎಂಜಲ' ಗೌರವ 


೩೦ ಮಾನವಿಕ ಕರ್ಣಾಟಕ 


ಭಾವನೆಯ ವಿಚಾರ, ಈಗ ಅವರಲ್ಲಿಯೇ ಕಡಿಮೆಯಾಗುತ್ತಿದೆ. ಎಂಜಲು ಪವಿತ್ರ 
ಎಂಬ ವಿಚಾರ ಮೂಲದಲ್ಲಿ ಸಾರ್ವತ್ರಿಕವಾಗಿರಬೇಕು, ಅನಂತರದಲ್ಲಿ ಅಪವಿತ್ರ ಎಂ 
ವಿಚಾರ ಸೇರಿಕೊಂಡಿರಬೇಕು, ಮೇಲು ಜಾತಿಯವರ ಮಕ್ಕಳಿಗೆ ಮೊಲೆಯುಣಿ 
" ಕೊರತ ' ಅಥವಾ " ಕೊರತಳು' ಎಂದು ಹೆಸರಿಡುವ ಸಂಪ್ರದಾಯ ಗಮನಿಸಿದ 
ಇಲ್ಲಿಯೂ " ಪವಿತ್ರತೆ ಯ ವಿಚಾರವನ್ನು ಕಂಡುಕೊಳ್ಳು ತ್ತೇವೆ. ಈ ಸಂಪ್ರದಾಯ 
ಇವತ್ತಿನ ದಿನಗಳಲ್ಲಿಯೂ ಬಳಕೆಯಲ್ಲಿರುವುದನ್ನು ಕಾಣಬಹುದಾಗಿದೆ. ಆದ 
ಮೊಲೆಯುಣಿಸುವ ಸಂಪ್ರದಾಯ ಗೌರವ ಭಾವನೆಗಾಗಿ ಮತ್ತು ತಮ್ಮ ಅಸಹನೀ 
ಕೃತ್ಯಕ್ಕೆ ಪರ್ಯಾಯವಾಗಿ ನೀಡುವ ಅಥವಾ ಒಳಗೊಳ್ಳುವ ಕ್ರಿಯೆ ಎಂದೂ ಹೇ 
ಲಾಗುತ್ತದೆ. ಆದರೆ ಕೊರಗಳು ಮೊಲೆಯುಣಿಸುವುದರಿಂದ, ಮಗು ರೋಗದಿಂದ 
ಪಾರಾಗುತ್ತದೆ ಎಂದು ನಂಬುತ್ತಾರೆ. 
ಅಣ್ಣನ ಹೆಂಡತಿ ಮೈದುನನಾದವದಿಗೆ ಊಟಕ್ಕೆ ಬಡಿಸಬಾರದು ಎಂಬುದೊಂದ 
ನಿಯಮ. ಕೊರಗರು ಸತ್ತ ಪ್ರಾಣಿಗಳನ್ನು ಎಳೆದೊಯ್ಯುವುದಲ್ಲದೆ ಅವುಗಳ ಮಾಂ 
ವನ್ನು ತಿನ್ನುತ್ತಾರೆ. ಇದಲ್ಲದೆ ಮೇಲು ವರ್ಗದ ಜನರ ಸಭೆ-ಸಮಾರಂಭಗಳಲ್ಲಿ 
ಹಾಜರಿದ್ದು ಅವರು ಕೊಟ್ಟ ಅನ್ನವನ್ನೂ, ಮಾಂಸದ ತುಂಡುಗಳನ್ನೂ ತಂದ್ಕು 
ತಿಂದು ಉಳಿದದ್ದು ತೊಳಿದು ಒಣಗಿಸಿ ಕಾದಿಟ್ಟು ತಿನ್ನುವ ಸಂಪ್ರ ಜೂ ಹಿಂ 
ಬಳಕೆಯಲ್ಲಿತ್ತು. ಈಗಲೂ ಗುಡ್ಡಗಾಡು ಪ ದೇಶದಲ್ಲಿರುವ ಕೊರಗರು ಈ ಕ್ರವ 
ಮುಂದುವರೆಸಿಕೊಂಡು ಬಂದಿದ್ದಾರೆ, ೫ ಪದ್ಧತಿ ರುಲ್ಲಿ ಕೊರಗರು ಅಹಾರ 
ಸಂಗ್ರ ಹಿಸುವುದರಿಂದ ಇವರಿಗೆ ಅಡಿಗೆ ಮಾಡಿಕೊಂಡು ತಿನ್ನಲೂ ಬರುತ್ತಿರಲಿಲ್ಲ ಎಂದು 
ಹೇಳಲಾಗುತ್ತದೆ, ಆದರೆ ಈ ಬಗೆಯ ಆಹಾರ ಸೇವನೆಯಿಂದ ಜರಿದ ಜನ ಇವರ 
ಎಂಜಲು ಅಪವಿತ್ರವಾದುದು ಎಂಬ ಭಾವನೆ ತಂದಿರುವ ಸಾಧ್ಯ ತೆಗಳಿವೆ. ಜೊತೆಗೆ 
ಪವಿತ್ರತೆಯ ಮೆರಗು ಸಿಕ್ಕಿರುವ ಸಾಧ್ಯತೆಗಳೂ ಇದೆ. ಹೀಗೆಂದರೆ ಈ ಬಗೆಯಲಿ ಲಿ 
ಒಣಗಿಸಿ ಆಹಾರವನ್ನು ಕಾಲಾಂತರದಲ್ಲಿ ತಿಂದೂ ಸದ ೈಢಕಾಯರಾಗಿರುವ ಮತ್ತು 
ಆರೋಗ್ಯವಂತರಾಗಿರುವ, ಕಲ್ಲನ್ನೂ ತಿಂದು ಆರೆಗಿಸಿಕೊಳ್ಳು ವ ಗುಣ ಹೊಂದಿದ. 
ಇವರನ್ನು ನೋಡಿ ಮೇಲುಜಾತಿಯವರಲ್ಲಿ ಈ ಮನೋಭಾವ ಹಟ ಸಾಧ್ಯ ತೆಗಳವೆ. 
ಪುರಾಣದ ಕಥೆಯಲ್ಲಿ ಬರುವ ತಾಯಿಯ ಅಂದರೆ ಮೂಲದ ಇಚ ಎನು ವ: 
ಹಿನ್ನೆಲೆಯಲ್ಲಿಯೂ ಈ ಬಗೆಯ ಗೌರವ ಭಾವನೆ ಸೇರಿರುವ ಸಾಧ್ಯತೆಗಳಿವೆ, ್ಕ 
ಬೇಡಿ ತಿನ್ನು ವ ಪ್ರವೃ ತ್ಕಿಯವರಾದ ಕೊರಗರಲ್ಲಿಯೂ ಸಾಕಷ್ಟು ವ್ಯ ವಸಿ ತ 
ನಿಯ ಮಾ es ಕೊರಗ ಮನೆತನದವರೂ ರು ಹಳ್ಳ ಯಸ 
ಒಂದೊಂದು ಭಾಗಗಳನ್ನು ಗುತ್ತಿಗೆಯಂತೆ, ತಾವು ಬೇಡಿ ತಿನ್ನುವ ಸ್ಥ ಕಳಗಳನ್ನು ನಿಗದಿ 
ಮಾಡಿಕೊಂಡಿರುತ್ತಾ ರೆ. ಒಂದುವೇಳೆ ಒಬ್ಬ ಕೊರಗ ತನ್ನ ಭಾಗದ ಸೀಮೆಯನ್ನು, 
ಮೀರಿ ಬೇರೊಬ್ಬ ರ "ಭಾಗದ ಸೀಮೆಯಲ್ಲಿ ಟೀ. ದ್ದರೆ ಅದಕ್ಕಾಗಿಯೇ ಕಲಹಗಳಾಗು! 
ತ್ತವೆ, ಇದು Wabi ಗ್ರಾಮಗಳಲ್ಲಿ ತಮ್ಮ ಗದ್ದೆಗಳ ಕೆಲಸಕ್ಕೆ ಕೆಲಸಗಾರರನ್ನು 


ಕೊರಗರು- ಒಂದು ಸಾಂಸ ತಿಕ ಅಧ್ಯಯನ ೩೧ 


' ಹಂಚಿಕೊಳ್ಳು ವ ಪದ್ಧ ತಿಯಂತೆ, ಕೊರಗರೂ ಒಂದು ಹಳ್ಳಿ ಯನ್ನು ಒಡೆದು ತಮ್ಮ 
ತಮ್ಮಲ್ಲಿ ಕ; ಹಂಚಿಕೊಳ್ಳು ತ್ತಾರೆ, ಇದೂ ಕೂಡ ಆನುಕಕಣೆ ಒಂದು ಹ 
ವೆಂದೇ ಹೇಳಬಹುದು. 


೫ ಕೊರಗರ ಹಬ್ಬ-ಹರಿದಿನಗಳು ಮತ್ತು ಆರಾಧನೆ 


ನಿಸರ್ಗದ ಮಡಿಲಿನಲ್ಲಿ ವಾಸಿಸುವ ಕೊರಗರು ಮುಖ್ಯವಾಗಿ "ಸೂರ್ಯ'ನ 
ಆರಾಧಕರು. ವೃಕ್ಷ ಮತ್ತು ಜಲಾರಾಧನೆಯೂ ಇದರೊಂದಿಗೆ ಸೇರಿಕೊಂಡಿವೆ. ಈ 
ಮೂರು ಶಕ್ತಿಗಳನ್ನು ಸಮೀಕರಿಸಿ ಆರಾಧಿಸುವ ಪದ್ಧತಿ ಇದೆ, ಬೆಳಗಿನ ಜಾವದಲ್ಲಿ 
ಎದ್ದು, ಗಿಡದಡಿಗೆ ಬಂದು ನೀರು: ಹಾಕಿ, ನಂತರ ತಾನು ಮುಖ ತೊಳೆದು ಸೂರ್ಯ 
` ದೇವನಿಗೆ ನಮಿಸುವ ವಾಡಿಕೆ ಇದೆ. 

ಕೊರಗ ತನಿಯ ದೈವದ ಆರಾಧಕರಾದ ಇವರು ಇತ್ತೀಚಿನ ದಿನಗಳಲ್ಲಿ ಪೀಲಿ 
ಚಾಮುಂಡಿ, ಮಹಾಕಾಳಿ, ಜುಮಾದಿ, ಗುಳಿಗ ಇಂಥವುಗಳನ್ನು ಆರಾಧಿಸುತ್ತಾರೆ 
- ಅದರೆ ಇವುಗಳ ಆರಾಧನೆ ಕೊರಗ ತನಿಯನ ಸಂಭ್ರಮಕ್ಕೆ ನಿರುವದಿಲ್ಲ. ಧರ್ಮಸ್ಥ ಳ್ಳ 
ಸುಬ ಪ್ರಹ್ಮಣ್ಯ ದೇವರುಗಳ ಪ್ರ ಭಾವದಿಂದಲೂ ಇವರಿಗೆ ತಪ್ಪಿಸಿಕೊಳ್ಳ ಲಾಗಿಲ್ಲ. ಇವರಲ್ಲಿ 
ವಾರದ ಜನಗಳಿಗೆ ಹೆಚ್ಚಿ ನಪಾ ತ್ರಧಾನ್ಯತೆ ಇದೆ. ತಮ್ಮ ಮಕ್ಕಳಿಗೆ ಹೆಸರಿಡುವಾಗ ವಾರದ 
ದಿನಗಳನ್ನ ೇ ಇಡುತ್ತಾ ಕೆ. ಆರಾಧನೆಯಲ್ಲಿಯೂ ವಾರದ ದಿನಗಳಿಗೆ ಅಧ್ಯತೆ ಸಿಗುವುದು 
ಕಂಡುಬರುತ್ತ ದೆ. ಆದಿತ್ಯವಾರ ಮತ್ತು ಶುಕ್ರ ವಾರಗಳನ್ನು “ ಶುಭ”? ದಿನಗಳೆಂದು 
ತಿಳಿಯುತ್ತಾರೆ. 
ಇಂಥವುಗಳನ್ನು ಹೊರತುಪಡಿಸಿದರೆ ಇವರಿಗೆ ತಮ್ಮದೇ ಆದ ಸ್ವತಂತ್ರ ಹಬ್ಬಗಳು 
ಇಲ್ಲ. ಕೊಟ್ಟಿ ಅನ್ನವನ್ನು ತಿಂದು ಬದುಕನ್ನು ಕಳೆವ ಇವರು ಹಿಂದೂಗಳನ್ನೇ 
ಅನುಕರಿಸಿದ್ದಾರೆ. ಬ್ರಾಹ್ಮಣರ ಹಬ್ಬದ ಅಥವಾ ಉತ್ಸವದ ದಿನದಂದು ಅವರು ತಿಂದು 
ಬಿಟ್ಟಿ ಸಿಹಿಯೂಟವೇ, ಕೊರಗಂಗೂ ಅದೇ ಹಬ್ಬದ ಸಿಹಿಯೂಟ, ಹೀಗಾಗಿ 
ಬ್ರಾಹ್ಮಣರ ಹಬ್ಬದ ದಿನಗಳೇ ಇವರಿಗೂ ವಿಶೇಷ ದಿನಗಳಾಗಿರುವುದರಲ್ಲಿ ಆಶ್ಚರ್ಯ 
ವೇನಿಲ್ಲ. ಇದಲ್ಲದೆ ಮಗುವಿನ ಹ.ಟ್ಟು, ಹೆಣ್ಣು ಖುತುಮತಿಯಾದ ದಿನ ಇಂಥವುಗಳನ್ನು 
ಸಂಭ್ರಮದಿಂದ ಆಚರಿಸುತ್ತಾರೆ. ಇವು ಸಾಂಪ್ರದಾಯಿಕವೆನಿಸಿದರೂ, ಉತ್ಸವದ 
ಮಟ್ಟ ಮುಟ್ಟ ದಿದ್ದರೂ, ಇಂತಹ ಸಂದರ್ಭಗಳು ಉತ್ಸವದ ಕೊರತೆಯನ್ನು ನೀಗಿಸಿವೆ. 

ds ರರು ಚರ್ಚಿಸಿದಂತೆ ಗೋಕಂಲಾಷ್ಟೆ; ಮಿ ಮತ್ತು ಚೌತಿಯ ಹಬ್ಬ 
ಗಳನ್ನು ಆಚರಿಸುತ್ತಾರೆ. ' "ಇವರ ಅಣ್ಣ- ಎತಹಿಯರ. ಕಥೆಯಲ್ಲಿ ಬರುವ ನಾರಾಯಣ 
ದೇವರ ವಿಚಾರವನ್ನೂ ಗಮನಿಸಿದರೆ ಮತ್ತು ಇಲ್ಲಿ ಅನುಕರಣೆ ಮಾಡಿರುವ ಪದ್ಧತಿ 
ಗಳನ್ನು ಗಮನಿಸಿದರೆ ಬ್ರಾಹ್ಮಣರ ಸಂಪ್ರದಾಯಗಳಿಂದ ಹೆಚ್ಚು ಪ್ರಭಾನಿತರಾಗಿರು 
ವುದು ಕಂಡುಬರುತ್ತದೆ. ಬ್ರಾಹ್ಮಣರೆಂದರೆ ಸಾಕು ಹೆದರುತ್ತಾರೆ. ಅವರಲ್ಲಿ ಭಕ್ತಿ- 
ಭಯ ಎರಡನ್ನೂ ಹೊಂದಿದವರಾಗಿದ್ದಾರೆ. 


ಗಳನ್ನೂ ಬಲಿ ಕೊಡುತ್ತಾ ಕೆ. ಹಿಂದೆ ಗೂಜಿ ಮತ್ತು ಎಮ್ಮೆಗಳನ್ನೂ ಬಲಿಕೊಡುತ್ತಿ ದ್ರ 
ವಿವರಗಳು ತಿಳಿದು ಬರುತ್ತನೆ.. ಬಲಿ ಕೊಡುವ "ಸಂದರ್ಭದಲ್ಲಿ ಒಂದೇ ಹೊಡೆತಕ್ಕೆ 
ರುಂಡ-ಮುಂಡ ಬೇರೆ ಬೇರೆಯಾಗಬೇಕು ಎನ್ನುವ ನಂಬಿಕೆ ಇದೆ. "ಬಲಿ'ಯನ್ನುು 
ತೆಗೆದುಕೊಳ್ಳುವವನಿಗೆ " ಅಸಾದಿ ' ಎಂದು ಕರೆಯುತ್ತಾರೆ, 

ಕೊರಗ ತನಿಯ ಭೂತದ ಆರಾಧನೆ [ಇದರ ಹೆಚ್ಚಿನ ವಿವರಕ್ಕಾಗಿ ನೋಡಿ ; 
ಅಮೃತ ಸೋಮೇಶ್ವರ ಅವರ ಕೃತಿಯನ್ನು ಕ... ಕೊರಗ ಜನಾಂಗದಲ್ಲಿ 
ಹಿರಿಯದು, 

« ಕೊರಗ ತನಿಯ 'ನಿಗೆ ಕೊರಗ ಚನಿಯ' ಎಂದು ಕರೆಯುವ ವಾಡಿಕೆ 
ಇದ್ದರೂ, ಅದು ಕಡಿಮೆ. ಈತನ ಕುರಿತು ಸಾಕಷ್ಟು ಪಾಡ್ದನಗಳು ಲಭ್ಯವಾಗು 
ತ್ರ ವೆ. ಈತನ ತಂದೆ ಕುರವನ ಕೋಡಿ, ಶಾಯಿ ರಪ ಸನಿಯರು. ಇಲ್ಯ 
ದಲ್ಲಿಯೇ ಇವರನ್ನೂ ಕಳೆದುಕೊಂಡು, ತಾಯಿ ಬೈರಕ್ಕೆ ಬೈದಲೆಯ ಆಶ್ರಯವನ್ನು 
ಪಡೆದು ಬೆಳೆಯುತ್ತಾನೆ. ಈತ ಬೆಳೆದ ಸ್ಥಳ ಎಣಸೂರು ಬಾಳಿಕೆ. ಇಲ್ಲಿ ನೇಮ 
ನಡೆಯುವಾಗ ತೆಂಗಿನ ಎಳೆಯ ಗರಿ, ಬಾಳೆಯ ದಿಂಡು ಏಳೇಳು ಹೊರೆಗಳನ್ನು ತಂದು 
ಹಾಕಲು ತನಿಯನಿಗೆ ಹೇಳಿದರೆ ಆತ ಏಳರ ಆಂಕಿಯ ಬದಲಾಗಿ ಎಪ್ಸ ತ್ತರಷ್ಟು ತಂದು 
ಹಾಕುತ್ತಾನೆ, 

ಇಷ್ಟೆ ಲ್ಲಾ ಕೆಲಸವಾದ ನಂತರ ನೇಮದ ಜನ ತನಿಯನಿಗೆ " ಮಾಡ `ದ. 
ಬಳಿಗೆ EN ಹೇಳುತ್ತಾರೆ, “ ನಾನು ತಂದ ತಿರಿ ಬಾಳೆ ಆದೀತು, ನಾನು 
ಮಾತ್ರ ಮಾಡದ ಸಮೀಪ ಬರಬಾರಜಿ ? * ಎಂದು ಹತಿ ತ್ರಿರಕ್ಕೆ ಹೋಗುತ್ತಾನೆ. 
ಮಾಡದ ಸಮೀಪವೇ ಸಾರಂಗದ ಮರವೊಂದರಲ್ಲಿ ಇರುವ ಕಾಯಿಗಳನ್ನು ನೋಡಿ 
« ನಾನು pn ಮನೆಯಲ್ಲಿ ಉಫಿ ಿನಕಾಯಿ ಮುಗಿದಿದೆ ' ಎಂದು ತಾಯಿ : 
ಹೇಳಿದ್ದಳು. “ ಇಲ್ಲಿಂದ ಸಾರಂಗದ "ಹುಳಿಯನ್ನು ಒಯನ್ಯಿ ತ್ತೇನೆ” ಎಂದು ' 
ಮಾಡದ ಮಾಡಿಗೆ ಹತ್ತಿ ಕೂಯ್ಯುವಾಗ ಮೈ ಸಂದಾಯ ॥ ಮತ್ತು ಸ ಕೊಜೆಂಗೆನಾರ 
ದೈವಗಳು ಕಡೆಗಣಿನಿಂದ ನೋಡಿ ಕೊರಗ ತನಿಯನನ್ನು . ಮಾಮು ಸ್ವರೂಪಮಾಡಿ 
ಬಿಡುತ್ತವೆ. 

"ಹೀಗೆ ಪಾಡ್ದನಗಳಲ್ಲಿ ಬರುವ ಕೊರಗ ತನಿಯನ ಕಥೆ ಸಾಹಸದ ಘಟನೆಗಳಿಂದ ' 
ಅಮಾನುಷ ಶಕಿ ಯನ್ನು ಹೊಂದಿದವನಾಗಿ, ಸರೋಸಕಾರಿಯಾಗಿ, ತಿಂಡಿಬಾಕನಾಗಿ, ಕ 
ಶ್ರಮ ಜೀವಿಯಾಗಿ ಈತನ ವ್ಯಕ್ತಿತ್ವ ವ್ಯಕ್ತವಾಗಿದೆ. ಕೊರಗ ತನಿಯ ಮರದಿಂದ 
ಬಿದ್ದು ಸತ್ತ ಎನ್ನುವುದಾಗಲಿ, ಹಗಳು ಮಾಯಮಾಡಿದವು ಎನು ವುದಾಗಲಿ, ಇವು | 
ತನಿಯನ “ಸಾವಿನ ಕುರಿತು ಸಾಕಷ್ಟು ಸಂದೇಹಗಳನ್ನು ತಂದೊಡು ತ್ತವೆ ಮಾಡದ ' 
ಹತ್ತಿರ ಹೋಗುವುದು ಕೊರಗ ತನಿಯನಿಗೆ ನಿಷೇಧ ನಿಷೇಧವಿರುವುದನ್ನು ಹೇಳಿ 
ಎಚ್ಚರಿಸಿನಾಗಲೂೂ ಮಾಡವ ಮಾಡದಲ್ಲಿ ಕಲ್ಲಿಟ್ಟು ಕಾಯಿಯನ್ನು ಕೀಳುವ ಸಾಹಸಕ್ಕೆ ' 


೩೨ ಮಾನವಿಕ ಕರ್ಣಾಟಕ 
"ಬಲಿ' ಪದ್ಧ ತಿಗೆ ಇವರಲ್ಲಿ ವಿಶಿಷ್ಟ ವಾದ ಸ್ಥಾನವಿದೆ, ಅಡು, ಕೋಳಿ, ಹಂದಿ 
| 
| 


ರ ಟ್‌ ud Sd 


ಕ್‌ 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೩೩ 


| ಕೈಹಾಕಿದ್ದು, ಸ ಶ್ಯಾತನದ ಬಗ್ಗೆ ಪ್ರಶ್ನೆ ಮಾಡಿದ್ದು ದೈವಗಳು ಕಣ್ಣು ಕೆಂಪು 
ಮಾಡಿದ್ದು ಹ ಗಮನಸದರ, "ಮಾಯೆ ' ಎನ್ನು ವ ಶಬ್ದದ ಹಿಂದೆ "ಕೊರಗ 
ತನಿಯ ನ" ಕೊಲೆ” ನಡೆದಿದೆ ಎನ್ನು ವುದು ಸ್ಪಷ್ಟ. ವ ವರ್ಗದವರಿಗೆ ಇರುವ 
ಸವಲತ್ಮುಗಳನ್ನು ಪಡೆದುಕೊಳ್ಳು ವದಕ್ಕಾಗಿ ಹಂಬಲಿಸುವ ಒಬ್ಬ ಕೆಳವರ್ಗದವನ ಸ್ಥಿ ಸ್ಥಿತಿ 
ಇಲ್ಲಿ ಜಾನ ಮಟ ಕೈ ಬಂದಿದೆ ಎಂದರೆ ತನಿಯನನ್ನು ಕೈ ಹಿಕವಾಗಿದೆ: ಇಲ್ಲ 
ವಾಗಿಸುವ ಕ್ರಿಯೆ ನಡೆದಿರುವುದನ್ನು ಹೇಳುತ್ತಾ ರೆ. ಇದು ಸಾಮಾಜಿಕ ವ್ಯವಸ್ಥೆಯ 
ಪ್ರತೀಕವೆನ್ನು ವುದರಲ್ಲಿ ಸಂಬೀಹವಿಲ್ಲ. ಕ 
ತನಿಯನ ಸಾಹಸದ ಗುಣಗಳಿಗೆ ಅನುಗುಣವಾಗಿ ವ: ತ್ತು ಸಮಾನ ಆವಕಾಶ 
ಗಳಿಗಾಗಿ ಹಾತೊರೆಯುವ, ಆಸ್ಪ ಎಶ್ರೈತನದ ಸಮಸ್ಯೆಯನ್ನಿ « ಸ ಭವಿಸಿ ಪ್ರತಿಭಟಿಸಿದ 
ಹಬ್ಬ ಸಾಂಸ್ಕ ಸ್ಕೃತಿಕ ನಾಯಕನಿಗೆ ಈ ಬಗೆಯ ರೂಪ ಸಿಕ್ಕಿದೆ. ಆದರೆ ಇಂದಿನ ಬಕ 
: ಗತಿಗಳಲ್ಲಿ ಕೆಳಜಾತಿಯ " ಕೊರಗ ತನಿಯ’? ಭೂತವನ್ನು `ಎಲ್ಲರೂ ಆಲಾಧಿಸುತ್ತಿರು 
ವುದು ಒಂದು ವಿಶೇಷ ಎಂದೆನಿಸಬಹುದು, ಆದರೆ ಆ ವಿಶೇಷತೆ ಕೇವಲ ಕೂರಗ 
 ತನಿಯನಂತಹ ದೈವಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂದಿಲ್ಲ. ಕೆಳಜಾತಿಯ ಎಲ್ಲ 
ಹೆಸರುವಾಸಿ ಭೂತಗಳಿಗೆ ಈ ವಿಶೇಷತೆ ಅನ್ವಯಿಸುತ್ತ ದೆ. ಇದು ಜನಪದದ ವಿಶಿಷ್ಟ 
ಲಕ್ಷಣವೆಂದೇ ಹೇಳಬೇಕಾಗುತ್ತದೆ. ಇದು " ಸಂಸ್ಕೃತೀಕರಣಗೊಳಿಸುವ ಡು 
ಕ್ರಿಯೆ 'ಯಾಗಿದೆ. 
ಜನಪದದಲ್ಲಿ ಕಾಣುವ ಸಾಮಾನ್ಯ ಲಕ್ಷಣವೆಂದರೆ ಕೆಳಜಾತಿಯ ನಾಯಕನ 
ಸಾವು ಆದಾಗಲೂ, ವಿಜಯದ ಸಂಕೇತವಾಗಿ ಆ ನಾಯಕನನ್ನೇ ಅಥವಾ ನಾಯಕಿ 
ಯನ್ನೇ ಕೇಂದ್ರ ಬಿಂದುವಾಗಿ: ಆರಾಧಿಸುವ ಪದ್ಧ ತಿ ಇದೆ (ಉದಾ: ಮಾರಿಕಾಂಬೆ, 
ಎಲ್ಲಮ್ಮ, ಜೋಕುಮಾರ ಮು ಂತಾದವು). ನ್ಯ ಆರಾಧನೆಯಲ್ಲಿ ನಾಯಕ ನ 
ನಾಯಕಿ ಪ್ರಬುದ್ಧವಾದ ಶಕ್ತಿಯಾಗಿ ಬೆಳೆದಾಗ ಆ ಶಕ್ತಿಯನ್ನು ಮೇಲುವರ್ಗದ ಜನ 
'ತಮ್ಮ ದೇವತೆಯ ಅಥವಾ ಣ್‌ ವದ ಶಕ್ತಿಗೆ ಸಂಬಂಧ ಹೇಳಿಕೊಳ್ಳುವುದು, ನಂಬಿಕೆ 
ಸಂಪ್ರದಾಯಗಳನ್ನು ಬೆಳೆಸುವದು ಕಂಡುಬರುತ್ತದೆ. ಕಾಲಾಂತರದಲ್ಲಿ ನಡೆಯುವ 
ಈ ಕ್ರಿಯೆ ಮೂಲದ ಘಟನೆಗಳನ್ನು ಮರೆಯಿಸಿಬಿಡುತ್ತವೆ. (ಕೆಲವು ಸಲ ದುಃಖ 
ಕಳವಾದ ಆಚರಣೆ ಇದ್ದಾಗಲೂ ಸಂಭ್ರಮದಿಂದ ಆಚರಿಸುವ ಪದ್ದೆ ತಿ ಬೆಳೆದು 
ಕೊಂಡು ಬಿಡುತ್ತದೆ. ಇಸ್ಲೂ ರಲ್ಲಿಯ ಮೊಹರಂ ಹಬ್ಬ ಇದಕ್ಕೊಂದು ಒಳ್ಳೆ ಯ 
. ಉದಾಹರಣೆ). ಕೆಳವರ್ಗದ ದೇವತೆ ಅಥವಾ ದೈವ ಮೇಲು ವರ್ಗದ ಜೀವತೆಗಳೊದಿಗೆ 
' ಅಥವಾ ನಂಬಿಕೆ ಸಂಪ್ರದಾಯಗಳೊಂದಿಗೆ ಸಂಬಂಧ ಪಡೆದುಕೊಂಡಾಗ ಮತ್ತು 
ಹಿಂದಿನ ಚರಿತ್ರೆಯ ಸ್ಪಷ್ಟವಾದ ಅರಿವು ಇಲ್ಲದೆ ಹೋದಾಗ ಕೆಳವರ್ಗದವರು ಅದನ್ನು 
ಮನ್ನಿಸಿ ಸ್ವಾ ಗತಿಸುತ್ತಾ 5 ಇದರಿಂದ ತಮ್ಮ " ಶಕ್ತಿ'ಗೂ ವಿಶಿಷ್ಟವಾದ ಗೌರವ 
ಎಂದು ತಿಳಿಯುತ್ತಾರೆ. ವಿಶೇಷ ಶಕ್ತಿಗಳಲ್ಲಿ ಬು ವ ಈ ಲಕ್ಷಣಕ್ಕಿಂತ ಕೊರಗ 
ತನಿಯ ಭೂತವೇನು ಭಿನ್ನವಾಗಿಲ್ಲ. ಕೊರಗ ತನಿಯನ ಹಿಂದಿರುವ ನಂಬಿಕೆ 
3 


ಮಾನವಿಕ ಕರ್ಣಾಟಕ 


ಸುಪ್ರನಾಸ)ಗಳೊಂದಿಗೆ ಇರುವ ಸಂಬಂಧದಿಂದ ಈ ವಿಚಾರ ಗುರುತಿಸಿಕೊಳ್ಳೆ 
ಬಹದು. 

ಹೀಗೆ ಒಂದು ಭೂತ ದೈವ ಅಥವಾ ದೇವರು, ಕೆಳವರ್ಗದಿಂದ ಮೇಲು ವರ್ಗಕ್ಕೆ 
ಸಂಸ್ಕೃತೀಕರಣಗೊಳ್ಳಲು ಮುಖ್ಯವಾಗಿ ಎರಡು ಕಾರಣಗಳು: ಒಂದು, ಕೆಳವರ್ಗದ 
ದೇವರಿಗೆ ವಿಶಿಷ್ಟ ಶಕ್ತಿ ಪ್ರಾಪ್ತ ವಾಗಬೇಕಾದರೆ ನಮ್ಮ ಸಂಪ್ರದಾಯ-ನಂಬಿಕೆ- 
ದೇವರುಗಳೇ ಕಾರಣ ಎಂದು ಹೇಳಿ ಹೆಮ್ಮೆಸಟ್ಟು ಕೊಳ್ಳುವುದು. ಎರಡನೆಯದಾಗಿ 
ಆರಾಧನೆಯನ್ನು ಮಾಡುವ ಕೆಳವರ್ಗದ ಜನಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟು 
ಕೊಳ್ಳುವ ಉದೆ ೇಶವೂ ಇದರಿಂದ ಸಾಧಿತವಾಗುತ್ತ ಕಿ ಹೂರಗೆ ಹಿನ್ನೆ © 
ಯಲ್ಲಿ ನೋಡಿದರೆ ಇಂತಹ ಸಾಧನೆಗಳು ಸ್ಪಷ್ಟವಾಗಿ ಗೋಚರ ಗ 1 


"ಮಾಯಕ 'ದಂತಹ ಶಕ್ತ ಶ್ರೈ ಶೈಲಿಗಳು ಕೆಳಜಾತಿಯನರಲ್ಲಿ (ವರ್ಗದವರಲ್ಲಿ) ಅನುಕರಣೆ ' 


ಅಥವಾ ಹೇರಿಕೆಯ ಸ್ವರೂನದಿಂದ ಬಂದಂಥವು. 

ದಲಿತ ದೈವಗಳನ್ನು ಅಧ್ಯಯನ ಮಾಡುತ್ತ ಹೋದರೆ ಮೇಲುವರ್ಗದವರ 
ದಬ್ಬಾಳಿಕೆ ಮತ್ತು ದಲಿತರು ಅದಕ್ಕೆ ನೀಡಿರುವ ಪ್ರತಿಭಟನೆ ಸ್ಪಷ್ಟವಾಗುತ್ತದೆ. 
ತುಳು ಜನನದ ಸಾಹಿತ್ಯ ಕ್ಷೇತ್ರದಲ್ಲಿ ದಲಿತರ ಪ್ರತಿಭಟನಾ ಸ್ವರೂಪ ಇದರಷ್ಟು 
ಕಟುವುಗಿ ಮತ್ತು ನೇರವಾಗಿ ಹೇಳುವ ಬಗೆ ಕನ್ನಡ ಜನಪದ ಸಾಹಿತ್ಯದಲ್ಲಿಯೂ 
ದೊರೆಯುವದಿಲ್ಲ, ಬಹುಶಃ ಅನ್ಯಭಾಷಾ ಸಾಹಿತ್ಯದಲ್ಲಿಯೂ ಇಂತಹ 
ಪ್ರತಿಭಟಿನಾತ್ಮಕ ರೂಪಗಳು ದೊರೆಯಲಿಕ್ಸಿಲ್ಲ ದಲಿತೀಯತೆಯ ಹಿನ್ನೆ ಲೆಯಲ್ಲಿ 
ದಲಿತ ಸಾಡ್ದನಗಳಿಗೆ ಒಂದು ವಿಶಿಷ್ಟವಾದ ಸ್ಥಾನ ದೊರೆಯುತ್ತದೆ, 


೬ ಕೊರಗರ ನಂಬಿಕೆ ಸಂಪ್ರದಾಯಗಳು 
ಜನಸದದಲ್ಲಿಯೇ ಆಗಲಿ ಆದಿವಾಸಿಗಳಲ್ಲಿಯೇ ಆಗಲಿ ಅವರಲ್ಲಿರುವ ನಂಬಿಕೆ 


ಮತ್ತು ಸಂಪ್ರದಾಯಗಳು ಎರಡು ರೀತಿಯ ಪರಿಣಾ ಮಗಳನ್ನು ೦ಟು ಮಾಡುತ್ತವೆ, 


ನಂಬಿಕೆ- ಸಂಪ್ರದಾಯಗಳನ್ನ ಆಚರಿಸು ವವರಿಗೆ ರಕ್ಷಣೆ ಒಂದಾದಕ್ಕೆ ಇನ್ನೊ ದೆಡೆಗೆ 
ಅವರನ್ನು ಮೇಲಕೀಳದಂತೆ ಕತಿ ತ್ರಿ ಕ್ಳುವ ಕೆಲಸವನ್ನು ಮಾಡುತ್ತದೆ. ಹಕಿ ಕ್ರಿಕ್ಸುವ 
ಕೆಲಸವನ್ನು ಮಾಡುವಂತಹ ನಂಬಿಕೆ ಮತ್ತು ಸಂಪ್ರ ಜಿ ಮೇಲುವರ್ಗದವರಿಗೆ 
ಪೂರಕವಾಗಿರುತ್ತವೆ. ಇಂತಹ ನಂಬಿಕೆಗಳು ಮೇಲುವರ್ಗದವರು ಕೆಳವರ್ಗದವರ 


ಮೇಲೆ ಹೇರಿದ್ದಾರೆ. 
ಉದಾಹರಣೆ : 
* ಕೊರಗರು ನೆಲದ ಮೇಲೆ ಉಗಿಯ ಬಾರದು. 


* ಕೊರಗರ ಹೆಸರು ರಾತ್ರಿ ಎತ್ತ ಬಾರದು. 
* ಕೊರಗರು ಊರಲ್ಲಿ ಬರುವಾಗ ದಂಡವನ್ನು ಕುಟ್ಟುತ್ತ ತ್ತ ಬರಬೇಕು. 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೩೫ 


* ಬ್ರಾಹ್ಮಣರ ಎಂಜಲು ತಿಂದರೆ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗಿ 
ಹುಟ್ಟುತ್ತಾರೆ. 

* ನವರಾತ್ರಿಯಲ್ಲಿ ಕೊರಗ ವೇಷ ಹಾಕದಿದ್ದರೆ ಅವರಿಗೆ ಕಾಡಿಕೆ ಇದೆ. 

* ಬಟ್ಟಿ ತೀಡಬಾರದು, 

* ಅನ್ನ ಸಂಗ್ರ ಹಿಸಬಾರದು, 


* ಕೊರಗರ ಶವ ಯಾರ ಕಣ್ಣಿ ಗೂ ಬೀಳದ ಹಾಗೆ ತೆಗೆದುಕೊಂಡು ಹೋಗ 
ಬೇಕು. ) 


೫ ಮನೆಯಲ್ಲಿ ಸೂತಕ, ಗ್ರಹಚಾರ ಇದ್ದರೆ ಕೊರಗರಿಗೆ ಅನ್ನದಾನ ಮಾಡಬೇಕು. 
® ಬಟ್ಟೆಗಳನ್ನು ಹೆಣೆದು ಕೊಡ:ವ ಕೆಲಸ ನಾರಾಯಣನೇ ಹೇಳಿದ್ದು. 


| ಇನ್ನೂ ಕೆಲವು ನಂಬಿಕೆಗಳು ಕೊರಗರ ಆಂತರಿಕ ವಲಯಕ್ಕೆ ಸಂಬಂಧಿಸಿದವು. ಇವು 
ಅವರ ಆಚಾರ-ವಿಚಾರ ಹೇಳುವಂತಹವಾಗಿದ್ದರೂ ಪ್ರಗತಿಸರ ವಿಚಾರದ ಹಿನ್ನೆಲೆ 
ಯಲ್ಲಿ ನೋಡಿದಾಗ ಅವು ಕೊರಗರಿಗೆ ಪೂರಕವೆನಿಸಿದರೂ ಅವರದೇ ಆದ ಸಾಮಾಜಿಕ 

' ಬಂಧವನ್ನು ಸುರಕ್ಷಿತವಾಗಿಡಲು ಬಂದವುಗಳಾಗಿವೆ, ಇವು ಕುಟುಂಬ ಮತ್ತು 


ಸಾಮೂಹಿಕ ಐಕ್ಯತೆಯ ಭಾವನೆಯನ್ನು ಕೆದುಕದಿರಲಿ ಎನ್ನುವ ಕಾರಣಕ್ಕಾಗಿ 
ಬಂದಿವೆ. 


— ಅಣ್ಣನ ಮಡದಿಯಾದವಳು ಮೈದುನನಿಗೆ ಊಟಕ್ಕೆ ಬಡಿಸಬಾರದು. 

' — ಚಿಕ್ಕಮಕ್ಕಳಿಗೆ ಕಳ್ಳು ಕುಡಿಸಿದರೆ ರೋಗ- ರುಜಿನಗಳು ಬರುವುದಿಲ್ಲ. 
--ಕನ್ನೆಯಾದವಳು ಪ್ರಾರ್ಥನೆ ಮಾಡಿದರೆ ದೇವರು ಬೇಗಕೆ "ಓ' ಎನ್ನುತ್ತಾನೆ. 
ಒಂದೇ ಬಳಿಯಲ್ಲಿ ರಕ್ತಸಂಬಂಧ ಬೆಳೆಸಬಾರದು. 
ಹೀಗೆ ಕೊರಗರಲ್ಲಿಯ ನಂಬಿಕೆಗಳು ಎರಡೂ ಮುಖದಿಂದಲೂ ನೋಡಲು 

ಸಾಧ್ಯವಾಗುತ್ತವೆ. ಮೊದಲ ಭಾಗದೆ ನಂಬಿಕೆಗಳು ಕೊರಗ ಜನಾಂಗಕ್ಕೆ ಮಾರಕ 
ವಾದವು ಮತ್ತು ಕೊರಗರ ಬೆಳವಣಿಗೆಯನ್ನು ಹತ್ತಿ ಕ್ಳುವಂತಹವು. ಆದರೆ ಕೊರಗರು 
ಈ ಬಗೆಯ ನಂಬಿಕೆಗಳನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲ. ಎರಡನೆಯ ಭಾಗದ 
ನಂಬಿಕೆಗಳು ಅವರ ಸಾಮಾಜಿಕ ಬಂಧದ ಮತ್ತು ಕೌಟುಂಬಿಕ ಸಂಬಂಧಗಳ ಬಿಗುವನ್ನು 
ಕುರಿತು ತಿಳಿಸುತ್ತವೆ. | 
| ಇವರ ನ್ಯಾಯಪದ್ಧತಿಯೂ ವಿಶಿಷ್ಟವಾಗಿರುವುದರಿಂದ ಅದನ್ನು ಪ್ರತ್ಯೇಕ 
ವಾಗಿಯೇ ನೋಡಲಾಗಿದೆ, ಇವರ ನ್ಯಾಯ ಪದ್ಧತಿ ವಿಶಿಷ್ಟವಾದ ನಂಬಿಕೆಗಳ ಮೇಲೆ 
ನಿಂತಿರುವುದರಿಂದ, ಇದರ ದಿವ್ಯದ ಇನ್ನೊಂದು ಸ್ವರೂಪವೆಂದೇ ಹೇಳಬಹುದು, 
ಮದುವೆ, ಮೊದಲ ಖುತುಮಶಿಯ ದಿನ, ಜನನ-ಮರಣ, ದೈವಭಕ್ಕೆ, 
ಆರಾಧನೆ ಇವೆಲ್ಲವುಗಳ ಹಿಂದೆ ತಮ್ಮದೇ ಆದ ವಿಶಿಷ್ಟ ಬಗೆಯ ಆಚರಣೆಗಳಿವೆ. ಇವೆಲ್ಲ 
ಅವರ ಬದುಕಿನ ಅಲೆಮಾರಿಶನದ ಹಿನ್ನೆಲೆಯಲ್ಲಿ ಕಂಡುಬರುವಂಥವು, ಕೊರಗ 
ತನಿಯನ ಸುತ್ತ ಇರುವ ಕೆಲ ಸಂಚಿಕೆಗಳನ್ನು ಗಮನಿಸಿ, 


೩೬ ಮಾನವಿಕ ಕರ್ಣಾಟಕ 


* ಹೊರಗತನಿಯ ನಂಬಿದವರ ಕ್ರೈ ಬಿಡುವುದಿಲ್ಲ. 
* ಒಂದು ಗುಡಾಣದಲ್ಲಿ ಕಳ್ಳು ತುಂಬಿ "ಬಾ' ಕರೆದರೆ ಸಾಕ್ಕು ಕೊರಗತನಿಯ ' 


ಪ್ರತ್ಯಕ್ಷನಾಗುತ್ತಾನೆ, 


* ಕೊರಗತನಿಯ ಬರುವಾಗ ಎಲ್ಲಿಯೂ ದೀಪವಿರಬಾರದು. 

೫ ಸ್ತ್ರೀಯರು ತನಿಯನ ಕೋಲವನ್ನು ನೋಡಬಾರದು. 

* ಕಾಡಿನಲ್ಲಿ ರಾತ್ರಿ ದಾರಿ ಶಫ್ಪಿ ದವರಿಗೆ ಕೊರಗತನಿಯ ಪ್ರತ್ಯಕ್ಷನಾಗಿ ದಾರಿ | 
ತೋರಿಸುತ್ತಾನೆ. 


ಕೊರಗರ ವಾದ್ಯ, ವೃತ್ತಿ, ನಾಟ ವೈದ್ಯತನದ ಹಿನ್ನೆಲೆಯಲ್ಲಿ ಇಂಥವೆಲ್ಲವೂ ' 
ನಂಬಿಕೆ ಮತ್ತು ಸಂಪ್ರದಾಯಗಳಿಂದ ಬಂಧಿಸಲ್ಪಟ್ಟಿವೆ. ನಂಬಿಕೆ-ಸಂಪ್ರದಾಯ- : 
ಆಚರಣೆಗಳನ್ನು ಬಿಟ್ಟು ಇವರ ಬದುಕೇ ಇಲ್ಲವೇನೋ ಎನ್ನು ವಂತೆ ಕೊರಗರ 


ಬದುಕಿನಲ್ಲಿ ಹಾಸುಹೊಕ್ಕಿವೆ. 


೭ ಕೊರಗರ ವಿವಾಹ ಪದ್ಧತಿ 


ಕೊರಗರದು ಸರಳ ವಿವಾಹ ಪದ್ಧತಿ, ಕೊರಗ ಜಾತಿಯ ಹಿರಿಯ 
ಗುರಿಕಾರರಿಬ್ಬರು ಸೇರಿ ಗಂಡು ಹೆಣ್ಣಿ ನವರ ಆಶಯ ಅಭಿಪ್ರಾಯದ ಮೇಕೆಗೆ ವಿವಾಹ ' 
ನಿರ್ಣಯ ಮಾಡುತ್ತಾರೆ, ಕೊರಗರಲ್ಲಿ ಹೆಣ್ಣು ಖತುಮತಿಯಾದ ನಂತರವೇ ವಿವಾಹ ' 
ಮಾಡುವುದು ರೂಢಿಯಲ್ಲಿಜಿ. ಅಂದರೆ ಕೊರಗರಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇಲ್ಲ. 
ಪುಸ್ಪವತಿಯಾದ ಹೆಣ್ಣು ಮಾತ್ರವೇ ವಿವಾಹ ಯೋಗ್ಗಳು ಎನ್ನುವ ಪರಿಕಲ್ಪನೆ. 
ಕೊರಗರ ದಲಿತ ಸಂಸ್ಕೃತಿಯ ಹೆಗ್ಗಳಿಕೆ ಆಗಿದೆ, ಕೊರಗರಲ್ಲಿ ವಿವಾಹವೇರ್ಪಡಿಸು ' 
ವುದಕ್ಕೆ ಮುಂಚೆ ಗಂಡು ಹೆಣ್ಣಿನ ಒಪ್ಪಿಗೆ ಕೇಳಿಯೇ ಸಂಬಂಧ ಏರ್ಪಡಿಸಲಾಗುವುದು. ' 
ಹೆಣ್ಣು ಗಂಡಿನ ಪೈಕಿ ಯಾರಾದರೊಬ್ಬರಿಗೂ ವಿವಾಹ ಒಪ್ಪಿಗೆಯಿಲ್ಲದಿದ್ದ ಲ್ಲಿ ಅಂಥ 
ವಿವಾಹವನ್ನು ಮಾಡುವುದಿಲ್ಲ. ಇಲ್ಲಿ ಕೊರಗ ಹೆಣ್ಣು-ಗಂಡಿಗೆ ವಿವಾಹದಂಥ ಗುರುತರ 
ವಾದ ಕಾರ್ಯದಲ್ಲಿ ಆಯ್ಕೆ ಸ್ವಾತಂತ್ರ್ಯ ವಿರುವುದು ಆಶ್ಚರ್ಯತರುವುದು, ಇದು ಕೊರಗರ ' 
ದಲಿತ ಸಂಸ್ಕೃತಿಯ ಬೆಳಕಾಗಿದೆ. ಈ ಅರ್ಥದಲ್ಲಿ ಕೊರಗರು ಪ್ರತಿನಿಧಿಸುವ ವಿವಾಹ ' 
ಸಂಸ್ಕೃತಿ ವೈದಿಕ ವಿವಾಹ ಸಂಸ್ಕಾರಕ್ಕಿಂತಲೂ ಭಿನ್ನವೂ ಪ್ರಗತಿಪರವೂ ಆಗಿರುವುದನ್ನು 
ಕಾಣಬಹುದು, ಆ ಶಿ 

ಕೊರಗರ ಸಮಾಜದಲ್ಲಿ ಕನ್ಯೆಗೆ ಬಹಳ ಮಹತ್ವವಿದೆ, ಕಥೆಯೇ ಜೀವರ ' 
ಪೂಜೆಗೆ ಮುಂದಾಳು, ಈ ಅಂಶ ಕೊರಗ ಸಮಾಜದಲ್ಲಿ ಹೆಣ್ಣಿಗಿರುವ ಪ್ರಾಧಾನ್ಯತೆ 
ಯನ್ನು ಸೂಚಿಸುವುದು. 

ಕೊರಗರು ತಮ್ಮ ಮಕ್ಕಳ ವಿವಾಹವೇರ್ಪಡಿಸುವುದಕ್ಕೂ ಹಿಂದಿನ ಕಾಲದಲ್ಲಿ 
ತಮ್ಮ ಧಣಿಗಳ ಒಪ್ಪಿಗೆ ಸಡೆಯಬೇಕಾಗಿತ್ತು. ಈ ನಿರ್ಬಂಧ ಕೊರಗರು ಗುಲಾಮ 
ಸಿ ತಿಗಿಳಿದಿದ್ದರಿಂದ ಹುಟ್ಟಿ ಕೊಂಡುದಾಗಿದೆ. 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೩೭ 


ವಿವಾಹಕ್ಕೆ ಕೊರಗರಿಗೆ ಅದಿತ್ಯವಾರವೇ ಬಹಳ ಪ್ರಶಸ್ತ ವಾದುದು, ಇತರೇ 
ಗುಲಾಮ ಜಾತಿಗಳಿಗೆ ವಿವಾಹಕ್ಕೆ ಸ ಶುಭ ಜಳ ವಿವಾಹವು ಸಾಮಾನ್ಯ 
ವಾಗಿ ಹೆಣ್ಣಿನ ಮನೆಯಲ್ಲೇ ನಡೆಯುವುದು ರೂಢಿ. ವಿವಾಹ ದಿನದಂದು ಗಂಡು 
ಹೆಣ್ಣಿಗೆ ಮಂಗಳ ಸ್ನಾನ ಮಾಡಿಸಿ ಚಾಸೆಯ ಮೇಲೆ ಈರ್ವರನ್ನು ಜೋಡಿಯಾಗಿ 
ಕೂರಿಸುತ್ತಾರೆ. ಮದುವಣಿಗರ ಮುಂದೆ ತಟ್ಟಿಯಲ್ಲಿ ಅಕ್ಕಿ ಇರಿಸುವರು. ಕೊರಗರ 
'ವಿವಾಹ ಸಮಾರಂಭದ ನೇತೃತ್ವವನ್ನು ಹಿರಿಯ ಕೊರಗನೊಬ್ಬನು ವಹಿಸುವನು, 
ಆತನು ವಧೂವರರ ತಲೆಯ ಮೇಲೆ ಅಕ್ಕಿ ಕಾಳನ್ನು ಹಾಕಿ ಆಶೀರ್ವದಿಸುವನು, 
ಆನಂತರ ಗಂಡಸರು ಆಮೇಲೆ ಹೆಂಗಸರು ವಧೂವರರನ್ನು ಆಶೀರ್ವದಿಸುವರು, ಆಗ 
ವರನು ತನ್ನ ವಧುವಿಗೆ ಎರಡು ಬೆಳ್ಳಿಯ ನಾಣ್ಯಗಳನ್ನು ನೀಡುವನು; ತನ್ನ ಸಮಾಜ 
- ಬಾಂಧವರಿಗೆ ಆರು ಸ್ನ ನೀಡುವನು. ಇದು ಹಿಂದೆ ನಡೆದು ಬರುತ್ತಿದ್ದ 
ಕೊರಗರ ವಿವಾಹ ಕ್ರಮ. 

ಕೊರಗರಲ್ಲಿ ಒಪ್ಪ ಂದವಾದ ಮೇಲೆ ಹೆಣ್ಣಿಗೆ ಶಾಮೃದುಂಗುರ ತೊಡಿಸುವ 
ಕ್ರ ಮ ಉಂಟು. ಹೆಣ್ಣಿಗೆ ವಿವಾಹದಲ್ಲಿ ಗಂಡು೧ರೂ. “ರ ಕೊಡುತಾ, ನೆ. ಕೊರಗರು 
ನವಾಹಕ್ಕೆ ಶುಕ್ರವಾರವೂ ಪ್ರಶಸ್ತ ದಿನವೆಂದು ಪರಿಗಣಿಸುವರು. ಕೊರಗರಲ್ಲಿ 
ಹೆಣ್ಣು “ಗಂಡುಗಳು ಜನಿಸಿದ ದಿನಗಳಂದು ವಿವಾಹೆ ಮಾಡುವುದಿಲ್ಲ. ಗಂಡು ವಿವಾಹ 
ಬೆಂದು ಹೆಣ್ಣಿಗೆ ಮಣಿಸರ ತೊಡಿಸುತ್ತಾನೆ. ಇದು ಕರಿಮಣಿ ಅಲ್ಲ. ಬದಲಿಗೆ ಬಣ್ಣ 
ಬಣ್ಣದ ಮಣಿಗಳ ಸರ. ಅದರಲ್ಲಿ ತಾಳಿ ಇರುವುದಿಲ್ಲ. ಹೆಚ್ಚು ಹೆಚ್ಚು ಮಣಿಸರ 
ಗಳುಳ್ಳ ಕೊರಗರೇ ಶ್ರೀಮಂತರು ಎಂಬ ನಂಬಿಕೆ ಕೂಡಾ aa 

ಕೊರಗರಲ್ಲೂ pa ಬಳಿಗೆ ಸೇರಿದವರು ವಿವಾಹೆವಾಗುವುದಿಲ್ಲ. ಅವರು 
ಸೋದರ ಸಂಬಂಧಿಗಳಾದ್ದರಿಂದ ಅಂಥ ವಿವಾಹೆ ನಿಸಿದ್ಧ. ಮದುವೆ ಸಂದರ್ಭದ 
ಊಟೋಪಚಾರಗಳಲ್ಲಿ ಕಿಂಚಿತ್ತು ಕೋಪವಾದರೂ ಕೊರಗರು ಸಹಿಸುವುದಿಲ್ಲ. 
ಅದನ್ನು ಗಂಭೀರ ಪ್ರಮಾದವೆಂದೇ ಪರಿಗಣಿಸಿ ದಂಡ ವಿಧಿಸುವುದೂ ಉಂಟು. ಈ 
ಊಟೋಸಚಾರಗಳಲ್ಲಿ ಕೊರಗರು ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಪರಸ್ಪರ 
ಸ್ಪರ್ಧಿಸುವುದೂ ಉಂಟು. ಆದು ಅವರ ಸಂತೋಷ ಕೂಟದ ಅವಿಚ್ಛನ್ನ 
ಭಾಗವಾಗಿರುವುದು. 

ಇತರೇ ಗುಲಾಮ ಜಾತಿಗಳಲ್ಲಿ ಗಂಡು ಹೆಣ್ಣಿಗೆ ವಿವಾಹ ವಿಚ್ಛೇದನ ಸುಲಭವಾಗಿ 
ದಕ್ಕುವುದು. ಅಂಥ ವಿಚ್ಛೇದನಕ್ಕೆ, ತಮ್ಮ ಸಮಾಜದ ಒಪ್ಪಿಗೆ ಸಿಕ್ಕರೆ ಸಾಕು. 
ಅಂಥ ಮಹಿಳೆಯರು ಮೆರು ವಿವಾಹವ್‌ಗಲು ಅವಕಾಶವುಂಟು. ಆದರೆ ಕೊರಗರಲ್ಲಿ 
ಕೇವಲ ಸಣ್ಣ ಪುಟ್ಟಿ ಕಾರಣಗಳಿಗಾಗಿ ಹುಟ್ಟಿ ಕೊಳ್ಳುವ ಭಿನ್ನಾಭಿಪ್ರಾ ಯಗಳಿಗಾಗಿ 
ವಿವಾಹ ವಿಚ್ಛೇದನ ದೊರಕುವುದಿಲ್ಲ. ಜ್ಯ “2 ಹೆಣ್ಣಿ ನ ಸಂಬಂಧವೇ 
ಪವಿತ್ರವೆಂದು ಕೊರಗರು ನಂಬುವರು. ಆದ್ದರಿಂದ ಕೊರಗರಲ್ಲಿ 'ಮೊದಲ ಹೆಂಡತಿ 
| ಗಟ್ಟಿಮುಟ್ಟಾಗಿ ಆರೋಗ್ಯವಿರುವಾಗಲೇ ಗಂಡು ಮರುಮದುವೆಯಾಗುವುದು 


೩೮ ಮಾನವಿಕ ಕರ್ಣಾಟಕ 


ಸಾಧ್ಯವಿಲ್ಲ. ಅದಕೆ ವಿಧುರ ಅಥವಾ ವಿಧನೆಯೊಬ್ಬಳು ಮರುಮದುವೆಯಾಗಬಹುದು, 
ಮರುಮದುವೆಯಲ್ಲಿ ಧಾರೆಯೆಕೆಯುವುದು ಕೊರಗರಲ್ಲಿಲ್ಲ. 
ಕೊರಗರೆ ವಿವಾಹ ಸಂಪ್ರದಾಯಗಳಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ, ನೈತಿಕತೆ, 


ಕೌಟುಂಬಿಕ ಭದ್ರತೆ, ಸರಳತೆಗೆ ಪ್ರಮುಖ ಸ್ಥಾನವಿದೆ. - ದೃಷ್ಟಿಯಿಂದ ಕೊರಗರ ' 
ವಿವಾಹ ಸಂಪ್ರದಾಯ ದಲಿತ ಸಂಸ್ಕೃತಿಯ ಪ್ರಗತಿಪರತೆಯ ಪ್ರಮುಖ ಲಕ್ಷಣವಾಗಿದೆ. : 


ಳೆ 


೮ ಕೊರಗರ ನ್ಯಾಯ ಪದ್ಧತಿ 
ಕೊರಗ ಜನಾಂಗದವರ) ತಮ್ಮದೇ ಆದ ವಿಶಿಷ್ಟ ನ್ಯಾಯದಾನ ವ್ಯವಸ್ಥೆ 


ಹೊಂದಿದ್ದಾರೆ, ವಿವಿಧ ಬಗೆಯ ತಪ್ಪುಗಳಿಗೆ ನ್ಯಾಯಕ್ಕೆ ಕೂಡುವುದು ಎಲ್ಲಾ . 


ಕೆಳವರ್ಗ ಗಳಲ್ಲಿ ನಡೆದು ಬಂದಿದೆ. ದೇವರ ಉತ್ಸವ, ಭೂತ ಕೋಲ, ಮದುವೆ ಸಂದರ್ಭ 


ಗಳಲ್ಲಿ ಕೊರಗರು ಒಂದೆಡೆ ನೆರೆದಾಗ ಹಿಂದಿನ ಸಮಸ್ಯೆಗಳನ್ನು ಎತ್ತಿ ಕೊಂಡು ನ್ಯಾಯ 


ದಾನ ವಿಚಾರಣೆ ನಡೆಸುವುದು ಕೊರಗರಲ್ಲಿ ವಾಡಿಕೆ, ನ್ಯಾಯ ವಿಚಾರಣೆಯ ನೇತೃತ್ವ 
: ವನ್ನು ಕೊರಗರ ಗುರಿಕಾರರು ಹಿರಿಯರು ವಹಿಸುವುದು ಊಢಿಯಲ್ಲಿದೆ, 

ಕೊರಗರು ಸ್ವಭಾವತಃ ಬಹಳ ನಾಜೂಕಿನ ಸೂಕ್ಷ್ಮ ಜನ. ಅವರು ಚಿಕ್ಕು 
ಪುಟ್ಟ ತಪ್ಪುಗಳನ್ನೂ ಗಂಭೀರವಾಗಿ ತೆಗೆದುಕೊಳ್ಳು ವುದುಂಟು, ಕೊರಗರ 


ನ್ಯಾಯಾಲಯದಲ್ಲಿ ವಿಚಾರಣೆಗೊಳಪಡುವ ತಪ್ಪುಗಳ ಮಾದರಿಗಳೆಂದರೆ : 
೧. ಹಬ್ಬ ಹೆರಿದಿನಗಳಲ್ಲಿ ಒಬ್ಬರ ಎಲೆಯ ಅನ್ನದ ಅಗುಳು ಇನ್ನೊಬ್ಬನ 
ಎಲೆಗೆ ಬೀಳುವುದು. 
ಸೇಂದಿ ಸುರಿಯುವವನು ಅದನ್ನು ನೆಲಕ್ಕೆ ಕೈ ತಪ್ಪಿ ಜೆಲ್ಲುವುದು, 
ಹೆಂಡತಿಯ ಒಪ್ಪಿಗೆಯಿಲ್ಲದೆ ಗಂಡನು ಮರುವಿವಾಹವಾಗುವುದು. 
ಹೆಣ್ಣು ವ್ಯಭಿಚಾರದಲ್ಲಿ ತೊಡಗುವುದು. 
ಕೊರಗತನಿಯ ದೈವದ ಆರಾಧನೆಯನ್ನು ನಡೆಸದಿರುವುದು. 
ಸಮೂಹ ನೃತ್ಯದಲ್ಲಿ ಪಾಲ್ಗೊಳ್ಳೆದಿರುವುದು, 


A 


ತಮ್ಮಲ್ಲಿಯೇ ಹೆಂಚಿಕೊಂಡಿರುತ್ತಾಕೆ. ಈ ಕ್ರಮದ ಉಲ್ಲಂಘನೆಯೂ 
ತಪ್ಪಾಗುವುದು, | 

೮, ಕೊರಗರು ಕೊಳಲು ಬಾರಿಸಲು, ಬೇಕೆ ಬೇಕೆ ಸಳಗಳಿಗೆ ಹೋಗುವ 
ಅವಕಾಶ ಮತ್ತು ಜವಾಬ್ದಾ ರಿಯನ್ನು ಅವರ ಗುರಿಕಾರ ಕೀರ್ಮಾನಿಸಿ 
ನಿರ್ಣಯಿಸುವನು, ಆ ಪ್ರಕಾರ ಕೊರಗನು ನಡೆದುಕೊಳ್ಳ ದಿದ್ದರೆ 


ಕೊರಗರು ಭಿಕ್ಷೆಗಾಗಿ ಮೇಲ್ವರ್ಗದವರ ಮನೆಗಳನ್ನು ತಮ್ಮ ' 


K 


ಗುರಿಕಾರನು ತಪ್ಪಿತಸ್ಥ ಕೊರಗನಿಗೆ ದಂಡ ವಿಧಿಸಬಹುದು. ದೆಂಡವನ್ನು ; 


ಹಣದ ರೂಪದಲ್ಲಿ ನೀಡಬೇಕು ಅಥವಾ ಕೊರಗ ಸಮಾಜದ ಬಾಂಧವರಿಗೆ 
ಊಟ ಹಾಕಬೇಕು, 


ಎಕಾ ee 34. 


ಕೊರಗರು-ಒಂದು ಸಾಂಸ ತಿಕ ಅಧ್ಯ ಯನ ೩೯ 


; ವ್ಯಭಿಚಾರ ಮಾಡಿದ ಹೆಣ್ಣೊಬ್ಬಳನ್ನು ವಿಚಾರಣೆಗೊಳಪಡಿಸಿ ದಂಡಿಸುವ ಕ್ರಮ 
' ಈ ರೀತಿ ಇದೆ; ಹೆಣ್ಣು ದೇಹ ಸಂಬಂಧಹೊಂದಿದ ಗಂಡು: ಅವಳಂತೆ ಕೆಳವರ್ಗಕ್ಕೆ 
ಸೇರಿದವನಾಗಿದ್ದರೆ ಅತನು ಆಕೆಯು ವಿವಾಹವಾಗಬೇಕು. ಅಂಥ ಸಂದರ್ಭದಲ್ಲಿ 
ಹೆಣ್ಣನ್ನು ಶುದ್ಧೀಕರಣಗೊಳಿಸಲಾಗುವುದು. ಆ ಕಾರ್ಯಕ್ಕಾಗಿ ಗಂಡು ತನ್ನ ಸ್ವಂಶ 
ಖರ್ಚಿನಲ್ಲಿ ಗುಡಿಸಲನ್ನು ಕಟ್ಟಿ ಅವಳನ್ನು ಅದರೊಳಗಿರಿಸಬೇಕು. ಆಗ ಆ ಗುಡಿಸಲಿಗೆ 
ಬೆಂಕಿ ಹೆಚ್ಚಲಾಗುವುದು. ಆ ಹೆಣ್ಣು ಅಲ್ಲಿಂದ ತಪ್ಪಿಸಿಕೊಂಡು ಬೇರೆ ಸ್ಥಳಕ್ಕೆ ಓಡಿ 
ಹೋಗುವಳು. ಅಲ್ಲಿಯೂ ಅದೇ ರೀತಿ ಮಾಡಲಾಗುವುದು. ಹೀಗೆ ಏಳು ಸಲ 
ಹೆಣ್ಣನ್ನು ಶುದ್ಧೀಕರಿಸಲಾಗುವುದು. ಆಗ ಮಾತ್ರ ಆ ಹೆಣ್ಣು ಪ್ರಾಮಾಣಿಕಳೆಂದೂ 
ಮತ್ತು ವಿವಾಹಯೋಗ್ಯಳೆಂದೂ ಕೊರಗರು ಭಾವಿಸತ್ತಾರೆ. ವಾಲ್‌ಹೌಸ್‌ನ 
ಪ್ರಕಾರ ತಪ್ಪಿತಸ್ಥ ಹೆಣ್ಣನ್ನು ನದಿಯ ದಡದಲ್ಲಿ ಉದ್ದಕ್ಕೆ ಸಾಲಾಗಿ ಕಟ್ಟಿದ ಏಳು 
ಗುಡಿಸಲುಗಳೊಳಗೆ ಮೊದಲು ಬಿಡಲಾಗುವುದು. ಅಮೇಲೆ ಅವಕ್ಕೆ ಬೆಂಕಿ 
ಹಚ್ಚಲಾಗುವುದು. ಆಗ ಆ ಹೆಣ್ಣು, ಬೊಂಬುಗಳ ಖಿರಿದುಕೊಂಡು ಅಲ್ಲಿಂದ 
ಜೀವಂತ ತಪ್ಪಿಸಿಕೊಳ್ಳಬೇಕು. ಆ Rs ಆಕೆ ಪರಿಶುದ್ಧ ಳಾದಂತೆ, 


ಶುದ್ಧೀಕರಣಕ್ಕೆ ಪವಿತ್ರ ಕಾರ್ಯಗಳಿಗೆ ಅಗ್ನಿಯನ್ನು ಆರ್ಯರು ದ್ರಾವಿಡರು ಇಬ್ಬರೂ 
ಬಳಸುವರು, ಆರ್ಯರು ಅಗ್ನಿಸ್ಮಿಕೆ ಹಾಕಿ ತುಪ್ಪ ಎಣ್ಣೆ ಎರೆದು ಜ್ವಾಲೆ ಎಬ್ಬಿ ಸಿ 
ಅಗ್ನಿ ದೇವನನ್ನು ಆರಾಧಿಸುವರು, ಕೊರಗರೂ ಸೇರಿದಂತೆ ದ್ರಾವಿಡರು ಅಗ್ನಿಯನ್ನು 
ಕೆಂಡದ ರೂಪದಲ್ಲಿ (ಕೊಂಡ ಹಾಯುವುದು) ಆರಾಧಿಸುತ್ತಾರೆ. ದ್ರಾವಿಡರು ಮೈಗೆ 
ಹೆಂಡದ ಬೂದಿ ಅರಿಸಿನ ಮೈಗೆ ಹೆಚ್ಚಿ ಕೊಂಡು ಶುದ್ಧರಾಗುವರು, ಪ್ರ ಕ್ರಮ 
ಆರ್ಯರಲ್ಲಿಲ್ಲ. ಹೀಗೆ ಕೊರಗರ ಶುದ್ಧೀಕರಣ ಕ್ರಿಯೆಯು ದ್ರಾವಿಡ ಪರಂಪರೆಗೆ 
ಸೇರಿದ್ದು ತನ್ನದೇ ಆದ ವಿಶಿಷ್ಟತೆ ಪಡೆದಿದೆ. ಹೆಣ್ಣನ್ನು ಶುದ್ಧೀಕರಣಗೊಳಿಸುವುದು 
ಕುಟುಂಬ ವ್ಯವಸ್ಥೆ ಯಲ್ಲಿ ಶೀಲಕ್ಕಿರುವ ಪಾವಿತ್ರಶೆಯನ್ನು ಸಾರುವುದು. ಈ 
ಅರ್ಥದಲ್ಲಿ ಕೊರಗರದ್ದೂ ಹಿಂದೂ ಸಂಸ್ಕಾರವೇ, 


ಕೊರಗರಲ್ಲಿ ತೀರಾ ಇತ್ತೀಚಿನವರೆಗೂ ಅವಿಭಕ್ತ ಕುಟುಂಬವ್ಯವಸ್ಥೆ ಗಟ್ಟಿಯಾಗಿ 
ಬೇರೂರಿತ್ತು, ಈ ಕಾರಣದಿಂದಾಗಿ ಆಯಾಯ ಅವಿಭಕ್ತ ಕುಟುಂಬ ಪರಂಪರೆಯ 
ಹಿರಿಯನೇ ಎಲ್ಲ ಬಗೆಯ ವಿಚಾರಗಳಲ್ಲೂ ತೀರ್ಮಾನ ನಿರ್ಣಯ ತೆಗೆದು 
ಕೊಳ್ಳು ವವನು. ಜತನ ಕುಟ:ಂಬದ ಇತರ ಸದಸ ರಿಗೆ ಅವರು ಬುದ್ಧಿ ವಂತರಾಗಿದ್ದರೂ 
ನಾ ಯ. ವಿಚಾರಣೆಯೆಲ್ಲ ಕುಟುಂಬದ ಹ ಗಳು ಹಾಗೂ 1 ಹೋಗುಗಳಲ್ಲಿ 
ತೀರ್ಮಾನ ತೆಗೆದುಕೊಳ್ಳುವ ಹಕ್ಕು ಇರುವುದಿಲ್ಲ. 

ತಪ್ಪಿ ತಸ್ಥೃ ನು ದಂಡತೆರುವ ಸ್ಥ ದ ರೆ ಅವನಿಗೆ ಹೆಚ್ಚಿನ ಕಾಲಾವಕಾಶ 
i ಅಥವಾ ತಪ್ಪಿ ತಸ್ಮನ ರವಾಗಿ ಆತನ ಥಣಿಯಾಗಲಿ 
ನೆಂಟರಿಷ್ಟರಾಗಲಿ ದಂಡ ತೆರುವುದಕ್ಕೂ ಕೊರಗರಲ್ಲಿ ಅವಕಾಶವಿದೆ, ಎಲ್ಲಾ ಸಾಂಪ್ರ 


೪೦ ಮಾನವಿಕ ಕರ್ಣಾಟಕ 


ದಾಯಿಕ ನ್ಯಾಯ ವ್ಯವಸ್ಥೆಗಳು ಆಧುನಿಕತೆಯ ಧಾಳಿಗೆ ಸಿಕ್ಕಿ ಕುಸಿಯುತ್ತಿರುವಂತೆ ' 


ಇಂದು ಕೊರಗರ ನ್ಯಾಯ ಸದ್ಭತಿಯೂ ಬಿರುಕುಬಿಟ್ಟು ಕುಸಿಯುತ್ತಿದೆ, 


೯ ಕೊರಗರ ಮನರಂಜನೆ ಮತ್ತು ಸಂಗೀತ 


ಕೊರಗರಲ್ಲಿ ತಮ್ಮದೇ ಆದೆ ವಿಶಿಷ್ಟ ವಾಡದ್ಯಗಳಿವೆ. *ಈರಣ' ಎಂಬುದು 
ಚರ್ಮದ ವಾದ್ಯ. ond ಕರಂಜಿ? ಎಂಬುದು ಇನ್ನೊಂದು ವಾದ್ಯ. ಈ 
ಎರಡು ವಾದ್ಯಗಳಲ್ಲಿ ಈರಣ ಇಮ್ಮುಖ ಚರ್ಮದ ವಾದ ವಾಗಿದ್ದು, "ಎಂದಿಗೆ 
ಗುಣಿಯಿಂದ (ಕೀಲು) ಇನ್ನೊಂದೆಡೆ ಕೈಯನ್ನು ಬಳಸಿ ನುಡಿಸುತ್ತಾರೆ. ಕರಂಡೆ 
ಒಮ್ಮುಖ ಚರ್ಮದ ವಾದ್ಯ. ಇದನ್ನು ಗುಣಿಗಳಿಂದ ಬಾರಿಸಲಾಗುತ್ತದೆ. ಇವುಗಳಲ್ಲಿ 
ಸೇರುವ, ಅತ್ಯಂತ ಪ್ರೀತಿಯ ವಾದ್ಯ ಕೊಳಲು. ಇದು ಅಡ್ಡ ಕೊಳಲು. ಇದರಲ್ಲಿ 
ಕೊಳಲಿನ ತುದಿಯನ್ನು ಬಾಯಿಯಲ್ಲಿ ಹಿಡಿದು ಊದುವ ಕೊಳಲು ಇಲ್ಲ. 
ತಮಗೆ ಇಂತಹದೇ ಅಡ್ಡಕೊಳಲೇ ಆಗಬೇಕು ಎಂದು ಹೆಳಿ ಕಥೆಯೊಂದಿಗೆ 
ಕೊರಗತನಿಯನಿಗೆ ತಳಕು ಹಾಕುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೈ ತಾಳಗಳನ್ನೂ 
ಈ ವಾದ್ಯಗಳೊಂದಿಗೆ ಬಳಸುವುದು ಕಂಡುಬರುತ್ತದೆ. 

ಶುಭ ಮತ್ತು ಅಶುಭ, ಈ ಎರಡೂ ಬಗೆಯ ಕಾರ್ಯಕ್ರಮಗಳಲ್ಲಿ ಇವರ 
ಸಂಗೀತ ವಾದ್ಯಗಳ: ಮೊಳಗುತ್ತವೆ, ಆಂದರೆ, ಹಬ್ಬ-ಹರಿದಿನಗಳಲ್ಲಿ ತನಿಯನ 
ಕೋಲದ ಸಂದರ್ಭದಲ್ಲಿ ಯಾರಾದರೂ ಸತ್ತಾ a ವಾದ್ಯ ಗಳನ್ನೂ ನುಡಿಸ 
ಲಾಗುತ್ತದೆ. ಶುಭಸಂದರ್ಭದಲ್ಲಿ ನುಡಿಸುವ ಗತ್ತು ಗಳು ಬೇಕೆ ದುಃಖದ ಸಂದರ್ಭದಲ್ಲಿ 
ನುಡಿಸುವ ಗತ್ತುಗಳು ಬೇರೆಯಾಗಿವೆ. 

ಊತ | ಸಾಮೂಹಿಕವಾದ ಕಾರ್ಯಕ್ರಮಗಳಲ್ಲಿಯೂ ಇವರು ಭಾಗವಹಿಸು 
ತ್ತಾರೆ, ಕಂಬಳದಂತಹ ಸಂಬರ್ಭದಲ್ಲಿ ಇವರ ವಾದ್ಯಗಳ ನಾದ ಹರಿಯುತ್ತದೆ. 
ಆದರೆ ಆ ಸಂಭ್ರಮದ ಕೇಕೆಯ ಬಣ್ಣದಲ್ಲಿ ಇವರ ವಾದ್ಯಗಳ ನಾದ ಯಾರ ಕಿವಿಗೂ 
ಬೀಳುವುದಿಲ್ಲ. ಕಂಬಳದ ಗದ್ದೆ ಯಲ್ಲಿ ಜನರಿಲ್ಲದ ಯಾವುದೋ ಒಂದು ಮೂಲೆಯಲ್ಲಿ 
ಕುಳಿತು ಇವರು ವಾದ ಗಳನ್ನು "ನುಡಿಸುತ್ತಾ ಕೆ. ಇಂತಹದೆ ಇನ್ನೊ ೦ದು ಸಂದರ್ಭ 
ಭೂತಾರಾಧನೆಯಲ್ಲಿ ಸೋಡಾ! ನೇಮದ ಸಂದರ್ಭದಲ್ಲಿ ಇವರು 
ಭೂತಾರಾಧನೆಯಾ ಗಡಿಪ್ರ ದೇಶದ ಒಂದು ಮೂಲೆಯಲ್ಲಿ ಕುಳಿತು ಆಥವಾ ಮರದಡಿ 
ಯಲ್ಲಿ ಕುಳಿತು ವಾದ ವನ್ನು ನುಡಿಸುತ್ತಾರೆ. ಭೂತಾರಾಧನೆ ಯ ಸಂದರ್ಭದಲ್ಲಿ 
"ಪುರುಷರು? (ಜೋಗಿಗಳು). ಭೂತಗಳ ನೃತ ತಿಕಾ ವಾದ ಗಳನ್ನು ಹಿಮೆ ಒಳವಾಗಿ 
ಒದಗಿಸುತ್ತಾರೆ. ಈ ಪುರುಷರು ವಾದ್ಯ ನುಡಿಸಲು ತೆ ತಾ ರಂಭಿಸಿದರೆ ನ 
ಗಡಿಯಲ್ಲಿ ಕುಳಿತ ಕೊರಗರೂ ಅವರ ಧ 4ನಿಯೊಂದಿಗೆ ವಾದ ಗಳನ್ನು ನುಡಿಸುತ್ತಾ ರೆ. 
ಪುರುಷರು ನಿಲ್ಲಿಸಿದಾಕ್ಷಣ ಇವರೂ ಸಿನ್ಸಸುತ್ತಾ of ಸುಮಾ, ದೂರದಲ್ಲಿ ಕುಳಿತು 
ನುಡಿಸುವ ಇವರ ವಾದ್ಯಗಳ ನಾದ ಯಾರಿಗೂ ಕೇಳುವುದಿಲ್ಲ. ತಮ್ಮ ಸಂತೃಪ್ತಿ 


p 
YT 


ಎ ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೪೧ 


: ಗಾಗಿಯೇ ಇವರು ನುಡಿಸುತ್ತಾರೆ. ಇವರ ಈ ಸಂಗೀತಕ್ಕೆ ಸಾರ್ವಜನಿಕರ ಅಪೇಕ್ಷೆ 
ಕಡಿಮೆ ಎನ; `ವದಕ್ಕಿಂತ, ಇವರ ಸಂಗೀತಕ್ಕೆ ಬೆಲೆಯೇ ಇಲ್ಲದಂತೆ ಚಪ್ಪಾಳೆ ತಟ್ಟಿ 
ನಕ್ಣುಬಿಡುತ್ತಾರೆ. ಕಂಬಳದ ಸೂಡಿ ೂ ಇದೇ ಸ್ಥಿತಿ. 

ಸಂಗೀತಗಾರರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದರೆ, ಕೊರಗರ 
ಗುರಿಕಾರನೇ ಸಂಗೀತಗಾರರನ್ನು ಆಯ್ಕೆಮಾಡಿ ಕಳುಹಿಸುತ್ತಾನೆ. ಯಾವ ಮನೆಯ 
ಹೆಣ್ಣಿಗೆ ಸೂತಕವಿರುತ್ತದೆಯೋ ಆ ಮನೆಯ ಸಂಗೀತಗಾರನನ್ನು ಯಾವುದೇ ಕಾರ್ಯ 
ಕ್ರಮಕ್ಕೆ ಕಳುಹಿಸುವುದಿಲ್ಲ. ಸೂತಕದ ಹೆಣ್ಣಿಗೆ ನೇರ ಸಂಬಂಧಹೊಂದಿದವರು 
ಆರಾಧನೆಯಲ್ಲಿ ವಾದ್ಯನುಡಿಸಬಾರದು ಎನ್ನುವ ನಂಬಿಕೆಯೂ ಇದೆ, 

ಕೊರಗರ ಸಂಗೀತ. ಕೀಳುಮಟ್ಟ ದ್ದೇನಲ್ಲ ಮತ್ತು ಬೇತಾಳದ ಸೂರಿನವರು 

೬ ಎಂದಿಲ್ಲ, ಶಾಸ್ತ್ರಿ ಯವಾದ ಸಂಗೀತ SR ಅವರಿಗೆ ಅವರದೇ ಆದ 

» ಸಂಗೀತದ ಗತ್ತು ಗಳಿವೆ. ಒಂದೊಂದು ಸಂದರ್ಭಕ್ಕೆ ಒಂದೊಂದು ಬಗೆಯ ಗತ್ತು 
(ತಾಳ)ಗಳನ್ನು ನುಡಿಸುವುದು ಗಮನಿಸಿದರೆ ಅವರ ಪರಂಪರೆಯಲ್ಲಿಯ ತರಬೇತಿ 

ಎಸ್ಟು ಎನ್ನುವುದು ಗೊತ್ತಾ ಗುತ್ತದೆ. ಕೆಲವೆಡೆ ಇವರನ್ನು ಕರೆಯಿಸಿ ವಾದ್ಯ 
ನುಡಿಸಲು ಹೇಳಿದರೆ ಇನ್ನೂ ಕೆಲವೆಡೆ ಇವರು ತಾವಾಗಿಯೇ ಹೋಗಿ ವಾದ್ಯ ನುಡಿಸು 
ತ್ತಾರೆ. "ಅಡು ನಮ್ಮ ಕರ್ತವ್ಯ? ಎಂದು ಅವರು ಭಾವಿಸುತ್ತಾರೆ. ಆ ಕೆಲಸ ನಾವು 
ಮಾಡದೆಹೋದರೆ "ದೈವಗಳು ಮುನಿಯುತ್ತವೆ? ಎಂದು ಹೆದರುತ್ತಾರೆ. ಕರೆಯ 
ದಿದ್ದರೂ ಹೋಗಿ ವಾದ್ಯ ನುಡಿಸುವ ಸಂಪ್ರದಾಯವನ್ನು ಗಮನಕ್ಕ ತಂದುಕೊಂಡರೆ, 
ಮೊದಲು ಆಯಾ ಸ್ಥಳದಲ್ಲಿ ಇವರೇ ವಾದ್ಯ ನುಡಿಕುತ್ತಿರಬೇಕು. ಅಶುಭದ 
ಲಕ್ಷಣಗಳು ಇವರಿಗೆ ಆರೋಪವಾದ ಅನಂತರದ ಘಟ್ಟಿದಲ್ಲಿ ಇವರನ್ನು ಆ ಕೆಲಸದಿಂದ 

ತೆಗೆದುಹಾಕಿರಬೇಕು ಎಂಬ ಸಂದೇಹಗಳು ಬರುತ್ತವೆ, ಪುರುಷರು ಮೂಲತಃ 
ಇಲ್ಲಿಯವರಲ್ಲ, ವಲಸೆ ಬಂದು ಅವರ ಸ್ಕಾ ನವನ್ನು ಬಕ್ರ ಮಿಸಿಕೊಂಡಿದ್ದಾರೆ. 
ಈ ಕಾರಣಗಳಿಂದಾಗಿ ಪರಕಕೊಗತವಾಗಿ ಬ ಅವರ ಆ ಸಂಗೀತಕ್ಕೆ 
ಪ್ರೋತ್ಸಾಹ ಸಿಕ್ಕದೆ ಕ್ಷೀಣಿಸಿರಬೇಕು. ಸಂಗೀತಕ್ಕೆ ಭೇದ ಭಾವವಿಲ್ಲ ಕುಲೀನ 
ಇದರೂ ಅವನನ್ನು ಮೇಲಕ್ಕೆ ಎತ್ತುತ್ತದೆ. 
ಉತ್ತರ ಕರ್ನಾಟಕದಲ್ಲಿ « ಕೊರವರು' ಎನ್ನುವ ಒಂದು ಜನಾಂಗವಿದ್ದು 
ಅವರೂ ವಾದ್ಯ ಗಳನ್ನು ನುಡಿಸುತ್ತಾರೆ. ಮತ್ತು ಬುಟ್ಟ ಗಳನ್ನು ಹೆಣೆಯುವ ಕೆಲಸ 
ವನ್ನೇ ಹಕಗ ,ಮೊಜೆಲು ಇವರು ಟ್‌ ವಾದ್ಯಗಳನ್ನು ನ ನುಡಿಸು 
ತ್ರಿ ದ್ದರು. ಅವಕ್ಕೆ ಜಿಲೆ ಸಿಕ್ಕದೇ ಹೋದಾಗ ತಮ್ಮ ವಾದ್ಯ ಗಳಲ್ಲಿ ಬದಲಾನಣೆ 
ಯನ್ನು ತಂದುಕೊಂಡರು. ಊರ ಬಲ್ಲ ಇತ ಕಾರ್ಯಕ ಮದಲ್ಲಿ ಇವರು 
ಭಾಗವಹಿಸುತ್ತಾರೆ. ಜಾತಿಯಿಂದ ಕೀಳಾದರೂ ಸಂಗೀತದಿಂದ ಅವರಿಗೆ ಸಿಕ್ಕ ಸ್ಥಾನ 
ದೊಡ್ಡ ದು. ಕೊರವರಿಗೂ-ಕೊರಗರಿಗೂ ಹೆಚ್ಚಿನ ಸಾಮ್ಯತೆಗಳು ಕಂಡುಬರುತ್ತವೆ KY 
ಆದರೆ” ಇಲ್ಲಿಯ ಕೊರಗರು ಸಂಗೀತ ಸರಂಪರೆಯಲ್ಲಿ ಮೇಲುವರ್ಗದವರಿಂದ ವಂಚಿತ 


- ಮಾನವಿಕ ಕರ್ಣಾಟಕ 


ರಾಗಿದಾ ಕೆ, ಇವರಿಗೆ ಅಧುನಿಕ ವಾದ್ಯ ಗಳ ಸೌಕರ್ಯವನ್ನು ಒದಗಿಸಿ ಕೊಟ್ಟು 
ಮೇಲೆತ ಲೂ ಮತ್ತು ಸಮಾಜದಲ್ಲಿ ಹೆಚ್ಚಿ ನ ಸ್ಕಾ ನ-ಮಾನ ದೊರಕಿಸಿ ಕೊಡಲು 
ಸಾಧ್ಯ ಎಜಿ. ಈ ಏನ್ನೆ ಲೆಯಲ್ಲಿ ಪ್ರ ಯತ್ನ "ಳು ನಡೆದರೆ ಆವರು ಸಾಮಾಜಿಕವಾಗಿ 
ಮತ್ತು ಆರ್ಥಿಕವಾಗಿ ಎರಡೂ ಚಿಕಗಳಿಂದ. ತೀವ್ರ ತರವಾದ ಬೆಳವಣಿಗೆ ಹೊಂದಲು 
ಸಾಧ್ಯ "ವಿಜಿ, 

ಕೊರಗರು ಮನರಂಜನೆಗೆ ಸಂಗೀತವನ್ನೂ ಬಳಸಿಕೊಳ್ಳುತ್ತಾ ರೆ. ಕೆಲ ಸಂದರ್ಭ 
ಗಳಲ್ಲಿ ಮೋಜಿಗಾಗಿ ಅನ್ಯಜಾತಿಯವರೂ ಇವರ. ಸಂಗೀತ ಕೇಳುವುದಕ್ಟಾಗಿ ಕರೆಯಿಸು 
ಶ್ರಾರೆ, ಆದರೆ ಅಲ್ಲಿ ಗಂಭೀರತೆ ಕಡಿಮೆ. ಇವರಲ್ಲಿ ಪ್ರತ್ಯೇಕವಾಗಿ ಮನರಂಜನೆಯ 
ಪರಿಕರಗಳು ಇರುವುದು ಕಡಿಮೆ. ಮೋಜಿನ ಮತ್ತು ಬಲೆಯ ಸವ:ಸ್ಕೆಯ ಆಟಗಳು 
ಇವರಲ್ಲಿ ಬಳಕೆಯಲ್ಲಿವೆ. ಇದಲ್ಲದೆ ಚೌಕಾದಾರ ಆಟದ ಮನೆಗಳನ್ನು ಬರೆದು ಆಡುವ 
ರೀತಿಯೂ ಇವರಲ್ಲಿ ಕಂಡುಬರುತ್ತದೆ. ಡೋಲಿಸೊಂದಿಗೆ ಇವರ ಮಕ್ಕಳು ಹಾಡಿ 
ಕುಣಿಯುವ ಬಗೆ ಹೆಚ್ಚು ಬಳಕೆಯಲ್ಲಿದೆ. ಈಗಾಗಲೇ ಎಲ್ಲ ಬರಹಗಾರರು ಈ 
ವಿಷಯವನ್ನು ಗುರುತಿಸಿದ್ದಾರೆ. 


೧೦ ಕೊರಗರ ಭಾಷೆ 


ಕೊರಗ ಜನಾಂಗದವರು ತಮ್ಮ ತಮ್ಮ ಮನೆಗಳಲ್ಲಿ ಮಾತನಾಡುವ ಭಾಷೆ 
ಯನ್ನು ಆ ಜನಾಂಗದ ಹೆಸರಿನಿಂದಲೇ NE ಎಂದು ಕರೆಯಲಾಗುತ್ತದೆ. 
ಕೊರಗ. ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದುದಾಗಿದೆ. ಸರ್ಮೇಸಾಮಾನ ನ್ಯ 
ವಾಗಿ ಕೊರಗರು ದಿ ಧಿ ಹಾಗೂ ಮೂಡು ಕೊರಗರು ಮಾತ್ರ ಬಹು ಹ 
ಗಳಾಗಿದ್ದಾಕೆ. ಅಂದಕಿ ಕೊರಗರು ವ್ಯಾವಹಾರಿಕ ಜೀವನದಲ್ಲಿ ಹೊರಗೆ ತುಳು, 
ಕನ್ನ ಡವನ್ನು ಬಳಸುವರು. ಮನೆಯಲ್ಲಿ” ತಮ್ಮದೇ ಆದ ಕೊರಗ ಭಾಷೆಯನ್ನು 
ಮಾತನಾಡುವರು. ತಮ್ಮ ಕೊರಗ ಭಾಷೆಯು ತುಳ್ಳು ತಮಿಳು, ಕನ್ನಡ ಮತ್ತು 


ಮಲಯಾಳ ಮುಂತಾದ ದ್ರಾವಿಡ ಭಾಷೆಗಳ ಸಂಮಿಶ್ರಣದಿಂದಾದುದಾಗಿದೆ ಎಂದು ' 


ನಂಬುತ್ತಾರೆ, 

ಕೊರಗರು ತಮ್ಮ ಭಾಷೆಯನ್ನು ಇತರರಿಗೆ ಕಲಿಸುವುದಿಲ್ಲ; ಇತರರು ಕೊರಗ 
ರೊಂದಿಗೆ ಅವರು ದಲಿತಕಿಂಬ ಕಾರಣಕ್ಕೆ ಬೆರೆಯುವುದಿಲ್ಲ. ಹೀಗಾಗಿ ಕೊರಗರು ಬೇಕೆ 
ಜನಾಂಗದವರೆದುರಿಗೆ ತಮ್ಮ ಭಾಷೆಯನ್ನಾಡುವುದಿಲ್ಲ. ಈ ವಿಷಯದಲ್ಲಿ ಕೊರಗರು 
ಸಂಕೋಚ ಸ್ವಭಾವದವರು. ಕೊರಗರನ್ನು ಅವರ ಭಾಷೆಯ ಬಗೆಗೆ ವಿಚಾರಿಸಿದರೆ 
ಅವರಿಗೆ ಬಹಳ ಕೋಪ ಬರುವುದೆಂದು ವಾರ್ಲಹಾ್‌ ಒಂದು ಶತಮಾನದ ಹಿಂದೆಯೇ 


ಬರೆದಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ಕೊರಗನೊಬ್ಬ ನು ಬಹಳ ವಿಚಿತ್ರವಾಗಿ 


ಚರ್ಷಿಸುವನು ಎನ್ನುವುದು ವಾಲ್‌ ಹೌಸ್‌ರವರ ಅನು ಭತ: ಹೀಗಾಗಿ ತೀರಾ 
ಇತ್ತೀಚಿನವರೆಗೆ ಕೊರಗ ಭಾಷೆಯ ವೈಜ್ಞಾ ನಿಕ ಅಧ್ಯಯನ ಸಾಧ್ಯವಾಗಿರಲಿಲ್ಲ, 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೪ಸಿ 


ಕೊರಗ ಭಾಷೆಯನ್ನು ಮೊತ್ತ ಮೊದಲಿಗೆ ಗುರುತಿಸಿ ಅಧ್ಯ ಯನ ಮಾಡಲೆತ್ತಿಸಿ 
ದವರು ಬ್ರಿಟಿಷ” ಅಧಿಕಾರಿಗ 19ನೆಯ ಶತಮಾನದ ಸಜ ಭಾಗದಲ್ಲಿ ದಕ್ಷ್ಮಣ 
ಕನ್ನಡ ಜಿಲ್ಲೆಯ ಸುಮಾರು ಒಂದು ಸಾವಿರದಷ್ಟು ಕೊರಗರು ಕೊರಗ ಭಾಷೆಯನ್ನೂ ಡು 
ತ್ತಿದ್ದರು. ಜನಗಣತಿ ಅಧಿಕಾರಿಗಳು ಕ್ರಿ.ಶ. ೧೮೮೧ ರಿಂದಲೂ ಕೊರಗ ಭಾಷೆ 
ಯನ್ನು ತುಳು ಭಾಷೆಯ ಉಪಭಾಷೆಯ ರೂಪವೆಂದೇ ಷರಿಗಣಿಸುತ್ತಿದ್ದಾರೆ, ಆದರೆ 
ತೀರಾ ಇತ್ತೀಚೆಗೆ ಡಾ. ಡಿ. ಎನ್‌. ಎಸ್‌. ಭಟ್‌ (೧೯೭೧) ಎಂಬುವರು ನಡೆಸಿದ 
ಕ್ಷೇತ್ರಕಾರ್ಯ ಆಧರಿಸಿದ ಅಧ್ಯಯನದಿಂದ ಮೇಲ್ಕಂಡ ಅಭಿಪ್ರಾಯವನ್ನು ಬದಲಾಯಿಸ 
ಬೇಕಾಗುವುದು. ಡಾ. ಭಟ್‌ರವರ ಅಧ್ಯಯನವು ಕೊರಗ ಭಾಷೆಯು ಸ್ವತಂತ್ರ ವಾದ 
ದ್ರಾವಿಡ ವರ್ಗದ ವಿಶಿಷ್ಟ ಭಾಷೆಯಾಗಿದ್ದು ಅದು ಮೂರು ಬಹಳಾ . ಸ್ವರೂಪ 
» ಗಳನ್ನು ತನ್ನ ಗರ್ಭದಲ್ಲಡಗಿಸಿಕೊಂಡಿದೆ; ಹಾಗು ಜಾ ಭಾಷೆಯು ತುಳುವಿಕೊಂಡಿಗೆ 


* ಹೊಂದಿರುವ ಸಂಬಂಧವು ಆಳವೂ ಮತ್ತು ದೂರ ಸ್ವರೂಪದ್ದೂ ಆಗಿದೆ ಎನ್ನುವುದನ್ನು 
ಪ್ರತಿಪಾದಿಸಿದೆ. 
ಕೊರಗ ಭಾಷೆಗೆ ಸ್ವತಂತ್ರ ಅಸ್ತಿತ್ವವಿದೆ. ಆದು ದ್ರಾವಿಡ ಭಾಷಾ ವರ್ಗಕ್ಕೆ 


ಸೇರಿದ ಪ್ರತ್ಯೇಕ ಲಿಪಿ ಇಲ್ಲದ ಭಾಷೆ. ಕೊರಗರಲ್ಲಿ ಸುಶಿಕ್ಷಿತರಿಲ್ಲವೇ ಇಲ್ಲದ ಕಾರಣ 
ಕೊರಗ ಭಾಷೆಯನ್ನು ಬರೆಯಲು ಬಳಸಲಾಗುತ್ತಿಲ್ಲ. ನಮಗೆ ತಿಳಿದು ಬಂದ ಪ್ರಕಾರ 
ಕೊರಗ ಜನಾಂಗದಲ್ಲೇ ಕೇವಲ ಇಬ್ಬ ರು. ಮೂವರು ವಿದ್ಯಾವಂತ ಶರಿದ್ದಾ ರೆ. ಸೆ 
ಸಿಂಡಿಕೇಟ” ಬ್ಯಾಂಕಿನಲ್ಲಿ ರಾಜ್ಯ ಇರಾ ಯೋಜನಾ ಇಳಾ ಲ್ಲಿದ್ದಾರೆ. 
ಹಾಗು ಉಡುಪಿ- ಪುತ್ತೂರಿನ ಹನುಮಂತನಗರದ ಒಬ್ಬ ಯುವಕ ಪದವಿ ತರಗತಿಯಲ್ಲಿ 
ಕಲಿಯುತ್ತಿದ್ದಾನೆ. ಹೀಗಾಗಿ ಕೊರಗರು ತಮ್ಮ ಭಾಷೆಯನ್ನು ಬರೆಯಲು ಕನ್ನಡ 
ಅಥವಾ ಬೇರೆ ಯಾವುದೇ ಭ:ಷೆಯನ್ನು ಬಳಸುತ್ತಾರೆ ಎನ್ನುವುದನ್ನು ಭವಿಸ್ಯವೇ 
ಹೇಳಬೇಕು. 

೬ ಕೊರಗ ಭಾಷೆ ಮತ್ತು ತುಳು ಭಾಷೆ ನಡುವಣ ಸಂಬಂಧವು ಬಹಳ ಕ್ಷೀಣ 
ವಾದೊಡು. ಕೊರಗ ಭಾಷೆ ಮತ್ತು ಇತರ ದ್ರಾವಿಡ pe ನಡುವಣ ಸಂಬಂಧವು 
ಮೇಲ್ನೋಟಕ್ಕೆ ಎದ್ದು ಕಾಣುವಂಥ ಸಂಬಂಧವಾಗಿ ಆ ಸಂಬಂಧವು ತುಳು 
ಕನ್ನ ಡದೊಂದಿಗೆ ಅಥವಾ ಮಲೆಯಾಳ ಮತ್ತು ಮ ಗಿ ಸಂಬಂಧಗಳಿಗಿಂತ 
ug ದೇನಲ್ಲ. ಆದ್ದ ರಿಂದ ಕೊರಗ ಭಾಷೆಯನ್ನು ಒಂದು ಸ್ವತಂತ್ರ ದ್ರಾವಿಡ 
ಭಾಷೆಯಾಗಿಯೇ ಗ. ರೃತಿಸ ಸುವುದು ಸೂಕ್ತ ; ಅದನ್ನು ತುಳುವಿನ ಅಥವಾ ಇತರೆ 
ಯಾವುದೇ ಭಾಷೆಯ ಉಪಭಾಷೆಯಾಗಿ ಪರಿಗಣಿಸಬಾರದು.” ಹೀಗೆ ಕ್ರಿ.ಶ. ೧೮೮೧ 
ರಲ್ಲಿ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯೂ ಮತ್ತು ಜನಗಣತಿ ಮುಖ್ಯಸ್ಥ ನೂ ಆಗಿದ್ದೆ 
ಬ್ರೂ ಡಿಯು ತನ್ನೆ ಮೇಲಧಿಕಾರಿ ಮದ್ರಾ ಸಿನಲ್ಲಿದ್ದ ಸ್ಫೂ Abrdaod ಬರೆದು 
ತಿಳಿಸಿದ್ದಾನೆ ,. ಕೊರಗ ಭಾಷೆಯ ಬಗೆಗೆ ಅಸಿ ತಳೆದ ಸ್ಟೂವರ್ಟ ದಕ್ಷಿಣ ಕನ್ನಡ 
ದಿಂದೆ ಕೊರಗ ಭಾಷೆ ಕುರಿತು ಹೆಚ್ಚು ಹೆಚ್ಚು ವಿವರಗಳನ್ನು 3%ಕೊಂಡು ಶಕೆ 


೪೪ ಮಾನವಿಕ ಕರ್ಣಾಟಕ 


ಅವುಗಳನ್ನು ತಾನೇ ಸಂಪಾದಿಸಿ ಪ್ರಕಟಿಸಿದ ಮ್ಯಾನ್ಯುಯಲ್‌ ಆಫ್‌ ದಿ ಸೌತ್‌ ಕೆನರಾ 


ಡಿಸ್ಟ್ರಿಕ್ಟ್‌ ನಲ್ಲಿ ದಾಖಲಿಸಿದ್ದಾನೆ.  ಸ್ಫೂವರ್ಟ್‌ಗೆ' ಕಳುಹಿಸಲಾದ ವರದಿಯಲ್ಲಿದ್ದ 
ಕೊರಗ ಭಾಷಾ ಪದ ಸಂಸತ್ತು aki ತುಳು ಪದ ಸಂಪತ್ತಿ ನಿಂದಲೇ ಕೂಡಿತ್ತು. 
ಹೀಗಾಗಿ ಸ್ಟೂ ಪರ್ಟ್‌ ಕೊರಗ ಭಾಷೆ ತುಳುವಿನ ಉಪ ಭಾಷಾ ರೂಪವಾಗಿದ್ದು 
ಆಡು ಚತತ ಸ್ಮರದಲ್ಲೇ ಉಳಿದು ಬಿಟ್ಟಿದೆ ಎಂದು ತಿಳಿಸಿದನು, ತಾನು ಈ 


ನಿರ್ಣಯಕ್ಕೆ ಬಹಳ ಅನುಮಾನದಿಂದಲೇ ಬಂದಿದ್ದೇನೆ; ಆದರೆ ದ್ರಾವಿಡ ಭಾಷಾ 
ವರ್ಗಕ್ಕೆ ಇನ್ನೊಂದು ಹೊಸ ಭಾಷೆಯನ್ನು (ಕೊರಗ) ಸೇರ್ಪಡೆಗೊಳಿಸಲು ಇನ್ನೂ ' 
ಹೆಚ್ಚಿನ ಅಧ್ಯಯನ ಮತ್ತು ಕ್ಷೇತ್ರ ಅಗತ್ಯವಾಗಿದೆ ಎಂದೂ ಅಂದು ಸ್ಟೂವರ್ಟ್‌ 


ಬರೆದನ್ನು 


ಕೊರಗರ ಭಾಷೆಯನ್ನು ಅನೇಕ ಉಪಭಾಷೆಗಳಾಗಿ ವರ್ಗೀಕರಿಸುವ ಪ್ರಯತ್ನ 


ವನ್ನು ಭೌಗೋಳಿಕ ಮತ್ತು ಸಾಮಾಜಿಕ ಅಂಶಗಳ ಆಧಾರದಲ್ಲಿ ನಡೆಸಲಾಗಿದೆ. 


ಡಾ, ಡಿ, ಎನ್‌, ಎಸ್‌, ಭಟ್‌ರವರು ಪ್ರಕಟಿಸಿರುವ "The Koraga Language’ 


೧೯೭೧) ಕೃತಿಯಲ್ಲಿ ಕೊರಗ ಭಾಷೆಯ ಮೂರು ಬಗೆಯ ಪ್ರ ಕಾರಗಳನ್ನು ಗುರುತಿಸಿ ' 
) ಲು [ನವ 


ಭಾಷಾಶಾಸ್ತ್ರದ ವೈಜ್ಞಾನಿಕ ನೆಲೆಯಲ್ಲಿ ಅಭ್ಯಸಿಸುವ ಪ್ರಯತ್ನ ನಡೆಸಿದ್ದಾರೆ. 
ಸ ಇದುವಕೆಗೆ ನಡೆದಿರುವ ಕೊರಗ ಬೀ ಕುರಿತ ವೈಜ್ಞಾನಿಕ ಅಧ್ಯ ಯನ 
ಪ್ರ ಯತ್ನವಾಗಿದೆ, ಡಾ. ಭಟ್‌ ಗುರುತಿಸಿರುವ ಕೊರಗ ಉಪಥಾಷೆಗಳೆಂದಕೆ 
ಸ ಕೊರಗ” "ತಪ್ಪು ಕೊರಗ' ಮತ್ತು " ಮೂಡು ಕೊರಗ '- ಆಗಿವೆ. ಈ 
ಮೂರು ಬಗೆಯ ಕೊರಗ ಭಾಷೆಗಳನ್ನಾ ಡುವ ಕೊರಗರು ಉಡುಪಿ ತಾಲ್ಲೂಕು, ಹೆಬ್ರಿ 
ಮತ್ತು ಕುಂದಾಪುರ ತಾಲ್ಲೂಕಿನ ಹಳ್ಳಿ ಗಳಲ್ಲ ಈಗಲೂ ಇದ್ದಾ ರೆ. ಈಸ bree 
ಮಾಹಿತಿ ನೀಡಿಕೆದಾರರನ್ನೂ ಡಾ. ಭಟ್‌ ತಮ್ಮ ಅಧ ಶಯನಕ್ಕೆ ಆಯ್ಕೆ ಮಾಡಿದ್ದಾ ರೆ. 
ಕುಂದಾಪುರ ತಾಲ್ಲೂಕಿನ ಉತ್ತರ ಭಾಗದ ಕಾಡುಗಳಲ್ಲಿ ಮತ್ತು ಕಣಿವೆಯಂಥ 
ಪ್ರದೇಶ ಬೆಟ್ಟ ಸೈ ಗುಡ್ಡ ಗಳ ಇಳಿಜಾರು ಪ್ರದೇಶಗಳಲ್ಲಿ ವಾಸಿಸಿರುವ ಕೊರಗರನ್ನು 
ಸಂಪರ್ಕಿಸಿ ಕ್ಷೇತ್ರ ಕಾರ್ಯ ನಡೆಸಿದರೆ ಕೊರಗ ಭಾಷೆಯ ಇನ್ನೂ ಬೇರೆ ಬೇಕೆ ಬಗೆಗಳು 
ಕಂಡು ಬರಬಹುದಾಗಿದೆ. 

ಡಾ, ಭಟ್‌ ತಮ್ಮ ಅಧ್ಯಯನದಿಂದ ಒಂಟ ಕೊರಗ ಮತ್ತು ತುಳು ಭಾಷಾ 
ಪ್ರಭೇದದ ನಡುವೆ ಹಾಗೂ ಮೂಡು ಕೊರಗ ಮತ್ತು ಕನ್ನಡ ಭಾಷೆಗಳ ನಡವನೆ 
ಹೆಚ್ಚಿನ ನಂಟು ಇರುವುದನ್ನು ಗುರುತಿಸಿದ್ದಾರೆ. ಈ ಸಂಬಂಧವು ಆಯಾಯ ಭಾಷೆಗಳ 
ಕೊಡುಕೊಳ್ಳುವಿಕೆಯ ಅಂತರ್ಗತ ಶಕ್ತಿ ಯಿಂದ ಮೂಡಿದುದಲ್ಲ; ಬದಲಾಗಿ ಒಂಟ 
ಕೊರಗ ಮತ್ತು ಮೂಡು ಕೊರಗ ಭಾಷೆಗಳನ್ನಾಡುವ ಕೊರಗರು ದ್ವಿಭಾಷಿಗಳಾಗಿರು 
ವುದರಿಂದ ಮೂಡಿ ಬಂದುದಾಗಿದೆ ಎನ್ನು ತ್ತಾರೆ, ಇದಕ್ಕೆ ಕಾರಣ ಒಂಓ ಕೊರಗ 
ಭಾಷೆಯನ್ನಾ ಡುವ ಕೊರಗರು ವಾಸಿಸುವ ಉಡುಪಿ ತಾಲ್ಲೂಕಿನಲ್ಲಿ ತುಳುವಿನದೇ 
ಮೇಲುಗೈ. ಮೂಡು ಕೊರಗ ಭಾಷೆಯನ್ನ ಡುವ ಕೊರಗರಿರುವ ಕುಂದಾಪುರ 


NE 


a eM LE 


ಕೊರಗರು-ಒಂದು ಸಾಂಸ್ಕೃತಿಕ ಅಧ್ಯಯನ ೪೫ 


ಪ್ರದೇಶದಲ್ಲಿ ಕನ್ನಡದ್ದೇ ಮೇಲುಗೈ. ತಾವು ವಾಸಿಸುವ ಸ ಳದ ಜನಭಾಷೆಯನ್ನೇ 
ಇದರೊಂದಿಗಿನ ವ್ಯಾವಹಾರಿಕ ಸಂಬಂಧಕ್ಕೆ ಕೊರಗರು ಅಳವಡಿಸಿಕೊಳ್ಳುತ್ತಾರೆ. 
ವಾಮಂಜೂರು, ಕಾರ್ಕಳಪೇಟಿ ಮತ್ತು ಮೂಡುಬಿದಿರೆಯ ಮಾಸ್ತಿ ಕಟ್ಟೆಯ 
ಕೊರಗರನ್ನು ಅವರ -ಭಾಷೆಯ ಬಗೆಗೆ ನಾವು ಕೇಳಿದಾಗ ತಾವು ತುಳು ಭಾಷಿಕರೆಂದೇ 
ಅವರು ಉತ್ತರಿಸಿದರು. ಕೊರಗರು ದ್ವಿಭಾಷಿಗಳಾಗಿ ಸಾವಿರಾರು ವರ್ಷಗಳಿಂದಲೇ 
ಉಳಿದುಬೆಳೆದು ಬಂದಿದ್ದಾರೆ, ಹೀಗಾಗಿ ಮೂಡುಕೊರಗ ಭಾಷೆಯು ಕನ್ನಡದಿಂದಲೂ 
ಒಂಟಔಕೊರಗ ಭಾಷೆಯು ತುಳುವಿನಿಂದಲೂ ಬೆಳೆದಿವೆ. ಆದ್ದರಿಂದ ಕೊರಗ ಭಾಷೆಯ 
ಉಪ ಬಗೆಗಳ ಮೇಲೆ ದ್ರಾವಿಡ ಭಾಷೆಗಳಾದ ಕನ್ನಡ ಮತ್ತು ತುಳುವಿನ ಪ್ರಭಾವ 
ಗಾಢವಾದುದಾಗಿದೆ. ಪರಿಣಾಮವಾಗಿ ಕೊರಗ ಭಾಷೆಯ ಪದಸಂಪತ್ತಿನಲ್ಲಿ ಯಾವುದು 
ಕೊರಗ, ಯಾವುದು ಕನ್ನಡ್ಕ ಯಾವುದು ತುಳು ಎಂದು ಗುರುತಿಸುವ ಕಾರ್ಯ ಬಹಳ 
: ಸಂಕೀರ್ಣವಾದುದು, ಈ ಹಿನ್ನೆಲೆಯಲ್ಲಿ ಕೊರಗ ಭಾಷೆಯು ಭಾಷಾ ಪಂಡಿತರ 
ಸಂಶೋಧನೆಗೆ ಒಳ್ಳೆಯ ವಸ್ತುವಾಗಬಲ್ಲುದಾಗಿದೆ, 


_ಹೀಗಾಗಿ ಕೊರಗ ಭಾಷೆ ಮತ್ತು ಇತರ ದ್ರಾವಿಡ ಭಾಷೆಗಳ ನಡುವಣ ಸ್ಪಷ್ಟ 
ಸಂಬಂಧವನ್ನು ಗ್ರಹಿಸುವುದು ಗುರುತಿಸುವುದು ಕಷ್ಟ. ಈ ಬಗೆಯ ಸಮಸ್ಯೆಯು 
ಎಲ್ಲಾ ದ್ವಿಭಾಷಾ ಜನರ ಮೂಲಭಾಷೆಯ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ಕಂಡು 
ಬರುವುದು. 

ಕೊರಗ ಭಾಷೆಯು 'ಸದಸಂಪತ್ತಿನ ದೃಷ್ಟಿಯಿಂದ ದಕ್ಷಿಣ ಭಾರತದ ದ್ರಾವಿಡ 
ಭಾಷೆಗಳೊಂದಿಗೆ ಹೆಣೆದುಕೊಂಡಿದ್ದರೂ ವ್ಯಾಕರಣದ ದೃಷ್ಟಿಯಿಂದ ಉತ್ತರ ದ್ರಾವಿಡ 
ಭಾಷಾ ವರ್ಗದೊಂದಿಗೆ--ಕುಡು, ಮಾಲ್ಲೋ ಮತ್ತು ಬ್ರಾಹೂಈ.- ಹೆಣೆದುಕೊಂಡಿದೆ. 
ಈ ಅಂಶವು ವಿಲಕ್ಷಣವಾಗಿ ಎದ್ದು ತೋರುವುದು, ಕೊರಗ ಭಾಷೆಯ ಮೂರು 
ಒಳಬಗೆಗಳನ್ನು ಹೀಗೆ ವಿವರಿಸಬಹುದಾಗಿದೆ, 


೪೬ ಮಾನವಿಕ ಕರ್ಣಾಟಕ 


ಆಧಾರ ಗ್ರಂಥಗಳು 


7. Thursten : Castes and Tribes of Southern India 
Cosmo Publications Delhi, 1975. 
D. N. S. Bhat : The Koraga Language, Deccan 


College, Postgraduate and Research 
Institute, Poona, 1971. 


Dr. B.R. Ambedkar : Emancipation of the Untouchables 
Thacker & Co., Bombay, 1972. | 


Stuart : Manual of the South Kanara 
District. 

ಅಮೃತ ಸೋಮೇಶ್ವರ : ಕೊರಗರು, ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು 
1982. 

ಅರವಿಂದ ಮಾಲಗತ್ತಿ :  ಜಾನೆನದ ವ್ಯಾಸಂಗ ಮತ್ತು ಜಾನಪದ ಶೋಧ 
ಶೈಲ ಪ್ರಕಾಶನ, ಮುದ್ದೇಬಿಹಾಳ, 1985, 
1990, 


ನಮೂ ಎನ ಇಹೊಮಾರ್ಯ ಕೂಟ 


ಡಾ| ಜಿ. ಪುರುಷೋತ್ತಮ 


ಉಗ್ಗು ಮಾತು ಅಥವಾ ತೊದಲುವಿಕೆ : 


ಮಾತು ಅರ್ಥವುಳ್ಳ ಶಬ್ದಗಳ ಒಂದು ಸರಪಳಿ, ಈ ಶಬ್ದಗಳು ಒಂದರ 
ಹಿಂದೊಂದು ಸೇರಿಕೊಂಡು ಒಟ್ಟೊಟ್ಟಿಗೆ ಇರುತ್ತವೆ. ಒಂದೊಂದು ಸಾರಿಗೆ ಸುಮಾರು 
50 ರಿಂದ ಹೆಚ್ಚು ಶಬ್ದಗಳು ವಾಕ್ಯಗಳಲ್ಲಿ ಕೇಳಿಬರುತ್ತವೆ. ಇವು ಕಡಿಮೆಯೂ 
ಇರಬಹುದು, ಹೆಚ್ಚೂ ಇರಬಹುದು. ಮಾತಿನ ಬಗ್ಗೆ ಆಡುವವರಿಗೂ ಅಂತೆಯೇ 
ಕೇಳುವವರಿಗೂ ಗಮನ ಇರುವುದಿಲ್ಲ. ಮಾತಿನ ಅರ್ಥದ ಬಗ್ಗೆಯೇ ಎಲ್ಲರ ಗಮನ, 
ಇದು ಸಹಜ ಕಾರ್ಯ. ಮಾತಿನಲ್ಲಿ ತೊಂದರೆ ಇದಾ ಗ ಮಾತ್ರ ಎಲ್ಲರ ಗಮನವೂ 
ಮಾತಿನ ಅರ್ಥ ಬಿಟ್ಟು ಮಾತಿನ ಕಡೆಗೇ ಹರಿಯುತ್ತದೆ. ಮಾತಿನ ಸರಪಳಿಯ ಮಧ್ಯೆ 
ಸಾಮಾನ್ಯವಾಗಿ ಆಗುವ ತಪ್ಪುಗಳು ಹಾಗೂ ಅವುಗಳ ರಿಪೇರಿ, ಮಧ್ಯೆ ಮಧ್ಯೆ ನಿಲ್ಲಿಸು 
ವಿಕೆ ಇವು ನಮ್ಮ ಗಮನಕ್ಕೆ ಬರುವುದಿಲ್ಲ. ಏಕೆಂದರೆ ಅವು ಸಹೆಜವಾದವು. ಮಾತು 
ನೀರಿನಂತೆ ಹಕಕ ಹಡನ ಈ ಹರಿಯುವಿಕೆಯಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು 
ಅಮುಖ್ಯ. ಹರಿಯುವಿಕೆ ನಿಂತಾಗ ಅಥವಾ ಅದಕ್ಕೆ ದೊಡ್ಡ ಬಾಗ ಆದು 
- ಎಲ್ಲರ ಗಮನ ಸೆಳೆಯುತ್ತದೆ. ಉಗ್ಗು ಅಥವಾ ತೊದಲಿಕೆ ಈ ರೀತಿಯ ಹರಿಯುವಿಕೆಯ 
ತೊಂದರೆ. 

ಇದ  ಕೈದ್ಧ ತೆ ಒಂದು ಗುಂಪಿನ ಮುಂದೆ ಮಾತನಾಡಬೇಕಾದಾಗ Be 
ಸರಿಯಾಗಿ ಮಾತನಾಡಲೇಬೇಕಾದ ಒತ್ತಡ ಬಂದಾಗ. ಒಂದು ಸಂದರ್ಶನದಲ್ಲಿ 
ಬೇಕಾಗುವಂತೆ ಸಾಮಾನ್ಯ ಮನುಷ್ಯ ಉದ್ರೇಕಗೊಂಡು ತೊದಲುತ್ತಾನೆ. ಶಬ್ದ 
ಗಳನ್ನು, ಪದಗಳನ್ನು ಮತ್ತೆ ಮತ್ತೆ ಹೇಳುವುದು, ಮಾತೇ ಹೊರಡದಂತಾಗುವುದು 
ಇದರ ಲಕ್ಷಣ, ಇದು ಸಾಮಾನ್ಯ. ಆದರೆ ಉಗ್ಗು ಮಾತಿನ ತೊಂದರೆ ಇರುವಾಗ ಈ 
ಸಂದರ್ಭಗಳೇ ಅಲ್ಲದೆ 'ಸುಮಾರು ಎಲ್ಲ ಸಮಯದಲ್ಲೂ ಮಾತಿನಲ್ಲಿ ಈ ಲಕ್ಷಣವನ್ನು 
ಹೊಂದಿರುತ್ತಾನೆ. ಮಾತಿನ ಈ ತೊಂದರೆಗೆ ಅವನು ಉದ್ರೇಕಗೊಂಡಿರುವುದೇ 
ಕಾರಣವೆಂದು ಹೇಳಲು ಬರುವುದಿಲ್ಲ. ಸಾಮಾನ್ಯ ಮಾತುಗಾರ ಮಾತನಾಡುವಾಗ 
ಕೆಲವು ಸಂದರ್ಭದಲ್ಲಿ ಉಗ್ಗಿನಂತೆ ಮಾತನಾಡಿದರೂ ಆ ರೀತಿ ಆಗುತ್ತದೆಂದು ಅವನಿಗೆ 
ಮೊದಲೇ ಅನ್ನಿಸಿರುವ ಸಂಭವ ಕಡಿಮೆ. ಆದರೆ ಉಗ್ಗು ಇರುವವರಿಗೆ | ತನ್ನ ಮಾತಿನಲ್ಲಿ 


೪೮ ಮಾನವಿಕ ಕರ್ಣಾಟಕ 


ತೊಂದರೆ ಬರಬಹುದೆಂಬ ಅರಿವು ಮಾತಾಡುವ ಮೊದಲೇ ಇರುತ್ತದೆ. ಉಗ್ಗುವವನು 
ತನ್ನ ಈ ಅರಿವಿನಿಂದಾಗಿ ಮಾತನಾಡಲು ಆರಂಭಿಸುವ ಮೊದಲು ತನ್ನ ಮಾತಿನಲ್ಲಿ 
ಆಗುವ ತೊಂದರೆಗಳ ಬಗ್ಗೆ ಚಿಂತಿಸಬಹುದು. ಅವನ ಮಾತಿನಲ್ಲಿ ತೊಂದರೆ 
ಮುಂದುವರಿದಂತೆ ಅವನ ಚಿಂತೆಯೂ ಹೆಚ್ಚುತ್ತದೇ ಮಾತಿನ ಬಗ್ಗೆ ಚಿಂತಿಸುವುದೇ 
ಮಾತಿನ ತೊಂದರೆಯನ್ನು ಹೆಚ್ಚಿಸುತ್ತದೆ. ಮಾತು ಸರಿಯಾಗಿ ಇರಲೇ ಬೇಕಾದಂಥ 
ಒತ ಡ ಇಲ್ಲದಿರುವಾಗ ತೊಂದರೆ ಕಡಿಮೆ ಇರುತ್ತದೆಂದು ಉಗ್ಗುವವರ ಅನುಭವ, 
ಮಾತಿನ ಬಗ್ಗೆ ಕಾಳಜಿ ಹೆಚ್ಚುತ್ತಲೇ ಇರುವಾಗ ತೊಂದರೆಯೂ ಹೆಚ್ಚುತ್ತದೆ. ತನ್ನ 
ಬಾಲವನ್ನೇ ತಿನ್ನುವ ಹಾವಿನಂತೆ ಆದರ ಸ್ವರೂಪ ಬಿಗಡಾಯಿಸುತ್ತದೆ. ಉಪಶಮನ 
ಅಷ್ಟರ ಮಟ್ಟಿಗೆ ಕಠಿಣವಾಗುತ್ತಾ ಸಾಗುತ್ತದೆ. 


ಕಾರಣಗಳು : 

ಉಗ್ಗು ದೇಹದ ತೊಂದರೆಯಲ್ಲ. ಹಲವು ಸಲ ಉಗ್ಗುವಿಕೆ ಮಿದುಳಿನ ಆಘಾತ್ಮ | 
ಬುದ್ಧಿಶಕ್ತಿಯ ತೊಂದರೆಗಳ ಜೊತೆ ಇರುವ ಸ ಇಧ್ಯ ತೆಗಳು ಷ್ಟ ಆದರೆ ಆಗ ಜ್‌ 
ವಾಗಿ ಇರುವ ತೊಂದರೆಯ ಕಡೆ ಗಮನ ಮುಖ್ಯ. ಮಿದುಳಿಗೆ ಆಘಾತವಾದಾಗ 
ಅಥವಾ ಬುದ್ಧಿಮಾಂದ್ಯ ತೆ ಇದ್ದಾಗ ಮಾತಿನ ಬೆಳವಣಿಗೆಯೇ ಕುಂಠಿತವಾಗುತ್ತದೆ. 
ಹೀಗಾಗಿ ಮಾತು ತಡೆದು ಬರಲಿ, ಶಬ್ದ ಗಳು ತಿರುಗಿ ತಿರುಗಿ ಬರಲಿ, ಅದನ್ನು ಉಗ್ಗು ವಿಕೆ. 
ಎಂದು ಪರಿಗಣಿಸುವುದಿಲ್ಲ. 

ಉಗ್ಗಿ ನ ಬೆಳವಣಿಗೆಯ ಜೊತೆ ಸಾಮಾನ್ಯವಾಗಿ ಕಂಡುಬರ:ವ ವಿನಯ ನೆಂದರೆ] 
ಅದು ಮಾತು ಕಲಿಯುವ ಸಮಯ, ಆಂದರೆ ಸುಮಾರು ಆರೇಳು ವರ್ಷ ವಯಸಿ ನ, 
ಮೊದಲೇ ಶುರುವಾಗಿರುವುದು ಸಾಮಾನ್ಯ, ಈ ತೊಂದರೆ ಇರುವ ಮಕ್ಕಳಲ್ಲಿ ತಡವಾಗಿ. 
ಮಾತು ಕಲಿಯುವುದೂ, ಉಚ್ಛಾರಣೆಯೆ ದೋಷಗಳಿರುವುದು ಕಂಡುಬರಬಹೇ:ದು. ' 
ಕೆಲವು ಸಲ ಮಗುವಿನ ಪರಿಸರದಲ್ಲಿ ಉಗ್ಗು ಇರುವವರು ಇದ್ದು ಅದರಿಂದಾಗಿ ತೊಂದರೆ | 
ಬಂದಿರಬಹುದೆಂದು ಶಂಕಿಸುವ ಸಾಧ್ಯತೆಗಳು ಇವೆ. ಆದರೆ ಮಾ ವಾದಕ್ಕೆ ಸಾ ಕಷ್ಟು 
ಪುಷ್ಟಿ ಇಲ್ಲ. ಮಗುವು ಮಾತು ಕಲಿಯುವ ವಯಸಿ ನಲ್ಲಿ ಆಗುವ pee. 
ತಗ ಒತ್ತಡ ಇವುಗಳು ಮುಖ್ಯ ಕಾರಣವೆಂದು Rh 

ಮಕ್ಕಳ್ಳಲ್ಲಿ ಮಾನಸಿಕ ಒತ್ತಡ ಅಸಂಗತವೆನಿಸಿದರೂ ಆದು ಸಾಧ್ಯ. ಸುಮಾರು 
ಮೂರು ವರ್ಷದ ಮಗುವನ್ನು ಊಹಿಸಿಕೊಳ್ಳಿ. ಆತ ಬಹಳ ರೀತಿಯಲ್ಲಿ ಸಾ 
ಸುಮಾರು ಎಲ್ಲವನ್ನೂ ಕಲಿಯುತ್ತಿ ರುವ ವಯಸ್ಸು ಆದು, ತಿನ್ನ ಲು, ಉಡಲ್ಕು 
ತೊಡಲು, ಹಾಗೆಯೇ : ಮಾತನಾಡಲು ಕೂಡ. ಆಗ ಅವನಿನ್ನೂ ಮಾತನ್ನು ಸಾಕಷ್ಟು. 
ಕಲಿತಿರುವುದಿಲ್ಲ, ವಾಕ್ಯಗಳನ್ನು ಆಗತಾನ ಹೇಳಲು ಪ್ರಾರಂಭಿಸಿರುತ್ತಾ 3 ಸ 
ಮಾತು ಹಲವು ಮಕ್ಕಳಲ್ಲಿ ತೊದಲು ಮಾತು ಸಾಕಷ್ಟು ಜನ ಮಕ್ಕಳು ಸ್ಪ ಷ್ಟ | 
ವಾಗಿಯೇ ಮಾತನಾಡಲು ಶುರುಮಾಡುತ್ತಾರೆ. ಅದಕೆ ಡಹ ತೊದಲು | | 


ಉಗ್ಗು ಮಾತು ಅಥವಾ ತೊದಲುವಿಕೆ ರ್ಳ 


ಮಾತಿನಿಂದ ಶುರುಮಾಡುತ್ತಾರೆ. ಪದಗಳನ್ನು ಮತ್ತೆ ಮತ್ತೆ ತಡೆದು ತಡೆದು 
ಹೇಳುವುದು ಆಗ್ಲೆ ಸಾಮಾನ್ಯ. ಮಾತಾಡಲು uk: ಕಲಿಯುತ್ತಿ ರುತ್ತಾರಾ ದ್ದರಿಂದ 
ಅವರಿಗೆ ಈ ಅಭ್ಯಾಸ ಅವಶ್ಯಕ, ಇದನ್ನು ಮಾತಿನ ತೊಂದರೆಯೊದು ಪರಿಗಣಿಸಲು 
ಆಗದು, ಇದು ಆಗ್ಲೆ ತೊಂದರೆಯಲ್ಲದಿದ್ದ ರೂ ಇದು ಬೆಳೆದು ಬೇರು ಬಿಟ್ಟು ಉಗ್ಗುವಿಕೆ 
ಯಾಗಿ ಮಾರ್ಪಾಡಾಗುವುದು ಸಾಧ್ಯ, ಸಾ ಒತ್ತಡ ಈ ಬೆಳವಣಿಗೆಗೆ ಸಹಾಯ 
ಕೊಡುತ್ತದೆ, 

ಮ್ತ ಸಾಮಾನ್ಯ ವಾದ ತೊದಲು ಮಾತು ತಂದೆತಾಯಿಯರ ಗಮನ ಸೆಳೆಯುವ 

ಸಾಧ್ಯ ತೆಗಳಿವೆ. le ಗಮನಿಸಿದಾಗ ಕೇಳಿ ನಲಿಯುವವರೇ ಹೆಚ್ಚು. ಆ ಮಾತಿಗೆ 

ಅಸಾಮಾನ್ಯ ಕಾಳಜಿ ತೋರಿದರೆ ಅಲ್ಲಿಂದ ನಿಜವಾದ ತೊಂದರೆ ಶುರುವಾಗು ತ್ತದೆ, 
“ಮಗುವಿನ ಮಾತಿನ ಅರ್ಥಕ್ಕೆ ಗಮನ ಕೊಡದೆ ಮಾತಿನ ರೀತಿಗೆ ಗಮನ ಕೊಟ್ಟು 
ಅದನ್ನು ಸರಿಪಡಿಸಹೊರಟಕೆ ಮಗುವಿಗೆ ದಿಗ ಸ )ಮೆಯಾಗುತ್ತದೆ. ಅವನಿನ್ನೂ 
| ಜಿಳೆಯುತ್ತಿ, ರುವ ಮನುಷ್ಯ. ಅವನಿಗೆ ದೊಡ್ಡ ವರ ಈ ನಡತೆ ಅಸಂಬದ್ಧ ವಾದದ್ದು, ಈ 
ರೀತಿಯ ಘಟನೆಗಳು ಹೆಚಿ ಸಿದ್ದ € ಆದರೆ ಮಗುವಿಗೆ ಮಾತನಾಡುವುದು. ಒಂದು ಸಂದಿಗ್ಧ 
ಪರಿಸ್ಥಿ ತಿಯಾಗುತ್ತ ಡೆ. ಪವನ ಅವಕಾಶವೆಲ್ಲ ಫೀರಸವಾಗಬಹುದು. ಎಲ್ಲಕ್ಕೂ 
ಶಾಯಿತಂದೆಯರನ್ನು ಅವಲಂಬಿಸಿ ಆವರ ಒಡನಾಡುವ ಪುಟ್ಟಿ ಮನ:ಸ ನಿಗೆ ಇದು 
ನಿಜವಾಗಿಯೂ ಮಾನಸಿಕ ಹೊಡೆಕವಾಗುತ್ತ ಥೆ, ಅರ್ಥಮಾಡಿಕೊಳ್ಳು ನಂತಹ, 
ಒಳ್ಳೆಯ ಕಾಳೆಜಿಯುಳ್ಳ ತಾಯಿತಂಜಿಯರೂ * ಈ ಸಿ ಸ್ಥಿತಿಯನ್ನು ತಂದೊಡ್ಡ ಬಹುದು. 
ಬಾತು ಮಾತಿಗೂ ಸಿಟ್ಟಾ ಗುವ ವ ೈಸನಗಳುಳ್ಳ ಪೋಷಕರಾದರಂಶೂ ತೀರಿತು, 
ಇತ್ತೀಚಿನ ಅಭ್ಯಾಸವಾದ, ಕಯ ಮಕ್ಕಳನ್ನು ಗುರು ಕಲಿಯಲು 3 ವರ್ಷಕ್ಕೇ 
ಕಳಿಸಿ ಅವರನ್ನು ಪಂಡಿತರನ್ನಾಗಿಸುವ ಯತ್ನವು ಹಲವು ಸಾರಿ ಅವರ ಮನಸ್ಸಿನ 
ಒತ್ತಡಕ್ಕೆ ಕಾರಣವಾಗುತ್ತದೆ. ಈ ರೀತಿಯ ಮಾನಸಿಕ ಒತ್ತಡಗಳು ಮಗುವಿನಲ್ಲಿ 
ಹಲವಾರು ರೀತಿಯ ವಿಚಿತ್ರ ವರ್ತನೆಗಳಲ್ಲಿ ಪರಿಣಮಿಸಬಹುದು--ಮಗುವು ಹಾಸಿಗೆ 
ಒದ್ದೆ ಮಾಡುವುದು, ಮೌಥಿಯಾಗಬಹುದು ಅಥವಾ ತೊದಲು ಮಾತು ಹೆಚ್ಚಾಗ 
ಬಹುದು, ಹಲವು ರೀತಿಯ ಹೆದರಿಕೆಗಳೂ ಈ ರೀತಿಯಲ್ಲಿ ಪರಿಣಮಿಸುವುದು ಸಾಧ್ಯ. 
ಅಂತೂ ಮಗುವಿಗೆ ಶಾನು ಸಾಮಾನ್ಯವಾಗಿ ಮಾತನಾಡಲಾರೆ ಅನ್ನುವುದು ಮನಸ್ಸಿ ನಲಿ 
ಉಳಿದು ತನ್ನ ಈ ನಡವಳಿಕೆಯನ್ನು ಬೇರೆಯವರು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ 
ಅನ್ನುವುದು ಗೊತ್ತಾ ಗುಮಹೊತ್ತಿಗೆ ಅವನ ಮಾತಿನ ತೊಂದರೆ ಬಲವಾಗಿರುತ್ತದೆ. 
ಮೊದಲಿನ ಹಂತದಲ್ಲೇ" ಅವನಿಗೆ ಸಹಾಯ ಸಿಗದಿದ್ದರೆ ಉಗ್ಗುವಿಕೆಗೆ ಅನನ 
ವ್ಯಕ್ತಿತ್ವದ ಭಾಗವಾಗಿ ಉಳಿದುಬಿಡುತ್ತದೆ. ಇದು ಜೀವನದ ಮುಖ್ಯವಾದ 
ಸಮಯ ಅಂದರೆ ಸುಮಾರು ಮಧ್ಯ ವಯಸ್ಸಿನವರೆಗೂ ಉಳಿದು, ಹಲವು ಬಾರಿ 
ಕೀಳರಿಮೆಯನ್ನು ತಂದು ಸಾಮಾನ್ಯ ಸಂತೋಷಕ್ಕೆ ಆಡ್ಡಿ ತರುತ್ತದೆ. 

ಉಗ್ಗು ವಿಕೆಗೆ ಕಾರಣಗಳನ್ನು ಹುಡುಕುವಾಗ ಇನ್ನೂ ಹಲವು ವಿಷಯಗಳು 

4 


೫೦ ಮಾನವಿಕ ಕರ್ಣಾಟಕ 


ಇದಕ್ಕೆ ಸಂಬಂಧಿಸಿದಂತೆ ಕಂಡುಬಂದರೂ ಅವುಗಳನ್ನು ಕಾರಣಗಳೆಂದು ಕರೆಯಲು 
ಬರುವುದಿಲ್ಲ ಹಾಗೂ ಅವುಗಳಿಗೆ ಉಪಶಮನಗಳು ಸುಲಭವಾಗಿ ಕಂಡುಬರುವುದಿಲ್ಲ. 
ಉದಾಹರಣೆಗೆ, ಮಾತಿನ ಕಾರ್ಯ ಸಾಮಾನ್ಯ ವಾಗಿ ನಡೆಯುವುದು ಮಿದುಳಿನ ' 


ಎಡಭಾಗದಲ್ಲಿ, ಇದಕ್ಕೆ ಆಧಾರವಿದೆ. ಈ ಜಾಂ ಬಲಗಡೆಯ ಭಾಗದಲ್ಲೂ 


ಆಗಬಹುದು, ಎಡ ಹಾಗೂ ಬಲದ ಭಾಗಗಳಲ್ಲಿ ಪ್ಲೆ ಕೈ ಪೋಟಿಯಾದರೆ ಆಗ ಮಾತಿಗೆ ' 


ತೊಂದರೆಯಾಗುತ್ತದೆಂದು ಒಂದು ವಾದ, ಹ್‌ ಕೇಳುವಿಕೆಯಲ್ಲಿ ಹಾಗೂ ' 
ಉಸಿರಾಟದಲ್ಲಿ ಸೂಕ್ಷ್ಮವಾದ ಏರುಪೇರುಗಳಾಗಿ ಮಾತಿನಲ್ಲಿ ಈ ತೊಂದರೆ ' 


ಬರುತ್ತದೆಂದು ಹಲವು ಮತಗಳು. ಇವು ಇನ್ನೂ ಸಂಶೋಧನೆಯ ಅವಸ್ಥೆ ಯಲ್ಲಿವೆ. 


I 


ಶಿ 
ಫೆ 


1 


ಇವು ಮಾತಿನ ತೊಂದರೆ ಬೆಳೆದ ಬಳಿಕ ಕಂಡುಬರುವಂಥವಾದ್ದ ರಿಂದ ಇವು ಕಾರಣ 


ವಾಗುತ್ತ ದೆಂಬ ಅನಿಸಿಕೆ ಸರಿಯಾಗಿಲ್ಲದಿರಬಹುದು, 
ಸುಮಾರು ನೂರು ಜನ ಮಕ್ಕಳಲ್ಲಿ ಒಬ್ಬನಿಗೆ ಈ ತೊಂದರೆ ಇರುತ್ತದೆ. ಈ 


ತೊಂದರೆ ಗಂಡು ಮಕ್ಕಳಲ್ಲಿ ಮಾತ್ರವೇನೋ ಎಂಬಷ್ಟು ಹೆಚ್ಚು, ಹೆಣ್ಣುಮಕ್ಕಳಲ್ಲಿ ' 
ಬಹಳ ಅಸರೂಪ. ಚಿಕ್ಕಂದಿನಲ್ಲಿ ನಿಧಾನವಾಗಿ ಶುರುವಾಗುವುದು ಇದರ ಗುಣ. ' 


ಶುರುವಾದ ಕೂಡಲೇ ಚಿಕಿತ್ಸೆ, ಮಾರ್ಗದರ್ಶನ ಸಿಗದಿದ್ದರೆ ತೊಂದರೆ ಹೆಚ್ಚಾಗುತ್ತದೆ. 


ಪರಿಹಾರ 
ಉಗ್ಗು ಮಾತು ದೇಹದ ಕಾಯಿಲೆಯಲ್ಲ, ಇದಕ್ಕೆ ಔಷಧದಿಂದ ಚಿಕಿತ್ಸೆ 


ಸಾಧ್ಯ ವಿಲ್ಲ ಇದು ಮಾನಸಿಕರೋಗವೂ ಅಲ್ಲ. ವಶೀಕರಣ. ಸುಪ ಸ್ಥಿತಿಯಿಂದ 


(ಹನ್ನಾ ಟ್ರಸಂ) ಕೂಡ ಈ ತೊಂದರೆಗೆ ಗುಣ ಕಂಡುಬಂದಿಲ್ಲ, ಈ ತೊಂದರೆ ಎಷ್ಟು 
ಪುರಾತನವೋ ಇದಕ್ಕೆ ಚಿಕಿತ್ಸಾ ರೀತಿಗಳು ಹಾಗೆಯೇ ಹಲವಾರಿವೆ. 
ಮಾತಿನ ಚಿಕಿತ್ಸೆಗೆ ತೊಂದರೆಯುಳ್ಳ ವ ಪೂರ್ಣವಾಗಿ ಅವನನ್ನೇ ಒಡ್ಡಿ ಕೊಳ್ಳ 


ಬೇಕು.' ಮಾತು ಸರಗ ನರಿ ಬೇರೆಯೇ ರೀತಿಯಲ್ಲಿ ಮಾತನಾ ಕೊ ದ ; 


ಒಂದೇ ದಾರಿ. ಮಾತಿನ ಹೊಸ ರೀತಿಯಲ್ಲಿ ಅಲ್ಪ ಸಮಯದಲ್ಲಿ ಕಲಿಯಲು ಸಾಧ್ಯ ವಿಲ್ಲ, 
ಮಾತು ನಮ್ಮ ನಡತೆಯ ಒಂದು ಭಾಗ, ಅದನ್ನು ಇದ್ರ ಕ್ಕೈದ್ದಂತೆ ಜದಲಾರ 0 1. 
ದುಸ್ಸಾಧ್ಯ, ಮಾತನಾಡುನಾಗಲೆಲ್ಲಾ ಅದು ಚಿನ್ನ ಗಿದೆಯೇ ಎಂದು ಗಮನಿಸುವುದು 
ಕಷ್ಟದ ಕೆಲಸ, ಬೇರೆಯೆ ರೀತಿಯಲ್ಲಿ ಮಾತನ್ನು ಹೊರಡಿಸಲು ಕಷ್ಟ ವಲ್ಲ. ಮಾತಿನ 
ರೀತಿಯನ್ನು ಬದಲಾಯಿಸಲು ಉಪಕರಣಗಳ ಸಹಾಯದಿಂದ da ಸಾಧ್ನ, 

ಆಡುವವನ ಮಾತು ಸೆಕೆಂಡಿನ ಐದನೇ ಒಂದು ಭಾಗದಷ್ಟು ತಡಮಾಡಿ ಕೇಳಿಸಿದರೆ 
ಸಾಕು ಮಾತಿನ ರೀತಿ ಏರುಪೇರಾಗುತ್ತದೆ, ಉಗ್ಗು ವವರಲ್ಲ ಮಾತು ಹೆಚ್ಚು ನಿಧಾನ 
ವಾಗಿ ಸಿಗುತ್ತದೆ. ಆಡುವವನ ಮಾತು ತನಗೇ ಕೇಳಿಸದ ಹಾಗೆ ಡಾ 


ಸಹಾಯದಿಂದ ಕಿಎಯಲ್ಲಿ ಶಬ್ದ ತುಂಬಿದರೆ ಆಗ ಕೂಡ ಮಾತು ಜೋರಾಗಿ, ಬೇಕಿ" 
ರೀತಿಯೇ ಆಗುತ್ತದೆ. ಒಂದು ತಾಳಸೂಚಿ (ಮೆಟ್ರೊ ನೋಮೆ) ಉಪಯೋಗಿಸಿ ' 


ಉಗ್ಗು ಮಾತು ಅಥವಾ ತೊದಲುವಿಕೆ ೫೧ 


ಮಾತಿನಲ್ಲಿ ಒಂದೇ ಗತ್ತು ಬರುವಂತೆ ಮಾಡಿದರೂ ಸಾಕು ಮಾತು ಬೇಕೆ ರೂಪದ್ದಾಗು 
ತ್ತದೆ. ಬರಿಯ ಸೂಚನೆಯಿಂದಲೂ ಮಾತಿನ ರೀತಿಯನ್ನು ಬದಲಾಯಿಸಲು ಸಾಧ್ಯ. 
ಆದರೆ ಯಾವಾಗಲೂ ಮಾತಿನ ರೀತಿಯನ್ನು ಬದಲಾಯಿಸಿ ಉಪಯೋಗಿಸುತ್ತಿರಲು 
ಅಷ್ಟು ಸುಲಭ ಸಾಧ್ಯವಲ್ಲ. ಕೆಲವು ಸಾರಿ ಧ್ವನಿ ಕಟ್ರಿತೆಂದರೆ ಹಲವಾರು ಸೆಕೆಂಡುಗಳು 
ಕಾಲ ಮಾತು ಹೊರಡದೆಯೇ ನಿಲ್ಲುತ್ತದೆ. ಆ ತೊಂದರೆಯಿಂದ ಹೊರಬರಲು 
ತಜ್ಞರು ಹಲವಾರು ರೀತಿಯ ಉಪಾಯಗಳನ್ನು ಕಲಿಸುತ್ತಾರೆ. ಇವನ್ನು ಕಲಿಯಲು 
ಮನಸ್ಸು ಹಾಗೂ ಸಮಯ ಬೇಕಾಗುತ್ತದೆ. 

ಉಗ್ಗು ಮಾತು ಉಳ್ಳವನು ಬಹಳ ಸಾರಿ ತನ್ನ ವ್ಯಕ್ತಿತ್ವದ ಜೊತೆ ಅದನ್ನು 
ಹೊಂದಿಸಿಕೊಂಡಿರುವುದರಿಂದ ಬೇಕೆ ರೀತಿ ಮಾತನಾಡಲು ಕಲಿತಿದ್ದರೂ ಉಪಯೋಗಿ 
' ಸುವುದರಲ್ಲಿ ಅನುಮಾನ ಮಾಡುತ್ತಾನೆ, ತಜ್ಞರ ಜೊತೆ ಮಾತನ್ನು ಸರಿಯಾಗಿ ಆಡಿ 
"ಹೊರಗಡೆ ಬಂದಕೂಡಲೇ ತೊದಲಿಗೆ ವಾಪಸ್ಟಾಗುವುದು ಸಾಮಾನ್ಯ, ಮಾತು 
: ಪೂರ್ಣವಾಗಿ ಸರಿಹೋಗಿದೆಯೆಂದು ಹೋದವರು ಹಲವಾರು ತಿಂಗಳುಗಳ ಬಳಿಕ 
ಮತ್ತೆ ಕೊಂದರೆಯೊಡನೆ ವಾಪಸ್ಸು ಬಂದಿದ್ದಾರೆ. ಚೆನ್ನಾಗಿ ಬಂದ ಮಾತನ್ನು 
ಉಳಿಸಿಕೊಳ್ಳಲು ಆಗಿರುವುದಿಲ್ಲ. ಇದಕ್ಕಾಗಿಯೇ, ಕಲಿಯುವಾತ ಮಾಕಿನ ಚಿಕಿತ್ಸೆ 
ಯಲ್ಲಿ ತನ್ನನ್ನು ಮನಃಪೂರ್ವಕವಾಗಿ ಒಳಗೊಂಡು ಎಡೆಬಿಡದೆ ಗಮನಹರಿಸಿ ಮಾತಿನ 
ಹೊಸ ರೀತಿಯನ್ನು ತನ್ನದಾಗಿಸಿಕೊಳ್ಳ ಬೇಕು. ಹತ್ತಾರು ವರ್ಷಗಳ ಕಾಲ 
ಉಪಯೋಗಿಸಿದಂತಹ ಮಾತಿನ ಧಾಟಿಯನ್ನು ಅದು ಚೆನ್ನಾಗಿರಲಿ ಬಿಡಲಿ 
ಬದಲಾಯಿಸಲು ಅಲ್ಪಕಾಲ ಸಾಲದು. ಇದಕ್ಕೆ ಹೋಲಿಸಿದರೆ ಈ ಮಾತಿನ ತೊಂದರೆ 
ಶುರುವಾಗುತ್ತಿರುವ ಕಾಲ ಅಂದರೆ ಚಿಕ್ಕಂದಿನಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಳು 
ವುದು ಉತ್ತಮ, 

ಮಕ್ಕಳಲ್ಲಿ ಈ ತೊಂದರೆಯ ಪರಿಹಾರಕ್ಕೆ ಮಗುವನ್ನಷ್ಟೇ ಅಲ್ಲದೆ ತಂದೆ 
ತಾಯಿ ಹಾಗೂ ಉಳಿದ ಪರಿಸರವನ್ನೂ ಹೆಚ್ಚಾಗಿ ಗಮನದಲ್ಲಿಟ್ಟು ಕೊಳ್ಳ ಬೇಕು. 
ಮೊದಲು ಹೇಳಿದಂತೆ ಮಗುವಿನ ಮಾನಸಿಕ ಒತ್ತಡಕ್ಕೆ ಕಾರಣವಾಗಿರುವಂಥ ಹಲವು 
ವಿಷಯಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ಶಾಯಿತಂದೆಯರ ನಡವಳಿಕೆ, ಶಾಲೆಯ 
ಪರಿಸರ, ಮಗುವಿನ ವಯಸ್ಸು, ಕಲಿಯುವ ಶಕ್ತಿ, ಇವೆಲ್ಲವೂ ಮಗುವಿನ ಮಾನಸಿಕ 
ಆರೋಗ್ಯಕ್ಕೆ ಅನುಕೂಲಕರವಾಗಿವೆಯೇ ಎಂಬುದನ್ನು ತಿಳಿದುಕೊಳ್ಳ ಬೇಕು. ತಾಯಿ 
ತಂದೆಯರ ಜೊತೆ ಸಮಾಲೋಚಿಸಿ ತೊಂದರೆಯ ಸ್ವರೂಪದ ಬಗ್ಗೆ ಪರಿಚಯಿಸಿ 
ಅವರಿಗೆ ತಿಳಿಯದಂತೆಯೇ ಅವರಿಂದ ತೊಂದರೆಯಾಗುತ್ತಿದ್ದಲ್ಲಿ ಅದನ್ನು ತಪ್ಪಿಸ 
ಬಹುದು, ಜೊತೆಗೇ ಮಗುವಿಗೂ ಮಾತಿನ ಚಿಕಿತ್ಸೆ ಅಗತ್ಯ. ಮಗುವಿಗೆ ಬರಿಯ 
ಮಾತಾಡಲು ಉತ್ತೇಜನ ಕೊಟ್ಟು ಒಳ್ಳೆಯ ಮಾದರಿಯಾಗಿರುವುದರಿಂದ ಹಿಡಿದು 
ಮಗುವಿಗೆ ಪದಗಳನ್ನು ಸರಿಯಾಗಿ ಸರಾಗವಾಗಿ ಹೇಳಲು ಕಲಿಸಿಕೊಡುವುದನ್ನು 
ತಜ್ಞರು ಮಾಡಬಹುದು, ಮೊದಲು ತಾಯಿತಂದೆಯರಿಗೆ ಮಾರ್ಗದರ್ಶನಮಾಡಿ 


೫೨ ಮಾನವಿಕ ಕರ್ಣಾಟಕ 


ಒಂದಾರು ತಿಂಗಳು ತಡೆದು ಅನಂತರ ಮಾತಿನ ಚಿಕಿತ್ಸೆಗೆ ತೊಡಗುವುದು ಸಾಮಾನ್ಯ. 
ಮಗುವು ಆರೇಳು ವರ್ಷಗಳಿಗಿಂತ ಹೆಚ್ಚಾಗಿದ್ದಲ್ಲಿ ನೇರವಾಗಿ ಮಾತಿನ ಚಿಕಿತ್ಸೆಯನ್ನು 
ಪ್ರಾರಂಭಿಸಬಹುದು. | 


| 
ಗಲಿಬಿಲಿ ಮಾತು 


ಉಗ್ಗು ಮಾತಿನಂತೆಯೇ ತೋರುವ ಮಾತಿನ ತೊಂದರೆ ಇದು, ಮಾತಾಡುವವ | 
ಬೇಗ ಬೇಗ ಮಾತಾಡುತ್ತಿ ರುವಂತೆ ಹಾಗೂ ಗೊಂದಲಗೊಂಡವನಂತೆ ತೋರಿಬರುತ್ತದೆ, ಕ 
ಮಾತು ಎಷ್ಟು ವೇಗವಾಗಿ ಹರಿಯಬಹುದೆಂದಕೆ ಅದು ಅಸೃಷ್ಟ ವಾಗಬಹುದು. ಈ 
ತೊಂದರೆಯ ಇನ್ನೊಂದು ಮುಖ್ಯ ಗುಣವೆಂದರೆ ಮಾತಾಡುವವನು ತನ್ನ ತೊಂದರೆಯ ' 
ಬಗ್ಗೆ ಎಳ್ಳಷ್ಟು ಕಾಳಜಿ ತೋರದೆ ಇದ್ದು, ಮಾತನ್ನು ಮುಂದುವರಿಸುವುದು, ' 
ಹೇಳುವವರು ಅರ್ಥವಾಗದೆ ಪುನಃ ಕೇಳಿದರೂ ಮಾತಿನ ಧಾಟಿಯಲ್ಲಿ ಹೆಚ್ಚು ವ್ಯತ್ಯಾಸ | 
ಮಾಡದೆ ಹಾಗೇ ಮುಂದುವರಿಸುತ್ತಾನೆ... ಬಹಳ ಸಾರಿ ಇಂಥವರು ಚಿಕಿತ್ಸೆಗೆ ' 
ಬಂದಾಗ ಹೇಳುವುದೆಂದರೆ ಬೇರೆಯವರು ಇವರ ಮಾತಿನ ಬಗ್ಗೆ ದೂರುತ್ತಾರೆ ಮತ್ತು 
ಅರ್ಥಮಾಡಿಕೊಳ್ಳಲು ಕಷ್ಟಪಡುತ್ತಾರೆಂದು. ಉಗ್ಗು ವವನ ಮನಸ್ಸಿನಂತಲ್ಲದೆ, ' 
ವಿರುದ್ಧವಾಗಿ, ತನ್ನ ಮಾತಿನ ಬಗ್ಗೆ, ಸರಿಪಡಿಸಿಕೊಳ್ಳಲು ಆಗದುದರ ಬಗ್ಗೆ ಮನಸ್ಸಿಗೆ | 
ಹಚ್ಚಿ ಕೊಳ್ಳದೆ ನಿರ್ಲಿಪ್ತನಾಗಿರುತ್ತಾನೆ ಈ ತೊಂದರೆ ಇರುವಾತ. | 

ಉಗ್ಗು ಮಾತಿನಂತೆ ಮಾತಿನಲ್ಲಿ ಶಬ್ದಗಳು ಮತ್ತೆ ಮತ್ತೆ ಬರುವುದು, ಮಾತು 
ಕಟ್ಟುವುದು ಇವು ಹೆಚ್ಚಾಗಿ ಕಂಡುಬರುವುದಿಲ್ಲ. ಮಾತಿನ ವೇಗದಿಂದಾಗಿ ಮಾತಿನಲ್ಲಿ 
ಅಸ್ಪಷ್ಟತೆ ಕಂಡುಬರುತ್ತದೆ. ಪದಗಳನ್ನು ನುಂಗಿಬಿಡುತ್ತಾನೆ ಅನ್ನಿಸುತ್ತದೆ. ಈ 
ಮಾತಿನ ತೊಂದರೆಯ ಜೊತೆ ಭಾಷೆಗೆ ಸಂಬಂಧಪಟ್ಟಿಂತೆ ಇನ್ನೂ ಹಲವು ತೊಂದರೆ: 
ಗಳಿರುವ ಸಾಧ್ಯತೆ ಹೆಚ್ಚು. ಬರವಣೆಗೆಯಲ್ಲಿ ಗೊಂದಲ, ತಪ್ಪುಗಳು ಕಂಡು 
ಬರುತ್ತವೆ. ಓದುವಾಗ ಕೂಡ ತಪ್ಪುಗಳು ಸಾಮಾನ್ಮವಾಗಿ ಇರುತ್ತವೆ. ಆಡುವ 
ಮಾತಿನಲ್ಲಿ ವಾಕ್ಯಗಳ ರಚನೆ ಸರಿಯಾಗಿರಜಿ ಹೋಗಬಹುದು. ಇವು ಗಲಿಬಿಲಿ: 
ಮಾತಿನ ರೂಪ, ಇದಕ್ಕೆ " ಕ್ಲಟರಿಂಗ್‌ “ ಎನ್ನುತ್ತಾರೆ, | 


ಕಾರಣಗಳು 


ಈ ತೊಂದರೆಗೆ ಕಾರಣಗಳು ಉಗ್ಗಿನದಕ್ಕಿಂತ ಬೇರೆಯಾದವುಗಳು, ಈ 
ತೊಂದರೆಯುಳ್ಳ ಮಕ್ಕಳನ್ನು ಪರೀಕ್ಷಿಸಿದರೆ ಸೂಕ್ಷ್ಮವಾದ ದೋಷಗಳು ನರಮಂಡಲಕ್ಕೆ. 
ಸಂಬಂಧಸಟ್ಟಂತೆ ಕಾಣಬರುತ್ತವೆ. ಈ ಲಕ್ಷಣಗಳು ನರದೋಷ ಇದೆಯೋ ಇಲ್ಲವೋ 
ಅನು ವಷ್ಟು ಸೂಕ್ಸ್ಮ ೬ನೌಗಿರುವುದರಿಂದ ಮಿದುಳಿನ ತೊಂದರೆ ಇದ್ದರೂ ಇರಬಹುದೆಂಬ 


ಉಗ್ಗು ಮಾತು ಅಥವಾ ತೊದಲುವಿಕೆ ೫೩ 


ಅನುಮಾನ ಹುಟ್ಟಿಸುತ್ತದೆ, ಆದರೆ ಆದರ ಬಗ್ಗೆ ಖಚಿತವಾಗಿ ನಿನೂ ಹೇಳಬರುವುದಿಲ್ಲ. 
ವಿಶೇಷ ತರಬೇತಿ ಕೊಡದಿದ್ದರೆ ಬರವಣಿಗೆ ಹಾಗೂ ಓದಿನಲ್ಲಿಯ ತೊಂದರೆಗಳು 
ಮಾತಿನಂತೆಯೇ ಮುಂದುವರಿಯುತ್ತವೆ. ಇವುಗಳಿಗೆ ದೇಹದಲ್ಲಿ ದೋಷವನ್ನು 
ಹುಡುಕುವ ಗೋಜಿಗೆ ಹೋಗಬೇಕಾದ ಅವಶ್ಯಕತೆ, ಈ ತೊಂದರೆಯ ಪರಿಹಾರಕೆ 
ಬೇಕು ಎಂದು ತಜ ರಿಗೆ ಈಗ ಅನ್ನಿಸುತ್ತಿಲ್ಲ. ಈ ತೊಂದರೆಗೆ ನೇರ ಪರಿಹಾರ 


ಕಿ 
ಹುಡುಕಿಕೊಳ್ಳುವುದೇ ಮುಖ್ಯ ಎನ್ನುವುದು ಈಗಿನ ಅಭಿಪ್ರಾಯ. 


ಪರಿಹಾರ 


ಗಲಿಬಿಲಿ ಮಾತು ಇರುವವನ ತೊಂದರೆಯನ್ನು ಅವನ ಅವಗಾಹನೆಗೆ 
ತರುವುದು ಮುಖ್ಯ ಕೆಲಸ, ಅವನ ತೊಂದರೆಗೆ ಕನ್ನಡಿ ಹಿಡಿಯಬೇಕು ಹಾಗೂ 
' ಸರಿಯಾದ, ಸ್ಪಷ್ಟವಾದ ಮಾತಿನ ರೀತಿಯನ್ನು ಕಲಿಸಬೇಕು, ತಜ್ಞರು ಸ್ಪಷ್ಟವಾದ 
ಮಾತಿನ ರೀತಿಗೆ ಕೊಟ್ಟಿ ಸೂಚನೆಯನ್ನು ಮರುಕ್ಷಣದಲ್ಲಿಯೇ ಆತ ಮರೆತಿರುತ್ತಾನೆ. 
ಒಂದು ವಾಕ್ಯದಲ್ಲಿ ಪದಗಳನ್ನು ಬಿಡಿಸಿ ಓದಲು ಹೇಳಿದರೆ ಅದು ಅಸಾಧ್ಯವಾದೆ 
ಕೆಲಸವೇನೋ ಎಂಬಂತೆ ಇರುತ್ತದೆ ಆತನ ಮಾತಿನ ವರ್ತನೆ. ಎಷ್ಟೋ ಸಾರಿ 
ಪದಗಳನ್ನು ಮುಂದು ಹಿಂದಾಗಿ ಓದಲು ಹೇಳಬೇಕಾದ ಅವಶ್ಯಕತೆ ಬರುತ್ತದೆ. 
ಮೊದಲಿಗೆ ಅವನಿಂದ ಸ್ಪಷ್ಟವಾದ ಮಾತು ಹೊರಡಿಸಿ, ತೋರಿಸಿ ನಂತರ ಆದರ 
ಅಭ್ಯಾಸವನ್ನು ಮಾಡಿಸಬೇಕು. ಮೊದಲು ಹೇಳಿದ ಹಾಗೆ, ಅವನಿಗೆ ತನ್ನ ಮಾತು 
ದೋಷವುಳ್ಳದ್ದು ಎಂದು ಅನ್ನಿ ಸುವುದಿಲ್ಲವಾದ್ದರಿಂದ ಆಸ್ಟ್ರರಮಟ್ಟಿಗ್ಗೆ ಚಿಕಿತ್ಸೆ 
ಕಷ್ಟವಾಗುತ್ತದೆ. ಸ್ಪಷ್ಟವಾದ ಮಾತು ಕಲಿಯಲು ಹೊರಗಿನಿಂದ ಹೆಚ್ಚು ಒತ್ತಡ 
ವಿದ್ದಾಗ ಮಾತ್ರ ಚಿಕಿತ್ಸೆಗೆ ಒಳಸಟ್ಟು ಆತ ಕಲಿಯಲು ಮುಂದಾಗುತ್ತಾನೆ, 


ಕೈ ಬರವಣಿಗೆಯ ತೊಂದರೆ 


ಬರವಣಿಗೆಯು ಓದಿನ ಜತೆ ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದುವಂತಹದು. 
ಸಾಮಾನ್ಯವಾಗಿ ಮಾತಿನ ಬೆಳವಣಿಗೆಯಲ್ಲಿ ತೊಂದರೆಯಿದ್ದಾಗ ಓದು ಹಾಗೂ 
ಬರವಣಿಗೆ ಎರಡರ ಬೆಳ್ಳವೆಣಿಗೆಯೂ ಅಸಮರ್ಪಕವಾಗುತ್ತದೆ. ಮಾತು ಹಾಗೂ 
ಓದು ಎರಡೂ ಸರಿಯಾಗಿದ್ದರೂ ಹಲವು ಸಲ ಬರವಣಿಗೆಯಲ್ಲಿ ತೊಂದರೆ ಕಂಡು 
ಬರುತ್ತದೆ. ಇದಕ್ಕೆ ಕಲಿಕೆಯ ತೊಂದರೆಯೂ ಅಲ್ಲದೆ ಬೇರೆ ಕಾರಣಗಳು ಸಾಧ್ಯ. 

ಸಾಮಾನ್ಯವಾಗಿ ಬರವಣಿಗೆ ಬಲಗೈನ ಕೆಲಸ, ಹಾಗೂ ಬರಹ ಎಡದಿಂದ ಬಲಕ್ಕೆ 
ಸಾಗುತ್ತದೆ. ಬಲಗೈಯಿಂದ ಎಡದಿಂದ ಬಲಕ್ಕೆ ಬರೆಯುವುದು ಸುಲಭ ಸಹಜ. 
ಕೈಯನ್ನು ಮೈಯಿಂದ ದೂರಕ್ಕೆ ಚಾಚುವುದು ಹೆಚ್ಚು ಸುಲಭ. ಇದೇ ಕಾರಣ 


೫೪ ಮಾನವಿಕ ಕರ್ಣಾಟಕ 


ದಿಂದ ಸಾಮಾನ್ಯ ಬರವಣಿಗೆ ಎಡಗೈಸಿಂದ ಕಷ್ಟವಾಗುತ್ತದೆ. ಕೈಯಿಂದ ಗರ 
ಎಳೆಯುವಾಗ ಕೆಳಗಿನಿಂದ ಮೇಲಕ್ಕೆ ಕಷ್ಟ ಮೇಲಿನಿಂದ ಕೆಳಕ್ಕೆ ಸುಲಭ. ಅಕ್ಷರ 
ಗಳನ್ನು ಗಮನಿಸಿದರೆ ಅವು ಬಲಗೈಗಾಗಿಯೇ! ಆಗಿರುವಂಥವು ಅನ್ನಿ ಸುವುದಿಲ್ಲವೇ? 
ಹೀಗಾಗಿ ಎಡಗೈನ ಬರವಣಿಗೆ ಸ್ಫುಟವಾಗಿರುವುದಿಲ್ಲ ಹಾಗೂ ಕಲಿಕೆ ಸ್ವಲ್ಪ ಕಷ್ಟ 
ವಾಗುತ್ತದೆ. ಆದರೆ ಬರವಣಿಗೆ ಬರಿಯ ಕೈ ಕೆಲಸ ಅಲ್ಲ ಆದು ಮೂಲತಃ "ಬದುಳಿನ | | 
ಕೆಲಸ್ಮ ಅದು ಬಲಗೈ, ಎಡಗೈ ಅಥವಾ ಕಾಲುಗಳಿಂದಲೂ ಆಗಬಹುದು. | 
ಬೆಳೆಯುವಾಗ ಮಗು ಸಹಜವಾಗಿ ಬಲಗೈ ಯನ್ನು ಉಪಯೋಗಿಸಲು ' 
ಪ್ರಾರಂಭಿಸುತ್ತಾನೆ, ಒಂದೇ ಕೈ ನ ಉಪಯೋಗ ಬೇಕೆಂದಾಗ, ಇದಕ್ಕೆ ಕಾರಣ ಎಡ ' 
ಮಿದುಳಿನ ಭಾಗದ Be ಯಾವುದೋ ಕಾರಣದಿಂದ ಸುಮಾರು ಶೇಕಡಾ ' 
ಇಬ್ಬರು ಮಕ್ಕಳು ಬಲಗೈನ MR ಎಡಗೈಯನ್ನು ಉಪಯೋಗಿಸಲು ಪಾ ್ರ್ರಾರಂಭಿಸು | 
ತ್ರಾ ಕ್ಷ. ನಮ್ಮ ಸಮಾಜದಲ್ಲಿ, ಮೂಲವಾಗಿ ಶೌಚದ ಕಾರಣದಿಂದಾಗಿ, ಮಗುವನ್ನು . 
ಎಡಗೈನ ಉಪಯೋಗದಿಂದ ತಪ್ರಿಸುತ್ತಾರೆ. ಇದು ಅಷ್ಟು ಒಳ್ಳೆಯದಲ್ಲ. ಅವನು . ಕ 
ಅನವಶ್ಯವಾಗಿ ಬಲಗೈನಲ್ಲಿ ಬರೆಯಲು ಕಷ್ಟಪಟ್ಟು ಕಲಿಯಜೀಕಾಗುತ್ತದೆ. ಇದರಿಂದ 
ಅವನ ಬರವಣಿಗೆಯಲ್ಲಿ ತೊಂದರೆ ಕಂಡುಬರುವ ಸಾಧ್ಯತೆಗಳಿವೆ. ಮಗುವಿಗೆ ಕೈಯಿನ 
ವಿಷಯದಲ್ಲಿ ಸ್ವಾತಂತ್ರ್ಯ ಕೊಡುವುದು ಒಳ್ಳೆಯದು. ಎಡಗೈನಲ್ಲಿ ಬರೆಯುವ ಮಗು 
ಹೆಚ್ಚು ಅಕ್ಷರಗಳನ್ನು ತಿರುಮುರುವಾಗಿ ಬರೆಯುತ್ತಾ ನೆ. ಬಲಗೈ ಯಲ್ಲಿ ಬರೆಯುವ ' 
ಮಕ್ಸುಳು ಕೂಡ ಮೊದಲು ಅಕ್ಷರಗಳನ್ನು ತಿರುಗಿಸಿ ಬರೆದಾರು, ಆದರೆ ಇಲ್ಲಿ ಆದು 
ಹೆಚ್ಚು ಅಷ್ಟೆ. ಜೊತೆಗೆ ಎಡಚರು ಸ್ಲೇಟು-ಪೇಪರನ್ನು ಎಡಗಡೆಗೆ ತಿರುಗಿಸಿ ಇಟ್ಟು ' 
ಕೊಳ್ಳಬೇಕಾಗುತ್ತದೆ ಅದಕ್ಕೆ ಅವಕಾಶ ಕೊಡಬೇಕು. ಬಲಗೈ ಸಾಮಾನ್ಯವಾಗಿ 
Ps ಓಟಿಸಾನರಕಗಿ ಎಡಗೈಯಿಂದ ಬರೆಯಲು ಎಷ್ಟು ಕಷ ವೋ, ಅಷ್ಟೆ ಕಸ 
ಎಡಚರಿಗೆ ಬಲಗೈನಿಂದ ಬರೆಯಲು ಆಗಬಹುದೆಂಬುದನ್ನು ಜು ನೆನವಿನಲ್ಲಿಡ ಜೀಕ: 
ಕೆಲವು ಸಲ ಬಲಗೈನಲ್ಲೇ ಬರೆಯುವವರಿಗೂ ಕೆ, ಬರಹದಲ್ಲಿ ತೊಂದರೆ ಬರುವ : 
೧೧ ೪ ೧೧ 
ಸಾಧ್ಯತೆಗಳಿವೆ, ಬರವಣಿಗೆ ಸೂಕ್ಷ್ಮತರವಾದ ಕಣ್ಣು ಕೈಯಿನ ಕೆಲಸಗಳನ್ನು 
ಒಳಗೊಳ್ಳು ತ್ತದೆ. ಈ ಸಂದರ್ಭದಲ್ಲಿ ನಮಗೆ ಗೋಚರಿಸದಂತಹ ತೊಂದರೆಗಳು 
ಇದ್ದು ಬರವಣಿಗೆ ಅಸ್ಪ ಸ್ಟ ವಾಗಬಹುದು, ಬರವಣಿಗೆಯ ಸ್ಪಷ್ಟತೆಯನ್ನು 
ಸುವುದು ಮುಖ್ಯ ಹೇ: r WA ಅಸಮರ್ಪಕವಾದ ಹಿಡಿತವನ್ನು ಪೆನ್ಸಿಲಿನ 
ನ ಗ ಕೂಡ ಹನ್‌ ಅಸ ಸ್ಪಷ್ಟವಾಗುತ್ತ ಜೆ,” ಇದನ್ನು ಬರೆಯುವವನ 
ಗಮನಕ್ಕೆ. ತರುವುದ್ಕು ಅದನ್ನು ಸರಿಮಾಡುವುದು ಅವಶ್ಯಕ. ಕೈಯಿಂದ ಮೆದುಳಿಗೆ 
ತಲುಪುವ. ನರಗಳಿಂದ ಸ್ಪರ್ಶಜ್ಞಾನ ಸರಿಯಾಗಿರದಿದ್ದ ರೂ ಬರಹ ಕೆಡಬಹುದು. 
ಇಂತಹವರಲ್ಲಿ ಹಲವು ಭಾರಿ ಬೆರಳುಗಳ ಅರಿವು ಕಡಿಮೆಯಾಗಿರುವುದು ತಿಳಿಯುತ್ತದೆ. 
ಅವರಿಗೆ ಕಣ್ಣುಮುಚ್ಚಿ ಕೊಳ್ಳ ಲು ಹೇಳಿ ಯಾವುದಾದರೂ ಒಂದು ಬೆರಳನ್ನು ಮುಚ್ಚಿ | 
ಅದನ್ನು ಗುರುತಿಸಲು We ಅವರಿಗೆ ಗುರುತಿಸಲು ಆಗಡಿಜೆ ಕುಡ 


ಉಗ್ಗು ಮಾತು ಅಥವಾ ತೊದಲುವಿಕೆ ೫೫ 


ರಟ್ಟಿನ ಮೇಲೆ ಕೊರೆದಿರುವ ಅಕ್ಷರಗಳನ್ನು ತಿದ್ದುವುದು, ಮರಳಲ್ಲಿ ಬರೆಯುವುದು 
ಅನುಕೂಲಕ್ಕೆ ಬರಬಹುದು. ದಪ್ಪನಾದ ಪೆನ್ನು ಪೆನ್ಸಿಲಿನ ಬಳಕೆ ಕೂಡ ಒಳ್ಳೆಯದು. 
ಅಕ್ಷರಗಳನ್ನು ಕೂಡಿಸಿ ಬರೆಯುವುದನ್ನು ತಪ್ಪಿಸುವುದರ ಮೂಲಕ ಅಸ್ಪಷ್ಟತೆಯನ್ನು 
ಸುಧಾರಿಸಬಹುದು, ನನ್ನ ಪರಿಚಯದ ಪ್ರೊಫೆಸರಕೊಬ್ಬರು ಅಕ್ಷರಗಳನ್ನು ಇಂಗ್ಲಿ ಹಿನಲ್ಲಿ 
ಬಿಡಿಬಿಡಿಯಾಗಿ ಬರೆಯುತ್ತಿದ್ದರು, ಬರಹ ಪೂರ್ತಿ ಹಾಗೇ ಗೀರುಗಳಿರುವ ಹಾಳೆ 
ಗಳಲ್ಲಿ ಬರೆಯುವುದು ಉತ್ತಮ. ದೊಡ್ಡಕ್ಷರಗಳಲ್ಲಿ ಬರೆಯುವುದನ್ನು ಅಭ್ಯಾಸ 
ಮಾಡಿಸಬಹುದು. 

ಬರೆಯುವ ಕ್ಸ, ಸಾಮಾನ್ಯವಾಗಿ ಬಲಗೈಗೆ ಹಾಠಿಯುಂಬಾದಾಗ ಆಘಾತವಾಗಿ 
ಅಥವಾ ಪಾರ್ಶ್ವವಾಯುವಿನಿಂದಾಗಿ ಬರಹ ಸಾಧ್ಯವಾಗದೆ ಹೋಗಬಹುದು. ಅಂಥ 
ಸಮಯದಲ್ಲಿ ಎಡಗೈನಲ್ಲಿ ಬರೆಯಬಹುದು. ಇದು ಸಾಧ್ಯ ಎಂದು ಅವರಿಗೆ ಅನ್ನಿಸದೆ 
°- ಹೋಗುವುದು ಸಾಮಾನ್ಯ. ಸೂಕ್ತ ತರಬೇತಿಯಿಂದ ಆವರು ಪುನಃ ಬರೆಯುವುದು 
ಸಾಧ್ಯವಾಗುತ್ತ ದೆ. ಅಭ್ಯಾಸ ಮಾಡಲು ಮನಸ್ಸು ಕೊಡುವುದು ಮುಖ್ಯ. ಮೊದಲು 
ಬರವಣಿಗೆ ನಿಧಾನ ಹಾಗೂ ಅಸ್ಪಷ್ಟವಾಗಿರುತ್ತದೆ. ಸಹಿ ಮಾಡುವಷ್ಟು ಲೀಲಾ 


ಜಾಲವಾಗಿ ಬರೆಯಲು ಸಮಯ ಬಹಳಷ್ಟು ಹಿಡಿಯುತ್ತದೆ. 


ಹಸಿದವನಾರೂ ದೇಶಪ್ರೇಮಿಯಾಗಲಾರ. 


ಅತಿಥಿಗಳಂತೆ ಲೋಕದಲ್ಲಿ ನಾಲ್ಕೇದಿನ ಇದ್ದರೂ ಬಹಳಸ್ಥಳ ಅಕ್ರಮಿಸುತ್ತೇವೆ. 
ಕಬೀರ್‌ 


ಕರೆಯದ ಸ್ಥಳಕ್ಕೆ ಹೋಗುವುದು, ಕೇಳದಿದ್ದಾಗಲೂ ಬಹಳ ಮಾತ 
ನಾಡುವುದು..-ಇವು ಮೂಢರ ಲಕ್ಷಣ, | 


—ಮಹಾಭಾರತ 


ಸಂಸತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಕ್ರಮಬದ್ಧವಾಗಿ ಪ್ರತಿನಿಧಿಸುತ್ತದೆ. ' 
ಅದನ್ನು ಮೀರುವುದೆಂದರೆ ಕಾನೂನನ್ನು ಮೀರುವುದೇ, 


— ಜೋಸೆಫ್‌ ಕೋವನ್‌ ' 


ಬಿರುದು ಮನುಷ್ಯನಿಗೆ ಗೌರವತರುವುದಿಲ್ಲ ಮನುಷ್ಯ ಬಿರುದಿಗೆ ಗೌರವ | 
ತರಬೇಕು, | 


—ಮ್ಯಾಕಿ ವಲಿ" 


ವೈ. ಸಿ. ಭಾನುಮತಿ 


ಒಸಗೆ 


ಒಸಗೆ ಶಬ್ದಕ್ಕೆ ಕಿಟ್ಟಲ್‌ ಅವರು Joy, Joyful occasion, a feast, 
65೪೩1 ಎಂಬ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಮೈಸೂರು ಕಡೆ ಒಸಗೆ, ಶೋಭನ, 
ನಿಷೇಕಪ್ರಸ್ತ, ಗರ್ಭಾದಾನ ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಬ್ರಾಹ್ಮಣರಲ್ಲಿ 
ಖಯತುಮತಿ ಯಾದ ಹುಡುಗಿಗೆ ಹದಿನಾರನೆಯ ದಿನ ನಡೆಸುವಂಥ ಪ್ರಸ್ತಕ್ಕೆ ಒಸಗೆ ಎಂದು 
ಕರೆಯುತ್ತಾರೆ, ವಿಶಾಲಾರ್ಥದಲ್ಲಿ ಒಸಗೆ ಶಬ್ದ ಶುಭ, ಮಂಗಳಕಾರ್ಯ ಎಂಬ 
ಅರ್ಥವನ್ನು ಧ್ವನಿಸುತ್ತದೆ. ಆದರೆ ಹಾಸನ ಜಿಲ್ಲೆಯ ಮಲೆನಾಡು ಒಕ್ಕಲಿಗರಲ್ಲಿ 
"ಒಸಗೆ' ನಿರ್ದಿಷ್ಟ ಸಂದರ್ಭದಲ್ಲಿ ಮಾತ್ರ ಬಳಸುವಂಥದ್ದು. ಹೆಣ್ಣು ಪ್ರೌಢಾವಸ್ಥೆ 
ತಲುಪಿದಾಗ ಅಂದರೆ ಯುತುಮತಿಯಾದಾಗ ಮಾಡುವ ಸಂಪ್ರದಾಯ ಒಸಗೆ? ಎನಿಸಿ 
ಕೊಂಡಿದೆ. ಹೆಣ್ಣಿ ನ ಜೀವನದ ಎರಡು ಮಹತ್ವದ ಘಟ್ಟ ಗಳೆಂದರೆ ಪೌ ತ್ರಢಾವಸ್ಥೆ 
ಮತ್ತು ಗರ್ಭಾವಸ್ಥೆ. ಈ ಅವಧಿಯಲ್ಲಿ ಹೆಣ್ಣು ರೈಹಿಕವಾಗಿ ಮತ್ತು ಮಾನಸಿಕವಾಗಿ 
ಬದಲಾವಣೆಗೆ ಒಳಸಡುತ್ತಾಳೆ. ಆದದರಂದ ಪ್ರತಿಯೊಂದು ಸಮಾಜವೂ ಈ 
ಸಮಯದಲ್ಲಿ ಹೆಣ್ಣ ನ್ನು ಜತನದಿಂದ ನೋಡಿಕೊಳ್ಳುತ್ತ ಜೆ. 

ಲಿಂಗಪ”್‌ ಢಮೆ. ಗಂಡುಹೆಣ್ಣು ಗಳಿಬ್ಬ ರಲ್ಲಿಯೂ  ಕಂಡುಬರುವಂಥ ಒಂದು 
ನೈಸರ್ಗಿಕ ಪ್ರ ಪ್ರತ ಯೆ. ಸೃಷ್ಟಿ ಪ್ಟಿಕ್ರಿ ಯೆಯಲ್ಲಿ ಹೆಣ್ಣು ಗಂಡಿಗಿಂತ ಭಿನ್ನಪಾತ್ರ ವಹಿಸು 
ವುದರಿಂದ ಹೆಚ್ಚಿಗೆ ಸ ಸಂಬಂಧಿಸಿದಂತೆ ಪ್ರ ಸಂದರ್ಭವನ್ನು ವಿಶಿಷ್ಟವಾಗಿ ಸಂಗಣಿಸ 
ಲಾಗುತ್ತದೆ. ಸಂಭ್ರಮದಿಂದ ಸ್ವಾಗತಿಸಲಾಗುತ್ತದೆ, 

ಎಲ್ಲ ಜನಾಂಗಗಳಂತೆ ಕರ್ಣಾಟಕದ ಒಕ್ಕಲಿಗ ಜನಾಂಗ ಕೂಡ 
ಲಿಂಗಪ್ರೌಢಿಮೆಗೆ ಸಂಖಂಧಿಸಿದಂತೆ ಕೆಲವೊಂದು ಆಚರಣೆಗಳನ್ನು ಇಟ್ಟು ಕೊಂಡಿದೆ. 
ಬಯಲುಸೀಮೆಯ ಒಕ್ಕಲಿಗರಲ್ಲಿ ಯತುಮತಿಯಾದ ಹೆಣ್ಣಿಗೆ "ಗುಡ್ಡು ಕೂಡುವ? 
ಸಂಪ್ರ ದಾಯವಿದೆ, ಹೆಣ್ಣು ಈ ಅವಧಿಯಲ್ಲಿ ಮನೆಯ ಹೊರಗೆ, ಸೋದರಮಾವ 
ಜಾತಕ ಸೊಪ್ಪಿನ ಗುಡ್ಲಿ ನಲ್ಲ ವಾಸಿಸಬೇಕು. ಈ ಸಂಪ್ರ ದಾಯ ಮಲೆನಾಡು 
ಒಕ್ಕಲಿಗರಲ್ಲಿ ಇಲ್ಲವೆಂಬುದು "ವಿಶೇಷ. ಹಾಸನ ಜಿಲ್ಲೆಯ ಮಲೆನಾಡು ಒಕ್ಕಲಿಗರ 
ಪೌ ) ಢಸಂಸ್ಥಾರಗಳಿಗೂ ತೀರ್ಥಹಳ್ಳಿ ಸುತ್ತಿ ನ ನಾಮಧಾರಿ ಒಕ್ಕ ಲಿಗರ ಸಂಪ್ರ ದಾಯ 


ಗಳಿಗೂ ಸಾಮ್ಯತೆಯಿದೆ, ಪ್ರಸ್ತುತ ಹಾಸನ ಜಿಶ್ಲೆಯ ಮಲೆನಾಡು ಒಕ್ಕಲಿಗರ 


೫೮ ಮಾನವಿಕ ಕರ್ಣಾಟಕ ಕ 
ಹ 


ಪ್ರೌಢಸಂಸ್ಕಾರಗಳನ್ನು ಕುರಿತು ವಿವರಿಸಿದೆ. 

ಹಾಸನ ಜಿಲ್ಲೆಯ ಮಲೆನಾಡು ಒಕ್ಕಲಿಗರು ಹೆಣ್ಣು ಖುತುಮತಿಯಾಗು 
ವುದನ್ನು ಖುತುವಾದಳು, ದೊಡ್ಡವಳಾದಳು, ಹೆಣ್ಣಾದಳ್ಳು ಮೈನೆರೆದಳು ಎಂದು 
ವಿವಿಧರೀತಿಯಲ್ಲಿ ಗುರುತಿಸುವುದು 'ರೂಢಿಯಲ್ಲಿದೆ. ಆರೋಗ್ಯವಂತರಾದ ಮಲೆನಾಡಿನ 
ಹೆಣು ನಿ ಮಕ್ಕಳು ಇಲ್ಲಿನ ಹವಾಗುಣಕ್ಕೆ "ಅನುಗುಣವಾಗಿ 12-15 ವರ್ಷಗಳ 
ಅವಧಿಯಲ್ಲಿ ಖುತುಮತಿಯಾಗುವುದು ಸಾಮಾನ್ಯ. ಇಲ್ಲವಾದರೆ ನುರಿತ 
ನಾಟಿವೈದ್ಯ ರಿಂದ ಔಷಧ ಕೊಡಿಸುವರು; ಹಿಂದೆ ಬಾಲ LA ಜಾರಿಯಲ್ಲಿದ್ದು ದರಿಂದ 


ಹೆಣ್ಣು ೪,೪ ತಿಯಾಗ:ವ ಮೊದಲೆ ವಿವಾಹಿತಳಾಗಿರುತ್ತಿ ದ್ದ ಳು, ಅದಕೆ ಪೆ ಪ್ರೌಢ ] 


RS ಆಕೆಯನ್ನು ತವರಿನಲ್ಲಿ ಬಿಟ್ಟ ರುತ್ತಿ ದ್ದ ರು. 
ಬೆಳೆಯುತ್ತಿರುವ ಮಗಳ ಎನೆ ಲಕ್ಷಣವನ್ನು ಗಮನಿಸಿ ತಾಯಿ, ಅಜ್ಜಿ 


ಅಥವಾ ಕುಟುಂಬದ ವೃದ್ಧೆಯರು ಖುತುವಾಗುವ ಕಾಲ ಸಮಿಪಿಸುತ್ತಿದೆಯೆ ದು 
ಅನುಭವದಿಂದ BRN ಅಂಥ ಹೆಣ್ಣು ಮಕ ಳನ್ನು ಸರಸ್ಥಳದಲ್ಲಿರುವ ನೆಂಟರಿಷ್ಟ ರ 3 


ಮನೆಯಲ್ಲಿ ಬಹಳ ದಿನ ತಂಗಲು ಬಿಡುವುದು. ಮನೆಗೆ ಬರುವ ಹೆಂಗಸರು 
"ಹುಡುಗಿ ಹೆಣ್ಣಾಗಿದೆಯೆ' ಎಂದು ಕೇಳಿ ತಮ್ಮ ಬಾಯಚಪಲ ಪೂರೈ ಸಿಕೊಳ್ಳು ವುದೂ 
ಉಂಟು, ಎಲ್ಲರ ನಿರೀಕ್ಷೆಯಂತೆ ಜಾಂ ಖುತುಮತಿಯಾದೊಡನೆಯೆ "ಅಕೆಯ 
ಬೆದರಿದ ಮೊಗ. ಕೌತುಕದ ಕಣ್ಣು ಗಳನ್ನು ನೋಡಿ ಮಗಳು ದೊಡ್ಡ ವಳಾದಳೆಂದು 
ತಾಯಿ ತಿಳಿಯುತ್ತಾಳೆ, ಸಂತಸ್ಮ 'ಸಡಗರೆಗೊಳ್ಳು ಶ್ತಾಳೆ, ಬಾ ್ರಾಹ್ಮಣ ಜನಾಂಗದಲ್ಲಿ 
ಮಗಳ ಪ್ರಥಮ ಸಹನ ್ರಾವವನ್ನು ಶಾಯಿ "ಮಜ ನಂಬಿಕೆಯಿದಿ. 
ಗ್ರಾಮಾಣ ಬದುಕು ತೆರೆದ ಪುಸ್ತ ಕದಂತೆ, ಅಲ್ಲಿ ರಹಸ್ಯ ಮುಚ್ಚು ಮರೆಗಳಿಲ್ಲ, 
ಹಾಗೆಯೆ ಇಂಥ ವಿಷಯಗಳು ಊರಿಗೆಲ್ಲ ಹರಡುವುದು ತಡವಾಗುವುದಿಲ್ಲ. ಸುದ್ದಿ 
ತಿಳಿದ ಹೆಂಗಳೆಯರು ಹುಡುಗಿಯನ್ನು ನೋಡಲು ಮತ್ತು ಇತರ ವಿಚಾರಗಳಲಿ 
ನೆರವಾಗಲು ಬರುತ್ತಾರೆ. ತ್ತ 
ಖಯತುವಾದ ಕ್ಷಣದಿಂದಲೆ ಹುಡುಗಿಯ ಹಾಗೂ ಆಕೆಯ ರಕ ಕ ಸಂಬಂಧಿಗಳಿಗೆ 
ಸೂತಕ' ತಲೆದೋರುತ್ತದೆ, ಹನ್ನೆರಡು ದಿನಗಳವರೆಗೆ ಇರುವ ಈ ಸೂತಕದ 
ಆ ದೇವಸ್ಥಾನಕ್ಕೆ ಹೋಗಬಾರದು. ಶುಭಕಾರ್ಯಗಳಲ್ಲಿ ಭಾಗವಹಿಸ 
ಬಾರದು, ಮನೆಯಲ್ಲಿಯೂ ಶುಭಕಾರ್ಯ ಇಟ್ಟು ಕೊಳ್ಳ ಬಾರದು. ಇತರರು 
ಸೂತಕದ ಮನೆಯಲ್ಲಿ ಊಟಮಾಡಬಾರದು. ಜಾ ಫಲವನ್ನು ತಿಳಿಯುವಂತೆ, 
ಖಯತುಮತಿಯಾದ ಸಮಯ ವಾರವನ್ನು ಗುರುತು ಹೂಕಿಕೊಂಡು: ಜೋಯಿಸರಲಿ 
ಶುಭಾಶುಭಗಳನ್ನು ಅರಿತುಕೊಳ್ಳು ವರು. ಮೈ ನೆರೆದ ಫಲ'ಗಳನ್ನು ನಿರೂಪಿಸುವ 
ಜ್ಯೊ ತಿನ ಗ್ರಂಥಗಳ ಸಭಯ ಹಾರ ವಿವರಗಳನ್ನು ಹೇಳುವರು, ಒಸಗೆ ಇಟು 
ಕೊಳ್ಳ ಜೀಕಾದ ದಿನ ಮತ್ತು "ಗಂಗೆ ತರಿಸುವ' ವ ಮುಹೂರ್ತವನ್ನು ಕೇಳಲಾಗುವುದು, 


ಒಸಗೆ ರ್ಕ 


ಹುಡುಗಿಯನ್ನು ಖುತುಸ್ರಾವವಾದ ಕೂಡಲೆ ಮನೆಯ ಹಿತ್ತಲಿನಲ್ಲಿರುವ 
'ಯಾವುದಾದರೂ ಹಾಲುಬರುವ ಮರದ ಹತ್ತಿರ ಕರೆದುಕೊಂಡು ಹೋಗುವರು. 
ಮಲೆನಾಡಿನ ಹಳ್ಳಿ ಗಳಲ್ಲಿ ಹಲಸಿನ ಮರಗಳು ಸಾಮಾನ್ಯ. ಆದುದರಿಂದ ಹಲಸಿನ 
ಮರದ ಕೆಳಗೆ ಹುಡುಗಿಯನ್ನು ಕೂರಿಸಿ ನೀರುಹಾಕುವರು. ಇದು ಹೆಣ್ಣು 
ಫಲವಂತಿಕೆಗೆ ಅರ್ಹಳಾದುದರ ಸಂಕೇತ. ಅನಂತರ ಬಚ್ಚಲಮನೆಗೆ ಕರೆದೊಯ್ದು 
ವಿತಾಯಿಸುವರು. ಹೀಗೆ * ನೀರು ಹಾಕುವ ಶಾಸ್ತ್ರ' ವನ್ನು ಮಾಡಿದ ಬಳಿಕ ಹುಡುಗಿ 
ಯನ್ನು ಅಡುಗೆ ಮನೆಯಿಂದ ದೂರವಿರುವ ಒಂದು ಕೋಣೆಯಲ್ಲಿ ಕುಳ್ಳಿರಿಸುವರು. 
ಒಳ್ಳೆಯ ಸೀರೆ ಉಡಿಸ್ಕಿ ತಲೆ ಬಾಚಿ ಕುಂಕುಮವಿಟು ಸಿಂಗರಿಸುವರು, ಆಕೆಯ 
ಮಡಲಿಗೆ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ವೀಳೆಯದೆಲೆ, ಅಡಿಕೆ, ಓಲೆತೋಡು, ನೂಲು 
ಇವುಗಳನ್ನು ಇಟ್ಟು "ಮಡಿಲಕ್ಕಿ ಹುಯ್ಯುವರು'. ಇದು ಮುಂದಿ ಹುಡುಗಿ ಸಂತಾನ 
ನೀಡಿ ವಂಶವನ್ನು ಬೆಳೆಸಲಿ ಎಂಬ ಹಾಕೈಕೆಯ ಪ್ರತೀಕ, ಅನಂತರ ಈ ಮಡಿಲಕ್ಕೆ 
ಯಿಂದ ಹುಡುಗಿಗೆ ಹುಗ್ಗಿ ಬಾನ ಮಾಡಿ ಬಡಿಸುವರು. 

ಖುತುಮತಿಯಾದ ಹುಡುಗಿಗೆ ಸ್ನಾನ ಬಹುಮುಖ್ಯ. ಆರೋಗ್ಯಶಾಸ್ತ್ರ ಕೂಡ 
ಈ ಅವಧಿಯಲ್ಲಿ ಶುಚಿತ್ವದ ಅಗತ್ಯವನ್ನು ಮನಗಾಣಿಸಿದೆ. ಶಾಸ್ತ್ರೀಯವಾಗಿ 
ಅಧ್ಯಯನ ಮಾಡದಿದ್ದರೂ ತಮ್ಮ ಅನುಭವದಿಂದಲೆ ಅರಿತ ಮಲೆನಾಡ ಒಕ್ಕಲಿಗರು 
ಖುತುವಾದ ಹುಡುಗಿಗೆ ಹನ್ನೆರಡು ದಿನಗಳ ಕಾಲ ಪ್ರತಿದಿನ ನೀರುಹಾಕುವರು. 
ಹುಡುಗಿಯ ಬಟ್ಟಿ ಗಳನ್ನು ಆಕೆಯಾಗಲಿ, ಮನೆಯ ವರಾಗಲಿ ಒಗೆಯ ಬಾರದು. 
- ಸೂತಕ ಕಳೆಯುವವರೆಗೂ ಮಡಿವಾಳತಿ ಬಟ್ಟೆ ತೊಳೆಯಬೇಕು. ಆದಕ್ಕಾಗಿ ಆಕೆಗೆ 
ಒಸಗೆಯ ದಿನದಂದು ಮೂರು ಕೊಳಗ ಬತ್ತ, ಮೂರುರೂಪಾಯಿ ಮತ್ತು ಹುಡುಗಿ 
ಬುತುಮತಿಯಾದಾಗ ಉಟ್ಟಿದ್ದ ಸೀರೆಯನ್ನು ಇನಾಮಾಗಿ ಕೊಡಲಾಗುವುದು. 
ಹುಡುಗಿ ಮೊದಲ ಮೂರುದಿನ ಪ್ರತ್ಯೇಕ ಕೋಣೆಯಲ್ಲಿರಬೇಕು. ಅನಂತರ ಮನೆಯ 
ಉಳಿದ ಭಾಗಗಳಲ್ಲಿ ಓಡಾಡಿಕೊಳ್ಳ ಬಹುದಾದರೂ ಹೊಸ್ತಿಲು ದಾಟ ಹೊರಗೆ ಹೋಗು 
ವಂತಿಲ್ಲ. ಮನೆಗೆಲಸಕ್ಕೂ ಸಂಪೂರ್ಣ ವಿರಾಮ. ಊಟಮಾಡಿದ " ಗಂಗಳ ಚೆಲ್ಲಬಾರ 
ದಂತೆ' ವಿಶ್ರಾಂತಿಯಲ್ಲಿಟ್ಟಿರುತ್ತಾರೆ, ಈ ಅವಧಿಯಲ್ಲಿ ಆಕೆಗೆ ಬೇಸರಿಕೆ ಬಾರದಂತೆ 
ಓರಗೆಯ ಹುಡುಗಿಯರನ್ನು ಕರೆದು ಮನೆಯಲ್ಲಿ ಇರಿಸಿಕೊಳು ತ್ತಾರೆ. 

ಹುಡುಗಿಯ ಆಹಾರವಿಚಾರದಲ್ಲಿ ಕಾಳಜಿ ವಹಿಸಲಾಗುವುದು. ಖಯತುದರ್ಶನ 
ವಾದ ದಿನದ ಪ್ರಥಮ ಭೋಜನ ಹುಗ್ಗಿ ಬಾನ, ಅತ್ತಿ, ಆಲ, ಹಲಸು, ಮಾವು ಇಂಥ 
ಹಾಲು ಬರುವ ಐದು 'ಮರದಿಂದ ಒಂದೊಂದು ಎಲೆಗಳನ್ನು ಕಿತ್ತು ತಂದು ಹಚ್ಚಿ 
ಅದರ ಮೇಲೆ ಊಟ ಬಡಿಸುವರು. ಪಂಚನಲ್ಲವಗಳ ಮೇಲೆ ಊಟಬಡಿಸುವ 
ಸಂಪ್ರದಾಯ ಬ್ರಾಹ್ಮಣ ಜನಾಂಗದಲ್ಲಿಯೂ ಕಂಡುಬರುತ್ತದೆ, ಮಲೆನಾಡು 
ಒಕ್ಕಲಿಗರಲ್ಲಿ ಹನ್ನೆರಡು ದಿನಗಳವರೆಗೆ ಹುಡುಗಿಗೆ ಸಥ್ಯದ ಆಹಾರ, ಈ ಅವಧಿಯಲ್ಲಿ 
ಮೆಂತ್ಯವನ್ನು ಹೆಚ್ಚಾಗಿ ಬಳಸುವರು, ಬೆಳಿಗ್ಗೆ ಕೊಟ್ಟಿ ತುಪ್ಪ ಕೊಬ್ಬರಿ, ಮಧ್ಯಾಹ್ನ 


೬೦ ಮಾನವಿಕ ಕರ್ಣಾಟಕ 


ಮೆಂತ್ಯದ ಹಿಟ್ಟು ಹುಗ್ಗಿ ಬಾನ ಅಥವಾ ಕಿಚ್ಚಡಿ, ರಾತ್ರಿಯ ಭೋಜನಕ್ಕೆ ಅನ್ನ ಸಾರು. 
ಹಾಲು ಕೊಡುವರು. ಒಸಗೆಯಾಗುವ ವರೆಗೆ ಮಾಂಸಾಹಾರ ನಿಹಿದ್ಧ, ಚಾ: 
ನೀರು ಕುಡಿಯಬೇಕು. ಒಂದು ತಿಂಗಳವರೆಗೆ ಬೆಳಿಗ್ಗೆ ಮೆಂತ್ಯದ ಪುಡಿಯನ್ನು 
ಸೇವಿಸಬೇಕು. ಇಂಥ ಪೌಸ್ಮಿಕ ಆಹಾರವನ್ನು ಸ್ವೀಕರಿಸಿದ ಹುಡುಗಿ ಒಸಗೆಯ ದಿನದ" 
ಹೊತ್ತಿಗಾಗಲೆ ಮೈ ಕೈ ತುಂಬಿಕೊಂಡು ಚನಾಗಿ ಕಾಣಿಸುವಳು. 
ಹನ್ನೆರಡನೆಯ ದಿನ ನಡೆಸುವ ಆಚರಣೆಗಳಿಗೆ ಒಸಗೆ ಎಂದು ಕರೆಯುವರು. ' 
Maids ಮನೆಯವರು ದಿನ ಮುಂಚಿತವಾಗಿ ನೆಂಟರಿಷ್ಟ ರಿಗೆ ಹಾಗೂ ಊರಿನವರಿಗೆ. ¢ 
ಒಸಗೆಯ ದಿನವನ್ನು ಹೇಳಿ ಊಟಕ್ಕೆ ಆಹ್ವಾನಿಸುವರು, “ನೋದಕಮಾವರಿಗೆ ವಿಶೇಷ" 
ಆಮಂತ್ರಣ, ಒಸಗೆಯ ಊಟಕ್ಕೆಂದು ಕುರಿ ಮತ್ತು ಹಂದಿಗಳನ್ನು ಮುಂಗಡವಾಗಿ ' 


ಕೊಂಡು ತರುತ್ತಾರೆ, ಮನೆಯ ಆರ್ಥಿಕಸ್ಮಿ ತಿಗೆ ಅನುಗುಣವಾಗಿ ಕುರಿ ಹಂದಿಗಳನ್ನು ' 


ಖರೀದಿಸಲಾಗುವುದು. 

ಒಸಗೆಯ ದಿನ ಮನೆಯನ್ನು ಗುಡಿಸಿ ಸಾರಿಸಿ ಶುಚಿಗೊಳಿಸಲಾಗುವುದು. 
ಜೋಯಿಸರು ಬಂದು ಪುಣ್ಯಾಹ ಮಾಡಿ ಮನೆಗೆಲ್ಲ ತೀರ್ಥಹಾಕಿ ಶಾಸ್ತ್ರೋಕ್ತವಾಗಿ 
ಸೂತಕ ತೆಗೆದು ಹೋಗುವರು. ಮಡಿವಾಳತಿ ಹುಡುಗಿಗೆ ನೀರು ಹಾಕಿ ಬಟ್ಟೆ ಒಗೆದು ' 


ಮೈಲಿಗೆ ತೊಡೆಯುವಳು. ಹಿಂದಿನ ದಿನದಿಂದಲೆ ಬಂಧುಗಳು ಈಗ ಸುವರು, : 


ಮನೆಯ ಮುಂದೆ ಚಪ್ಪರ ಹಾಕಲಾಗುವುದು ಮುಂಜಾವಿಗೆ ಎದ್ದು ಹಂದಿ ಮತ್ತು ' 


ಕುರಿಯನ್ನು ಹಸಗಹಳಿಸಿ ಅಡಿಗೆಗೆ ತೊಡಗುವರು, 
ಹುಡುಗಿಯ ಸೋದರಮಾವ ಮತ್ತು ಹತ್ತಿರದ ಬಂಧುಗಳು ಒಸ ಸಗೆಗೆಂದು ' 


" ಗೂಡೆ ತರುವ? ಸಂಪ್ರದಾಯವಿದೆ. ಒಂದು ಕುಕ್ಕೆಯಲ್ಲಿ ಸೀರೆ, ರವಿಕೆ ಕಣ, ಹಣ್ಣು, 
ಕಾಯ್ಕಿ ಮಿಂತ್ಯದಹಿಟ್ಟು, ಕೊಬ್ಬರಿ ಇವುಗಳನ್ನು ಇಟ್ಟು " ಗೂಡೆ ತುಂಬಿಸುವರು', 


ಇದನ್ನು ಮಡಿವಾಳ ಹೊತ್ತು ಕೊಳ್ಳು ವನು, ಕುಳವಾಡಿ, ಮಡಿವಾಳ ಇವರುಗಳನ್ನು 


ಜೊತೆಯಲ್ಲಿಟ್ಟು ಕೊಂಡು bed ತ್ರಿಯೊಡನೆ ಸೋದರಮಾವ ಬಹಳ ಡೌಲಿನಿಂದ 
ಗೂಡೆತರುತಾ ನೆ, ಹೀಗೆ ವಾದ್ಯದ BA ಬಂದವರನ್ನು ಆರತಿ ಎತ್ತಿ ಬರಮಾಡಿ 
ಕೊಳ್ಳು ವರು, ಹೆಂಗಳೆಯರು ಹಾಡುವರು - 


ಹೂವು ಬಂದ್ವು ಹೂವು ಬಂದ್ವು ತೋಟದ್ದೂ ವು ಬಂದ್ವು 

ಎಲೆ ಬಂದ್ವು ಎಲೆ ಬಂದ್ವು ತೋಟದೆಲೆ ಬಂದು 

ಅಡಕಿ ಬಂದ್ವು ಅಡಕಿ ಬಂದ್ವು ತೋಟದಡಕಿ ಬಂದ್ಹು 

ಹಣ್ಣು ಬಂದ್ವು ಹಣ್ಣು ಬಂದ್ವು ತೋಟದ ಣ್ಣು ಬಂದ್ವು 

ಕಾಯಿ ಬಂದ್ವು ಕಾಯಿ ಬಂದ್ಲು ತೋಟದ್ಕಾ ಯಿ ಬಂದ್ವು 

ಕಾಯಿ ತಗಂಡು ಮಾವನ ಮನಿಗೊ ್ಸೀಗಿ 

ಹೂವಿನ್ಹಾರ ಕಟ್ಟಿಸ್ಕಂದು ಮಾವನೆಂಬು ವನು ಹುಸಿನಗೆ ನಗುತಾನೆ 
ಸೊಸೆ ಒಸಗೀಗೆ 'ಹೂವಿನ್ಹಾರ ಕೊಟ್ಟ ರು 

ಹೂವಿನ್ಹಾರನೇ ಕೊಟ್ಟು ಮಾವತ್ತೆ ಜ್ರ ಸಗೀಗೆ ಹೋದಾರು 


eRe ae 


ಸ್ಮ 


ಒಸಗೆ ೬೧ 


ನೀವ್‌ ಹೋಗಿ ಮಾವಯ್ಯ ಏನ ಹೇಳುತೀರಿ 

ಏನ ಹೇಳಲುತಾರೆ ಸೊಸೀಗೆ ಈಗ ಒಸೆಗೆಲ್ಲವೊ ನಾರಿ ಒಸಗೆಲ್ಲವೊ 
ಮಾವನ ಮನಿಗೆ ಒಸಗೆ ಹೇಳಾಯ್ತೀಗ 

ಮಾವನೆಂಬೋನು ಹೂವ ಕಟ್ಟಿಸ್ಕಾನೆ ಸೊಸೆಯ ಬಳಿಗೆ ಕಳಿಸ್ಕಾನೆ 


ಒಸಗೆಯ ದಿನದ ಪ್ರಮುಖ ಕಾರ್ಯಕ್ರಮ ಗಂಗೆ ತರಿಸುವುದು, ಇದಕ್ಕೆ "ನೀರು 
ಹೊರಿಸುವುದು” ಎಂಬ ಪರ್ಯ್ಯಾಯನಾಮವೂ ಇದೆ. ಮಲೆನಾಡ ಒಕ್ಕಲಿಗರ 
ಯಾವುದೇ ಶುಭಕಾರ್ಯದಲ್ಲಿ ಗಂಗೆಪೂಜಿಗೆ ಅತ್ಯಂತ ಮಹತ್ವವಿದೆ. ಅಂತೆಯೆ 
ಒಸಗೆಯಲ್ಲಿಯೂ ಗಂಗೆಪೂಜೆ ಮುಖ್ಯ, ಗಂಗೆ ತರಿಸುವ ಮುನ್ನ ಮುತ್ತೈದೆಯರು 
ಹುಡುಗಿಗೆ ಎಣ್ಣೆ ಅರಸಿನ ಮಾಡಿ ಸ್ನಾನಮಾಡಿಸುವರು, ಈ ಸಂದರ್ಭಕ್ಟಾಗಿಯೆ 
ತಂದ ಹೊಸಸೀರೆ ಉಡಿಸುವರು. ಅಡ್ಡಿ ಕೆ ಡಾಬು ಮೊದಲಾದ ಅಭರಣಗಳನ್ನು 
: ತೊಡಿಸಿ ನವವಧುವಿನಂತೆ ಸಿಂಗರಿಸುವರು. ಆಲಂಕಾರ ಮುಗಿದ ಮೇಲೆ ಆಕೆ ಮನೆಯ 
ಹಿರಿಯರಿಗೆ ನಮಸ್ಕರಿಸಿ ಕುಲಜೀವತೆಯನ್ನು ನೆನೆಯುವಳು, 
ನಿಗದಿತ ವೇಳೆಗೆ ಗಂಗೆ ತರಲು ಹುಡುಗಿಯನ್ನು ಹೊರಡಿಸುವರು. ವಾದ್ಯಗಳು 
ಮೊಳಗುವವು. ಪೂಜೆಗೆ ಬೇಕಾಗುವ ನೆನೆಅಕ್ಕಿ, ನೆನೆಗಡಲೆ, ಬೆಲ್ಲ ಖಾಲಿ 
' ಚೊಂಬುಗಳು, ಎಲೆ ಅಡಿಕೆ, ಹೊವು ಹಣ್ಣು, ಆರಿಶಿನ ಕುಂಕುಮ ಮೊದಲಾದ 
ಪೂಜಾಸರಿಕರಗಳನ್ನು ಹೆಂಗಳೆಯರು ತೆಗೆದುಕೊಂಡು. ನಡೆಯುವರು. ಹುಡುಗಿಯ 
ಜೊತೆ ದೊಡ್ಡಗುಂಪು ವಾದ್ಯಫಘೋಷಗಳ ನಡುವೆ ಮೆರವಣಿಗೆಯಲ್ಲಿ ಸಮಿಸಾಪದ 
ಬಾವಿ ಅಥವಾ “ಕೆರೆಯ ಬಳಿಗೆ ತಳಳುವುದು. ಮುತೆ ತ್ರೈ ದೆಯರು ಮೂರು ಚೊಂಬು 
ಗಳಿಗೂ ನೀರು ತುಂಬಿಸಿ ಕಲಶಸ್ಥ್ಕಾಹಿಸುವರು. ವಿಭೂತಿ ಅರಿಶಿನ: ಕುಂಕುಮ 
ಹೂವುಗಳನ್ನು ಹುಡುಗಿಯ ಕ್ಸೈಯಲ್ಲಿಡಿಸಿ ಮೂರು ಕಲಶಗಳಿಗೂ ಪೂಜೆಮಾಡಿಸುವರು. 
ಕಲಶಗಳ ಮುಂದೆ ಒಂದೊಂದು ಮಣ್ಣಿನ” ಉಂಡೆ ಇಡಲಾಗುವುದು. ಬಾಳೆಹಣ್ಣು 
ಲಿಎಟ್ಟು ತೆಂಗಿನಕಾಯಿ ಒಡೆದು ಗಂಧದ ಕಡ್ಡಿ ಬೆಳಗುವರು, ಆನಂತರ ನೆನೆಅಕ್ಕಿ 
ಸಿಗಡಲೆ ಬೆಲ್ಲದ ಮಿಶ್ರ ಣವನ್ನು ನೆ ವೇದ್ಯ ಮಾಡಿ ಎಲ್ಲರಿಗೂ ಹೆಂಚುವರು, ವಾದ್ಯ 
ಡಿದ ಹರಿಜನರಿಗೆ ಒಂದು ಹೋತು ತೆಂಗಿನಕಾಯಿ ಸಿಕ್ಳುತ್ತ ದೆ. 
ಗಂಗೆ ಪೂಜಿಸಿದ ಬಳಿಕ ಹುಡುಗಿಯ ಶಲೆಯ ಮೇಲೆ ಒಂದು ಕಲಶವನ್ನು 
' ಇಡಲಾಗುವುದು, ಉಳಿಜಿರಡು ಕಲಶವನ್ನು ಓರಗೆಯ ಹುಡುಗಿಯರಾಗಲಿ ವಿವಾಹಿತ 
ಸ್ತ್ರೀಯರಾಗಲಿ ಹೊತ್ತು ಕೊಳ್ಳು ವರು, ಹುಡುಗಿ ದಾರಿಯುದ್ದಕ್ಕೂ "ಅಕ್ಕಿ ಬೀಜ'*ವನ್ನು 
ಬಿತ್ತಿ ಕೊಂಡು ನಡೆಯಬೇಕು. "ಮನೆಯನ್ನು ಪ್ರ ರ್ರವೇಶಿಸುವ ಮೊದಲು ಹಲಸಿನ ಮರಕ್ಕೆ 
ಪ್ರದಕ್ಷಿಣೆ ಬಂದು ಹಿರಿಯರ ನಿರ್ದೇಶನದಂತೆ pe ನಾಲ್ಕು ಸುತ್ತಲೂ ದಾರ ಕಟ್ಟ 
ಗುವುದು. ಕಲಶದ ನೀರನ್ನು ಹಲಸಿನ ಮರದ ಸುತ್ತ ಸುರಿದು, ಮರವನ್ನು 


* ಅಕ್ಕಿಬೀಜ ಇ ಅಕ್ಕಿ ಮತ್ತು ಬತ್ತವನ್ನು ಬೆರಸಿರುವುದು. 


೬೨ ಮಾನವಿಕ ಕರ್ಣಾಟಕ 


ಪೂಜಿಸಿ ಮನೆಗೆ ಕಾಲಿಡುತ್ತಾಳೆ. ಫಲ ಬಿಡುವ ವೃಕ್ಷದಂತೆ ಈಕೆಯ ಬದುಕೂ 
ಫಲಪ್ರದವಾಗಿರಲಿ ಎಂಬ ಆಶಯ ಹಲಸಿನ ಮರದ ಪೂಜೆಯಲ್ಲಿ ಆಡಗಿರಬೇಕು. 
ಹುಡುಗಿಯ ಜೊತೆಗಾತಿಯರ ಕಲಶಗಳನ್ನು ಅಡುಗೆಯ ಮನೆಯಲ್ಲಿ ಇರಿಸ 
ಲಾಗುವುದು. ಈ ಕಲಶಗಳ ಮುಂದೆ ದೀಪ ಹಚ್ಚಿಸಿ ಹುಡುಗಿಯ ಕೈಯಲ್ಲಿ ಪೂಜೆ 
ಮಾಡಿಸಿ ಕಾಯಿ ಒಡೆಸುವರು, ಅನಂತರ ಆಕೆ ಹಿರಿಯರಿಗೆ ಎರಗಿ ಆಶೀರ್ವಾದ 
ಪಡೆಯುವಳು. ಇಲ್ಲಿಗೆ ಶಾಸ್ತ್ರಗಳು ಮುಗಿಯುತ್ತವೆ. ನಡುಮನೆಯಲ್ಲಿ ಚಾಪೆಹಾಸಿ 
ಹುಡುಗಿಯರನ್ನು ಕೂರಿಸುವರು. ಆಗ ಬಂಧುಗಳು ಆಕೆಗೆ ಬೆಳ್ಳಿಯ ಲೋಟ, ಸೀರೆ, 
ರವಿಕೆಕಣ, ನಗದುಹಣ ಮೊದಲಾದುವುಗಳನ್ನು “ಮುಯ್ಯಿ ಮಾಡುವರು” 
ಅಸ್ಟರಲ್ಲಿ ಊಟ ಸಿದ್ಧವಾಗುವುದು. ವಾಡಿಕೆಯಂತೆ ಆಗಲಿದ ಹಿರಿಯರ ಹೆಸರು ಹೇಳಿ 


" ಎಡೆ ಇಕ್ಕಿ' ಕೈಮುಗಿಯುವರು. ಆ ಬಳಿಕ ಚಪ್ಪರದಲ್ಲಿ ಬಂಧುಮಿತ್ರರಿಗೆ ಊಟ. - 


ಹೆಂದಿ ಅಥವಾ ಕುರಿಮಾಂಸದ ಹುರಿತುಂಡು, ಸಾರು, ಕಾವಲಿ ದೋಸೆ ಆಥವಾ 


ಕಡುಬು, ಮೆಂತ್ಯದ ಹಿಟ್ಟು, ಪಾಯಸ ಮತ್ತು ಚಿಗಳಿ ಉಂಡೆಗಳು ಒಸಗೆಯ ಊಟದ ' 


ವೈಶಿಷ್ಟ್ಯ. ಇತ್ತೀಚೆಗೆ ಒಸಗೆಯನ್ನು ಹಿಂದಿನಂತೆ ಅದ್ದೂರಿಯಾಗಿ ಮಾಡುವುದು 
ಕಡಿನೆ. ಊಟದ ವೆಚ್ಚವನ್ನು ತಗ್ಗಿ ಸಲು ಮಾಂಸಾಹಾರದ ಬದಲು ಪಾಯಸ 
ಕೋಸಂಬರಿಯಲ್ಲಿ ಒಸಗೆ ಮಾಡಿ ಮುಗಿಸುವುದುಂಟು. 

ಒಸಗೆಯಾದ ಮರುದಿನ ಸೋದರಮಾವನ ಮನೆಯವರು ಹುಡುಗಿಯನ್ನು 
ಕರೆದುಕೊಂಡು ಹೋಗಿ ನಾಲ್ಕುದಿನ ಇಟ್ಟು ಕೊಂಡು ಆತಿಥ್ಯ ನೀಡಿ, ಹೊಸಸೀರೆ' 
ಉಡಿಸಿ ಕಳುಹಿಸುವರು. ಮುಂದೆ ಹುಡುಗ ದ ಪ್ರತಿತಿಂಗಳು ಬಹಿಷ್ಕ್ಠೆಯಾದಾಗ ಎರಡು 
ದಿನ " ಹೊರಗಿದ್ದು” ಮೂರನೆಯ ದಿನ ನ ಹಾಕಿಕೊಂಡು. ಒಳಗೆ ಬರುವುದು 
ರೂಢಿ, ಬ್ರಾಹ್ಮಣ ಜನಾಂಗದಲ್ಲಿ ಮೂರು ದಿನ ಹೊರಗಿದ್ದು ಚತುರ್ಥಸ್ನಾನ 
ಮಾಡಿದ ಬಳಿಕ ಒಳಗೆ ಬರಬೇಕು. ಒಕ್ಕಲಿಗರ ಮನೆಗಳಲ್ಲಿ ಕೆಲಸದ ಒತ್ತಡ ಅಧಿಕ. 
ಈ ಕಾರಣದಿಂದ ಎರಡು ದಿನ ಮಾತ್ರ ಹೊರಗಿರುವ ಏರ್ಪಾಟು ಮಾಡಿಕೊಂಡಿರಬೇಕು. 


ಖಯತುಮತಿಯಾದ ಹುಡುಗಿ ವಿವಾಹಿತಳಾಗಿದ್ದ ಲ್ಲಿ ಪ್ರಶಸ್ತ ದಿವಸ ನೋಡಿ ಪ್ರಸ್ತ 
ಮಾಡಿಕೊಡುವರು. 


©“ 
4 


ಎ ಕ wade aki SAT NE EK ಜಿತ, ಜಟ 


ed 


ಡಾ. ಶೆ. ಸೆಂಹೇಗೌಡ 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ 
ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ 


ಆಧುನಿಕ ಭಾರತೀಯ ಆರ್ಯಭಾಷೆಗಳಲ್ಲಿ ಅಸ್ಸಾಮಿ ಭಾಷೆ ಹೆಚ್ಚು ಮಹತ್ವ 
ಪೂರ್ಣವಾದದ್ದು. ಇದು ಭವ್ಯವಾದ ಇತಿಹಾಸವನ್ನು ಮತ್ತು ಹೆಚ್ಚು ಪ್ರಾಚೀನ 
ಸಾಹಿತ್ಯವನ್ನು ಪಡೆದುಕೊಂಡಿದೆ. ಅಸ್ಟ್ರಾವಕ್‌ನ ಸುತ್ತಮುತ್ತಲ ಪ್ರದೇಶದಲ್ಲಿ 
ಐವತ್ತು ಲಕ್ಷಕ್ಕೂ ಹೆಚ್ಚು ಜನರು ಅಸ್ಸಾಮಿ ಭಾಷೆ ಆಡುವವರಿದ್ದಾರೆ, ಅಸ್ಸಾಮಿ 
ಎಂಬ ಶಬ್ದ ಅಸಾಮೀಯಾ ಎಂಬುದರ ತದ್ಭವ ರೂಪ. ಅಸಮೀಯ ಎಂಬುದು 
ಇದರ ಉಚ್ಚಾರ, ಟಿ ರಾಜ್ಯದ ಜನರಲ್ಲಿ ಈ ಹೆಸರೇ ಹೆಚ್ಚು ರೂಢಿಗೆ ಬಂದು 
ಬಳಕೆಯಲ್ಲಿದೆ, ಪ್ರಾಚೀನ ಕಾಲದಲ್ಲಿ ಅಸ್ಸಾವರ್‌ ಪ್ರದೇಶವನ್ನು ಪ್ರಾಚೀನ 
ಜೋತಿಷ" ಎಂದೂ, ಕಾಮರೂಪ ಎಂದೂ ಕರೆಯುತ್ತಿದ್ದರು, 13ನೇ ಶತಮಾನದಲ್ಲಿ 
ಬರ್ಮದಿಂದ ಬಂದ ಷಾನ" (ಶಾನ್‌) ಜಾತಿಯ ಜನರು ಇಲ್ಲವೇ ಥಾಯರ್‌ ದೇಶದಿಂದ 
ಬಂದ ನಿಷಾದ್‌ ಜಾತಿಯ ಜನರು ಈ ಪ್ರದೇಶವನ್ನು ನಮ್ಮ ಪರಾಕ್ರಮದಿಂದ 
ವಶಪಡಿಸಿಕೊಂಡು ಅವರು ನಮ್ಮ ರಾಜ್ಯವನ್ನು ಸ್ಥಾಪಿಸಿಕೊಂಡು ಅದನ್ನು ಅಸಾವರ್‌ 
ಎಂದು ಹೆಸರಿಸಿಕೊಂಡರು ಎಂದು ಕೆಲವರ ಅಭಿಪ್ರಾಯ. ಈ ಕಾರಣದಿಂದಲೇ ಈ 
ಪ್ರದೇಶಕ್ಕೆ ೨ಸ್ಸಾವರ್‌ ಎಂಬ ಹೆಸರು ಬಂದಿರಬಹುದು. ಆದರೆ ಈ ಪ್ರದೇಶಕ್ಕೆ 
ಅಸಾವರ್‌ ಅಥವಾ ಅಸ್ಸಾವರ್‌ ಎಂಬ ಹೆಸರು ಬರಲು ಕಾರಣವೇನು, ಎಂಬುದರ 
ಬಗ್ಗೆ ಯಾವ ಖಚಿತವಾದ ಆಧಾರಗಳು ದೊರೆಯುವುದಿಲ್ಲ. ಈ ಕಾರಣದಿಂದ 
ಇಲ್ಲಿನ ಹೆಸರಿನ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಅಭಿಪ್ರಾಯಭೇದಗಳಿನೆ. 

ಅಸ್ಸಾಮಿ ಅಸ್ಲಾವರ್‌ನ ರಾಜ್ಯಭಾಷೆ, ಅದೇ ಅಲ್ಲಿನ ಆಡಳಿತ ಭಾಷೆ. ಆದೇ 
ವ್ಯಾವಹಾರಿಕ ಭಾಷೆಯೂ ಕೂಡ, ಭಾರಶದ ಸಂವಿಧಾನದ ಎಂಟನೇ ವಿಧಿಯಲ್ಲಿ 
ಅಧಿಕೃತವಾಗಿ ಅಂಗೀಕರಿಸಿ ನಮೂದಿಸಿರುವ ಹದಿನಾಲ್ಕು ರಾಷ್ಟ್ರೀಯ ಭಾಷೆಗಳ 
ಪಟ್ಟಿಯಲ್ಲಿ ಅಸ್ಸಾಮಿ ಭಾಷೆಯೂ ಸೇರಿದೆ... ಅದು ಪೂರ್ವಕ್ಕೆ ಉತ್ತರ 
ಲಖೀವಕ್‌ ಪುರ, ಪಶ್ಚಿಮಕ್ಕೆ ಗೋಯಲ್‌ ಪಾರ ಮತ್ತು ಬ್ರಹ್ಮಪುತ್ರ ಕಣಿನೆಯ 
ಕೆಲವು ಜಿಲ್ಲೆಗಳಲ್ಲಿ ವ್ಯಾಪಿಸಿಕೊಂಡಿದೆ. ಇವರ ರಾಜ್ಯಗಳಿಂದ ಬಂದ ಬೇರೆ ಜನರು 


೬೪ ಮಾನವಿಕ ಕರ್ಣಾಟಕ 


ತಮ್ಮ ಮಾತೃಭಾಷೆಯ ಜೊತೆಗೆ ಅಸ್ಸಾಮಿ ಭಾಷೆಯನ್ನು ಅನಿವಾರ್ಯವಾಗಿ ಆಡು 
ತ್ತಿದ್ದಾ ಕೆ ಅಸ್ಸಾವರ್‌ ರಾಜ್ಯದ ಎಲ್ಲಾ ಗ ಣಿಕ ಮತ್ತು ಸರಕಾರಿ ವ್ಯವಹಾರಗಳು 


ಇದರಲ್ಲಿಯೇ ನಡೆಯುತ್ತಿದೆ. ಅಸ್ಸಾಮಿ ಭಾಷಾ ಪ್ರದೇಶದ ಸುತ್ತಮುತ್ತಲ ಪ್ರದೇಶ" 


ಗಳಲ್ಲಿ ಟಿಬೆಟೋ ಬರ್ಮನ್‌, ಆಸ್ಪ್ರಿಕ್‌, ಥಾಂರೀಕಡೆ ಭಾಷೆಗಳು ವ್ಯಾಪಿಸಿಕೊಂಡಿವೆ, 
ಈ ಕಾರಣದಿಂದಲೇ ಅಸ್ಸಾಮಿ ಭಾಷೆಯಲ್ಲಿ ಓಬೆಟಿಯನ, ಬರ್ಮಿ ಮತ್ತು ಆಸ್ಟ್ರಿ5 
ಭಾಷೆಗಳ ಪ್ರಭಾವವು ಹೆಚ್ಚಾಗಿ ಕಂಡುಬರುವುದು. ಅಸ್ಸಾಮಿ ಭಾಷೆ ಮಾಗಧಿ 
ಅಸಭ್ರಂಶದ ಪೂರ್ವರೂಪದಿಂದ ವಿಕಾಸಗೊಂಡಿದ್ದು ಭಾರತದ ಈ ಶಾನ್ಯ ಭಾಗದ 
ಎಲ್ಲಾ ಪ್ರಮುಖ ಭಾಷೆಗಳು ಈ ಮಾಗಧಿ ಅಸಭ್ರಂಶದಿಂದಲೇ ವಿಕಾಸಗೊಂಡಿರ 
ಬಹುದೆಂದು ಕೆಲವರ ಊಹೆ, ಆದರೆ ಮಾಗದಿ ಪ್ರಾಕೃತ ರಾಧಾ ವಂಗ, ಕಾಮರೂಪ, 
ಮತ್ತು ವಾರೇಂದ್ರ ಎಂಬ ನಾಲ್ಕು ಅಪಭ್ರಂಶ ರೂಪಗಳಿಗೆ ಜನ್ಮಕೊಟ್ಟದೆ. ಈ 
ಕಾಮರೂಪ ಎಂಬ ಅಪಭ್ರಂಶ ರೂಪದಿಂದ ಬಂಗಾಳಿ ಮತ್ತು ಅಸ್ಸಾ ಮಿ ಭಾಷೆಗಳು 


ವಿಕಾಸಗೊಂಡವು ಎಂದು ಕೆಲವರ ಆಭಿಪ್ರಾಯ. ಮತ್ತೆ ಕೆಲವರು ಸಳ ಅಪಭ್ರಂಶದ ' 


ಪೂರ್ವರೂಪದಿಂದ ಬಂಗಾಳಿ, ಅಸ್ಸಾಮಿ ಒರಿಯ ಮತ್ತು ಬೆಹರಿ ಎಂಬ ಭಾಷೆಗಳು 
ವಿಕಾಸಗೊಂಡಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ., ಪ್ರಾಚೀನ ಕಾ ಲದಲ್ಲಿ 
ಉತ್ತರ ಬಂಗಾಳ ಮತ್ತು ಅಸ್ಸಾವರ್‌ ಪ್ರದೇಶಗಳು. ಜನೇ ಭಾಷಾ ಪ್ರಜೇಶ 
ಗಳಾಗಿದ್ದವು. ಇವು ಅನಂತರ ಬೇರೆಬೇರೆಯಾಗಿ ಹೋದವು. ಈ ಪ್ರದೇಶ ಫ ಮತ್ತೆ 
ರಾಜಕೀಯವಾಗಿ ಪರಸ್ಪರ ವಿಲೀನವಾದಮೇಲೆ ಈ ಪ ರ)ದೇಶದ ಭಾಷೆ ಸೆಗಳಲ್ಲಿ ಹೆಚ್ಚು 
ಬದಲಾವಣೆ ಕಾಣಿಸಿಕೊಂಡಿತು. ಉತ್ತರ ಬಂಗಾಳದ Kes ದಕ್ಷಿಣ ಬಂಗಾಳದ ef 
ಬೇರೆಯಾಗಿ ಉಳಿಯಲು ಒಂದು ಕಡೆ ಅಸ್ಸಾಮಿ ಭಾಷೆಯ ಸ ಪ್ರ ಭಾವ, ಇನ್ನೊ ದು 


ಕಡೆ ಬಂಗಾಳಿ ಭಾಷೆಯ ಪ ಗ್ರಭಾವ ಮ ಖ್ಯ ಕಾಸಾ ತ ರ ಬಂಗಾಳದಲ್ಲಿ | 


ಕೂಛ್‌" ಬಿಹಾರಿನ ಕೂಛ್‌ ದೊರೆಗಳು ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯದ 
ಬೆಳವಣಿಗೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. “ವಾಸ್ತವವಾಗಿ ಅಸ್ಸಾಮಿ ಸಾಹಿತ್ಯ 
15-16ನೇ ಶತಮಾನಗಳಲ್ಲಿ ಆರಂಭಗೊಂಡಿದ್ದು... ಆದಕೆ ಮಹಾರಾಜ 
ನರನಾರಾಯಣ ಮತ್ತು ಚಿಲರಾಯರ ಆಶ್ರಯದಲ್ಲಿ ಅಸ್ಸಾಮಿ ಸಾಹಿತ್ಯ ಹೆಚ್ಚು 
ಪ್ರಚಾರಕ್ಕೆ ಬಂದಿತು. 
ಅಸ್ಸಾಮಿ ಅಥವಾ ಅಸ್ಸಾವರ್‌ ಎಂಬ ಶಬ _ದ ಉಗಮದ ಬಗ್ಗೆ ಆಳವಾಗಿ 

ಪರಿಶೀಲಿಸಿ ಆಲೋಚಿಸಲು ಹೊಂಟ ಸರ್‌ ಎಡ್ತ ರ್ಡ್‌ ಗೇಟ್‌ ಎಂಜಾತಮು. ಅಸಮರ್‌, 
ಅಸಾವರ್‌, ಅಸ್ಸಾವರ್‌ ಎಂಬ ಶಬ್ದಗಳು ಮೂಟ್‌ ಸಂಸ್ಥ ತದಿಂದ ನಿಷ್ಟ ನ್ನ್ನ ವಾಡ 
ಶಬ್ದಗಳು ಎಂದು 'ಅಿಪ್ರಾ ಯವ ವ್ಯಕ್ತ ಪಡಿಸಿದರೆ, ಮತ್ತೆ ಕೆಲವರು ಬರ್ಮದಾದ. ಬಂದ 
ಷಾನ್‌ ಜಾತಿಯ ಜನರು ಅಥವಾ ಥಾಯ್‌ ದೇಶದಿಂದ ಬಂದ ನಿಷಾದ” ಜಾತೀಯ 
ಜನರು ಕಾಮರೂಪವನ್ನು ತಮ್ಮ ಸೌರ್ಯ' ಹಾಗೂ ಪರಾಕ್ರಮಗಳಿಂದ ಗೆದ್ದು ಆ 

ಸ್ಥಳದಲ್ಲಿ ತಮ್ಮ ರಾಜ ವನ್ನು ಸಾ ನ ಪಿಸಿಕೊಂಡು ಅದನ್ನು ಆಸ ಸರ್‌ ಅಥವಾ ಸಾಮ 


ಎಂಗಳ ೪ ೪. ಆ 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ೬೫ 


ಎಂದು ಕರೆದರು. ಆದೇ ಮುಂದೆ ಅಸ್ಸಾವರ್‌ ಎಂದು ಬಳಕೆಗೆ ಬಂದಿತೆಂದು ಅಭಿಪ್ರಾಯ 
ವ್ಯಕ್ತ ಪಡಿಸಿದ್ದಾ ರೆ. ಇನ್ನೂ ಕೆಲವರು ಶಾನ್‌" ಅಥವಾ ಷಾನ" ಎಂಬ ಶಬ್ದವನ್ನು 
ರಹವವರ್‌ ಎಂದು ಉಚ್ಚರಿಸುತ್ತಿದ್ದರು, ಇವರ ಉಚ್ಚಾರ ದಿನೇ ದಿನೇ ಬದ 
ಲಾಗುತ್ತಾ ಬಂದು ರಹವವರ್‌ ಎಂಬ ಶಬ್ದ ಅವರ ಉಚ್ಚಾರದಲ್ಲಿ ಅಹೊವರ್‌ > 
ಅಹೋವನ* ಎಂದು ಬದಲಾಗಿ ಅದೇ ಮುಂದೆ ಅಸವನ ಅಸಾವರ್‌ > ಅಸ್ಸಾವರ್‌ 
ಎಂದಾಗಿ ಬದಲಾಗಿರಬಹುದೆಂದು ಊಹಿಸುವರು. ಇದನ್ನು ಗಮನಿಸಿದ ಕೆಲವರು 
ಶಾನ್‌" ಅಥವಾ ಷಾನ” ಎಂಬ ಶಬ್ದ ಶನ್‌ ಅಥವಾ ಸನ" ಎಂದು ಬದಲಾಗಿ ಅದೇ 
ಮುಂದೆ ಸವರ" ಎಂದಾಗಿರಬಹುದು. ಅದರ ಆದಿಯಲ್ಲಿ ಅ ಎಂಬ ಧ್ವನಿಯನ್ನು 
ಸೇರಿಸಿ ಅವರು ಅಸವರ" ಅಥವಾ ಅಸಾಮ* ಎಂದು ಕರೆದುಕೊಂಡಿದ್ದರೂ ಇರಬಹು 
ದೆಂದು ಭಾವಿಸುವರು. ಇದನ್ನು ಪರಿಶೀಲಿಸಿದ ಬಾಗ್ಬಿ ಎಂಬಾತನು ಅಸಾವರ, ಅಸವರ್‌ 
ಅಥವಾ ಅಸ್ಸಾವರ್‌ ಎಂಬ ಶಬ್ದಗಳು ಮೂಲತಃ &ಯೇೆನ” ಸ್ಯಾವರ್‌ ಎಂಬುದರಿಂದ 
ವಿಕಾಶಗೊಂಡಿರಬಹುದೆಂದು ಅಭಿಪ್ರಾಯ ಪಡುವನು, ಹಿಯೆನ್‌ ಎಂಬುದು ಚೀನಿ 
ಶಬ್ದ ಸ್ಕಾವತ" ಎಂಬುದು ಖ್ಮೇರ್‌ ಶಬ್ದ. ಇವೆರಡು ಸೇರಿಯೇ ಹಿಯೆನ್‌ ಸ್ಕ್ಯಾವರ್‌ 
ಎಂಬ ಶಬ್ದ ರೂಪುಗೊಂಡಿದೆ. ಇದರಿಂದ ಕಾಲಕ್ರಮೇಣ ಅಹೊಮರ್‌, > 
ಆಹೋವರ್‌ ಎ ಅಹೋವರ್‌ > ಅಸವರ್‌ > ಅಸಾವರ್‌ > ಅಸಾವರ್‌ ಎಂಬ ಬೇರೇ 
ಬೇರೇ ಶಬ್ದಗಳು ಬೆಳೆದುಬಂದಿರಬಹುದೆಂದು ತೋರುತ್ತದೆ. ಆದರೆ ಇವುಗಳ ಬಗ್ಗೆ 
ಯಾವುದನ್ನು ಖಚಿತವಾಗಿ ಹೇಳಲು ಬರುವುದಿಲ್ಲ. ಇದೇ ರೀತಿ ಥಾಯರ್‌ ಭಾಷೆಯಲ್ಲಿ 
ಚಾವರ್‌ ಎಂಬ ಶಬ್ದ ಇದೆ, ಚಾವರ್‌ ಅಥವಾ ಚವರ್‌ ಎಂಬ ಥಾಯರ್‌ ಶಬ್ದಕ್ಕೆ 
ಆದಿಯಲ್ಲಿ ಅ ಸೇರಿಸಿ ಅಚಾವರ" ಎಂದು ಕರೆದುಕೊಂಡಿದ್ದರೂ ಇರಬಹುದು. ಈ 
ಅಚವತ್‌ ಅಥವಾ ಅಚಾವರ್‌ ಎಂಬ ಶಬ್ದ ಕಾಲಾನಂತರ ಅಸವರ್‌ ಇಲ್ಲವೇ ಅಸಾವರ್‌ 
ಎಂದಾಗಿ ಬಳಕೆಗೆ ಬಂದಿರಬಹುದಾದ ಸಾಧ್ಯತೆಗಳಿವೆ. ಆಚಾಮ್‌ ಎಂಬ ಶಬ್ದಕ್ಕೆ 
ವಿಜಯಿ ಎಂದರ್ಥವಿದೆ, ಅದೇ ರೀತಿ ಅಸಾವರ್‌ ಎಂಬ ಶಬ್ದಕ್ಕೂ ಸೋಲುಂಬಾಗದ 
ಎಂಬರ್ಥ ಉಂಟು. ಈ ಪ್ರದೇಶವನ್ನು ತಮ್ಮ ಸೌರ್ಯ ಹಾಗೂ ಪರಾಕ್ರಮದಿಂದ 
ಗೆದ್ದು ಕೊಂಡ ಜನರು ಆ ಕ್ಷೇತ್ರಕ್ಕೆ ವಿಜಿಯದ ಪ್ರತೀಕವಾಗಿ ಅಸ್ಸಾವರ್‌ ಎಂದು 
ಹೆಸರಿಸಿಕೊಂಡಿದ್ದರೂ ಇರಬಹುದೆಂದು ಕಾಣುತ್ತದೆ. ಇದಕ್ಕೆ ಯಾವ ಖಚಿತವಾದ 
; ಆಧಾರಗಳು ದೊರೆಯುವುದಿಲ್ಲ. ಈ ಕಾರಣದಿಂದ ಅಸ್ಸಾವರ್‌ ಎಂಬ ಶಬ್ದದ 
ಉಗಮದ ಬಗ್ಗೆ ಯಾವುದನ್ನು ಖಚಿತವಾಗಿ ಹೇಳಲು ಬರುತದ 

ಅಸ್ಸೂ ಮ್‌ ರಾಜ್ಯ ದ “ಭಾಷೆಯನ್ನು ಅಸ್ಲಾಮಿ ಎಂದು ಕರೆಯಬಹುದಾದರೂ 
ಈ ಭಾಷೆ ತಡಸ WR ಬರ್ಮದಿಂದ ಬಂದ ಶಾನ್‌ ಅಥವಾ ಷಾನ” ಜಾತೀಯ 
ಜನರೇ ಆಥವಾ ಥಾಯ್‌" ದೇಶದಿಂದ ಬಂದ ನಿಷಾದ” ಜಾತಿಯ ಜನರೇ ಎಂಬುದು 
ಇನ್ನು ಅನುಮಾನಾಸ್ಪ ದವಾಗಿಯೇ ಉಳಿದುಕೊಂಡಿದೆ. ಇಂತಹ ಪರಿಸ್ಥಿ ತಿಯನ್ಲಿ 
ಅಸ್ಸಾಮಿ ಆಥವಾ ಅಸ್ಸಾವರ್‌ ಎಂಬ ಶಬ್ದ ದ ನಿಷ್ಪತ್ರಿಯೂ ಕೂಡ ಇನ್ನೂ ರಹಸ್ಯ 

3 


೬೬ ಮಾನವಿಕ ಕರ್ಣಾಟಕ 


ವಾಗಿಯೇ ಉಳಿದುಕೊಂಡಿದೆ. ಇದು ಅಹೊಮ್‌ > ಅಹೋವರ್‌ > ಅಹಮ್‌ > 
ಅಖನರ್‌ ೨. ಅಚವರ್‌ ೨ ೫ಸವರ್‌ ಎ ಅಚಾಮ್‌ > ಅಸಾವರ್‌ > ಅಸ್ಸಾಮ್‌ ಎಂದು ' 
ಬೆಳೆದುಬಂದಿರಬಹುದೆಂದು ಹೆಚ್ಚು ಜನರ ಅಭಿಪ್ರಾಯ. ಆದರೆ ಅಸ್ಸಾವರ್‌ ಎಂಬ 1 
ಶಬ್ದ ಅಹೊಮ್‌ ಇಲ್ಲವೇ ಅಚಾವರ್‌ ನಿಂದ ಬೆಳೆದುಬಂದಿದ್ದರೂ ಬಂದಿರಲು ಸಾಧ್ಯವಿದೆ 
ಎನ್ನ ಬಹುದು. 

ಕ್ರಿ.ಶ. 643ರಲ್ಲಿ ಕುಮಾರ ಭಾಸ್ಕರವರ್ಮನ ಕಾಲದಲ್ಲಿ ಚೀನಾಯಾಶ್ರಿಕ 
ಹುಯೆನಶ್ಸಾಂಗ” ಪ್ರಾಚೀನ ಕಾಲದಲ್ಲಿ ಹೆಸರಾಗಿದ್ದ ಕಾಮರೂಪಕ್ಕೆ ಭೇಟಕೊಟ್ಟಿ ದ್ದನು. | 
ಇವನು ತನ್ನ ಗ್ರಂಥದಲ್ಲಿ ಕಾಮರೂಪದ ಭಾಷೆ (ಮಾಗಧಿ ಅಪಭ್ರಂಶ) ಮಧ್ಯ ಭಾರತದ 
ಭಾಷೆಗಿಂತ ಭಿನ್ನವೆಂದು ಉಲ್ಲೇಖಿಸಿದ್ದಾನೆ. ಕಾಮರೂಪ ಕ್ರಿ.ಪೂ. 200 ರಿಂದ 
ಕ್ರಿ.ಶ. 200ರ ವರೆಗೆ ಆರ್ಯಜನರಿಂದಲೇ ತುಂಬಿದ್ದಿತು. ಕುಮಾರ ಭಾಸ್ಕರವರ್ಮ 
ಸಂಸ್ಕೃತ ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಬೆಳವಣಿಗೆಗೆ ಹೆಚ್ಚು 
ಪ್ರೋತ್ಸಾಹ ನೀಡುತ್ತಿದ್ದನು. ಕ್ರಿ.ಶ, ಏಳನೇ ಶತಮಾನದ ಹೊತ್ತಿಗೆ ಅವನು ತನ್ನ 
ರಾಜ್ಯವನ್ನು ಬಂಗಾಳದವರೆಗೆ ವಿಸ್ತರಿಸಿದ್ದನು. ಕುಮಾರ ಭಾಸ್ಕರನು ಆರ್ಯರ 
ಹೆಚ್ಚುಗಾರಿಕೆಯಿಂದ ಆರ್ಯಭಾಷೆ ಬೆಳೆಸಲು ಪ್ರೋತ್ಸಾಹ ನೀಡಿರಬಹುದೆಂದು 
ಕಾಣುತ್ತದೆ, ಆತ ಪೂರ್ವ ಮಾಗಧಿ ಅಸಭ್ರ್ರಂಶದಿಂದ ವಿಕಾಶಗೊಂಡ ಕಾಮರೂಪಿ 
ಇಂದಿನ ಅಸ್ಸಾಮಿ ಭಾಷೆಯ ಬೆಳವಣಿಗೆಗೂ ಪ್ರೋತ್ಸಾಹ ನೀಡಿರಬಹುದೆಂದು 
ಊಹಿಸಲು ಅವಕಾಶವಿದೆ, ಅಸ್ಸಾಮಿ ಬಂಗಾಳಿ ಮತ್ತು ಒರಿಯ ಭಾಷೆಗಳಿಗಿಂತ 
ಬೇರೆ. ಇದು ವಿಶಿಷ್ಟವಾದ ರೂಪರಚನೆಗಳಿಂದ ಕೂಡಿದೆ. ಧ್ವನಿ, ರೂಪ, ಪದ, 
ವಾಕ್ಯ ಮುಂತಾದುವುಗಳು ಬಂಗಾಳಿ ಇಲ್ಲವೇ ಒರಿಯ ಭಾಷೆಗಿಂತ ಭಿನ್ನವಾಗಿವೆ. 
ಅಸ್ಸಾಮಿ ಭಾಷೆ ಆ ಕಾಲಕ್ಕಾಗಲೇ ಸಾಕಷ್ಟು ಬೇರೆಯಾಗಿ ಬೆಳೆದಿದ್ದಿತು. ಇದರ 
ಪ್ರಾಚೀನ ರೂಪ ಹೇಮ ಸರಸ್ವತಿ ಬರೆದಿರುವ ಪ್ರಹ್ಲಾದ ಚರಿತೆಯಲ್ಲಿ ದೊರೆಯುತ್ತದೆ. 
ಈ ಹೊಸ ಬದಲಾವಣೆಯಿಂದ ಹೊರಬಂದ ಅಸ್ಸಾಮಿ ಭಾಷೆಯ ಲಕ್ಷಣಗಳು ಆರ್ಯ 
ಭಾಷೆಗಳನ್ನೇ ಹೆಚ್ಚು ಹೋಲುತ್ತವೆ, 15-16ನೇ ಶತಮಾನಗಳಲ್ಲಿ ಆಹೋವರ್‌ 
ದೊರೆಗಳು ಗುಡ್ಡಗಾಡಿನ ಬಹುಭಾಗ ಪ್ರದೇಶವನ್ನು ತಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು 
ಆ ಅಹೋವರ್‌ ಜನರು ಅಸ್ಸಾಮಿ ಭಾಷೆಯನ್ನು ತಮ್ಮ ರಾಜ್ಯದ ಭಾಷೆಯನ್ನಾಗಿ 
ಬಳಸಿಕೊಂಡರು. ಕ್ರಿ.ಶ. 5ನೇ ಶತಮಾನದ ಪ್ರಾಚೀನ ಅಸ್ಟಾವಕ್‌ ದೊರೆಗಳು 
ಹಲವಾರು ಶಾಮ್ರಶಾಸನಗಳನ್ನು ಪ್ರಾಚೀನ ಅಸ್ಸಾಮಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ 
ಬರೆಸಿದ್ದರು. ಇವುಗಳಲ್ಲಿ ಕೆಲವು ಸಂಸ್ಕೃತದಲ್ಲಿಯೂ ಮತ್ತೆ ಕೆಲವು ಪ್ರಾಚೀನ 
ಕಾಮರೂಪ ಭಾಷೆಯಲ್ಲಿಯೂ ದೊರೆಯುತ್ತವೆ. ಇಂದಿನ ಅಸ್ಸಾಮಿ ಭಾಷೆಯ 
ಅನೇಕ ಧ್ವನ್ಯಾತ್ಮಕ ಮತ್ತು ರೂಪಾತ್ಮಕ ಲಕ್ಷಣಗಳು ಈ ತಾಮ್ರಶಾಸನಗಳಲ್ಲಿ ಕಂಡು 
ಬರುತ್ತವೆ, ಸಂಸ್ಕೃತದ ಕಂಠ್ಯ ವ್ಯಂಜನಗಳನ್ನು ಉಚ್ಚಾರದಲ್ಲಿ ಊಹ್ಮಧ್ವನಿಗಳನ್ನಾಗಿ 
ಬಳಸಲಾಗುತ್ತಿದ್ದಿತು. ಈ ಲಕ್ಷಣ ಈಗಲೂ ಅಸ್ಸಾಮಿ ಭಾಷೆಯಲ್ಲಿ ದೊರೆಯುವುದು, 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ೬೭ 


ಸಂಸ್ಕೃತದ ದಂತ್ಯ ಮತ್ತು ಮೂರ್ಥನ್ಯ ಸ್ಪರ್ಶವ್ಯಂಜನಗಳು ವರ್ತ ಸ್ಪರ್ಶವ ವ್ಯಂಜನ 
ಗಳಲ್ಲಿ ಐಕ ವಾಗುವ ಹಾಗೆಯೇ ತಾಲವ್ಯ ಮತ್ತು ಹಗ: 'ನೃಂಜನಗಳು 
ವರ್ತ್ಸ್ಯದಲ್ಲಿ ಐಕ ವಾಗುವುದು, ಊಷ್ಮೀಕರಣ ಮುಂತಾದುವು ಇವುಗಳಲ್ಲಿ ಕಂಡು 
ಬರುತ್ತವೆ, 

ಅಸ್ಸಾಮಿ ಭಾಷೆಯ ಪ್ರಾಚೀನತಮ ಉದಾರಣೆಗಳು ಚಾರ್ಯ ಎಂಬ ಬೌದ್ಧ 
ಸಿದ್ಧಾ ಚಾರ್ಯ ತೆ ರಚಿಸಿರುವ ರೋಗ ಕಂಡುಬರುತ್ತವೆ. ಈ ಕೋಹಗಳು 
ಪೂರ್ವಭಾರತದ ಬೇಕೆ ಬೇರೆ ಭಾಗಗಳಿಗೆ ಸೇರಿದ ಬೇಕೆ ಬೇಕಿ ಸಿದ್ಧರು ರಚಿಸಿದವುಗಳು. 
ಬಾಗ್ಬಿ ಎಂಬಾತನು ಕ್ರಿ,ಶ. 8ನೇ ಶತಮಾನದಿಂದ 10ನೇ ಶತಮಾನದ pe 
ENE ಅವುಗಳಲ್ಲಿ ದೊರೆಯುವ ಕೆಲವು ಉದಾಹರಣೆಗಳ ಸಹಾಯ 
ದಿಂದ ಊಹಿಸಿದ್ದಾನೆ, ಈ ದೋಹಗಳ ಭಾಷೆ ಅಪಭ್ರಂಶ. ಇದರಿಂದ pe 
ಭಾರತೀಯ ಆರ್ಯಭಾಪೆಗಳು ವಿಕಾಸಗೊಂಡಿವೆ. ಅಂದಿನ ಅಪಭ_ಂಶದ ಕೆಲವು 
ಧ್ವನ್ಯಾತ್ಮಕ ಮತ್ತು ರೂಪಾತ್ಮಕ ಲಕ್ಷಣಗಳು ಇಂದಿನ ಅಸ್ಸಾಮಿ ಭಾಷೆಯಲ್ಲಿಯೂ 
ದೊರೆಯುತ್ತವೆ. ಇಂತಹ ಹಲವಾರು ಲಕ್ಷಣಗಳು ಅಂದಿನಿಂದಲೂ ಇಂದಿನವರೆಗೆ 
ಅಸ್ಸಾಮಿ ಭಾಷೆಯಲ್ಲಿ ಉಳಿದುಕೊಂಡು ಬಂದಿವೆ. ಅಂದಿನ ಕೆಲವು ನುಡಿಗಟ್ಟುಗಳು 
ಇಂದಿನ ಅಸ್ಸಾಮಿಯಲ್ಲಿ ಬಳಕೆಯಲ್ಲಿವೆ. ಭಾಷಿಕ ಲಕ್ಷ್ಮಣಗಳು ಏನೇ ಆಗಿದ್ದರೂ 
ದೋಹ ಎಂಬ ಸಾಹಿತ್ಯ ಅಸ್ಸಾಮಿ ಭಾಷೆಯನ್ಲಿ ಬಹಳ ಹಿಂದಿನ ಕಾಲದಲ್ಲಿಯೇ 
ಆರಂಭವಾಗಿದ್ದಿತು ಎಂಬುದಕ್ಕೆ ಇವು ಸಾಕ್ಷಿಯಾಗಿವೆ. ವೈಷ್ಣವ ಕವಿಗಳು ರಚಿಸಿದ 
ಬರ್‌ಗೀತೆ ಮತ್ತು ದಿವ್ಯಗೀತೆಗಳು ಹೊರಬರುವುದಕ್ಕೆ ಮೊದಲೇ ಈ ದೋಹಗಳು 
ಅಸ್ಸಾಮಿ ಭಾಷೆಯಲ್ಲಿ ಹೊರಬಂದಿದ್ದ ವು. 

ಅಸ್ಸಾಮಿ ಲಿಪಿ ಮೈಥಿಲಿ ಮತ್ತು ಬಂಗಾಳಿ ಲಿಪಿಗಳಂತೆಯೇ ಪೂರ್ವನಾಗರಿ 
ಲಿಪಿಯಿಂದ ವಿಕಾಸಗೊಂಡಿದ್ದು, ಈ ಲಿಪಿಗಳು ಅದರಿಂದ ಬೇರೆ ಬೇರೆ ಕಾಲಗಳಲ್ಲಿ 
ವಿಕಾಸಗೊಂಡಿವೆ. ಆದ್ದ ರಿಂದಲೇ ಅವುಗಳಲ್ಲಿ ಸಾಕಷ್ಟು ವ್ಯತ್ಯಾಸವು ಕಂಡುಬರುವುದು, 
ಅಸ್ಸಾಮಿ ಲಿಪಿ ಬಂಗಾಳಿ ಲಿಪಿಗಿಂತ ಮೈಥಿಲಿ ಲಿಪಿಗೆ ಹೆಚ್ಚು ಹತ್ತಿರವಾದದ್ದು. 
ಬಂಗಾಳಿಯಲ್ಲಿ ವ್‌ ಸೂಚಿಸಲು ಪ್ರತ್ಯೇಕವಾದ ಲಿಪಿ ಚಿಹ್ನೆ ಇಲ್ಲ. ಅದಕ್ಕೆ ಅಸ್ಸಾಮಿ 
ಯಲ್ಲಿ ಪ್ರತ್ಯೇಕವಾದ ಲಿಪಿ ಚಿಹ್ನೆ ಇದೆ, ಆದರೆ ಬಂಗಾಳಿ ರ್‌ ಕ್ಯೂ ಅಸ್ಸಾಮಿ 
ರ್‌ ಕ್ಕೂ ಉಚ್ಚಾರದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ, ಅಸ್ಸಾಮಿ ಭಾಷೆಯಲ್ಲಿ 
ಬಬೆಟ್ಟಿ, ಬರ್ಮಿ ಮತ್ತು ಆಸ್ಪ್ರಕ್‌ ಭಾಷೆಗಳ ಅನೇಕ ಶಬ್ದಗಳು, ಹಲವಾರು 
ನುಡಿಗಟ್ಟುಗಳು, ವಾಕ್ಯರಚನೆಗಳು ಇರುವುದು ಕಂಡುಬರುತ್ತವೆ. ಬಂಗಾಳಿ 
ಭಾಷೆಯಲ್ಲಿ ಈ ಭಾಷೆಗಳ ಪ್ರಭಾವ ಹೆಚ್ಚು. ಒರಿಯ ಭಾಷೆಯಲ್ಲಿ ಇವುಗಳ 
ಪ್ರಭಾವ ಬಹಳ ಕಡಿಮೆ, ಅಸ್ಸಾಮಿ ಭಾಷೆಯಲ್ಲಿ ಪೂರ್ವ ಅಸ್ಸಾಮಿ ಮತ್ತು ಪಶ್ಚಿಮ 
ಅಸ್ಸಾಮಿ ಎಂಬ ಎರಡು ಉಪಭಾಷಾರೂಪಗಳಿವೆ, ಪೂರ್ವದಿಕ್ಕಿನ ಬೌಗಾಂಗ್‌ಕೆ 
ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವ ಅಸ್ಸಾಮಿ ರೂಪವು ವ್ಯಾ ನಿಸಿಕೊಂಡಿದ್ದರೆ, ನೌಗಾಂಗ್‌ನ 


೬೮ ಮಾನವಿಕ ಕರ್ಣಾಟಕ 


ಪಶಿ ಶ್ಚಿಮಕ್ಕೆ ಗೋಯಲ್‌ಪಾರ ಜಿಲ್ಲೆಯವರೆಗೆ ಪಶ್ಚಿಮ ಆಸ್ಸಾಮಿ ರೂಪ ವ್ಯಾಪಿಸಿ 
ಕೊಂಡಿದೆ. ತೊ ಹೆಚ್ಚಿ ನ ನಿಕರೂಪಕೆ ಕಂಡುಬರುತ್ತ, ಜಿ” ಪೂರ್ವ ಅಸ್ಸಾಮಿ 
ರೂಪವನ್ನು ಸೃಭಾಷಾರೂಪವೆಂದು ಪರಿಗಣಿಸಿಕೊಳ್ಳುವರು. ಇದು ಅಸ್ಸಾಮಿ 
ಆಧುನಿಕ ಜಿ ದ ಮಾಧ್ಯಮವಾಗಿ ಬಳಕೆಯಲ್ಲಿದೆ. ಮಣಿಪುರ, ಸಿಲಹಟ್‌, 

ಕಛಾರ್‌ ಪ ್ರಡೀಶಗಳಲ್ಲ ಬಳಕೆಯಲ್ಲಿರುವ ಅಸ್ಸಾಮಿ ಭಾಷಾರೂಪವನ್ನು ಕೆಲವರು 
ಮಯಾಂಗ್‌ ಎಂದು ಕರಿದರೆ, ಮತ್ತೆ ಕೆಲವರು ಕ ವಿಷ್ಣು ಪುರಿಯ ಎಂತಲೂ 
ಕರೆಯುವರು. ಈ ರೂಪ ಭೌಗೋಳಿಕವಾಗಿ ಬಂಗಾಳಿ ಭಾಷೆಯ ಪ್ರಭಾವಕ್ಕೆ ಹೆಚ್ಚು 
ಒಳಗಾಗಿದೆ. ಈ ಕಾರಣದಿಂದಲೇ ಇದನ್ನು ಕೆಲವರು ಬಂಗಾಳಿ ಭಾಷೆಯ ಉಪಭಾಷೆ 
ಇರಬಹುದೆಂದು ಊಹಿಸುವರು. ಗಾರೋಬೆಟ್ಟಿ ಗುಡ್ಡಗಳ ಪ್ರದೇಶದಲ್ಲಿ ಬಂಗಾಳಿ 
ಮತ್ತು ಗಾರೋ ಮಿಶ್ರಿತರೂಪ ಬಳಕೆಯಲ್ಲಿದೆ, ಈ ರೊಸವನ್ನೆ € ಕೆಲವರು ರುರವ 
ಎನ್ನುವರು. ಅಸ್ಸಾಮಿಯ ಪೂರ್ವರೊಪದಲ್ಲಿ ಪಶ್ಚಿ ಮರೂಪದಷ್ಟು ಸಾಮ್ಯತೆ ಏಕ 
ರೂಪತೆ ಕಂಡುಬರುವುದಿಲ್ಲ. ಪೂರ್ವರೂಪ ಪ್ರಾಚೀನ ಕಾಮರೂಪಿಯನ್ನು ಹೆಚ್ಚು 
ಹೋಲುತ್ತದೆ. ಪಶ್ಚಿಮ ಅಸ್ಸಾಮಿ ರೂಪದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಂಗಾಳಿ, 
ರಾಜಬಾಂಸಿ ಮತ್ತು ಗಾರೋಭಾಷೆಗಳು ಇರುವುದರಿಂದ ಅದರಲ್ಲಿ ಅವುಗಳ ಪ್ರಭಾವವು 
ಸ್ವಲ್ಪಮಟ್ಟಿಗೆ ಕಂಡುಬರುತ್ತದೆ. ಪ್ರಾಚೀನಕಾಲದ ಅಸ್ಸಾಮಿ ಭಾಷೆಯಲ್ಲಿ ಇಂತಹ 
ರೂಪ ವ್ಯತ್ಯಾಸವೇನೂ ಇರಲಿಲ್ಲ, ಅದು ಇಡೀ ಪಾ ್ರಾಂತ್ಯದಲ್ಲಿ ಒಂದೇ ರೀತಿಯಲ್ಲಿದ್ದಿ ತು. 

ಪ್ರಾಚೀನಕಾಲದ ಸಮಗ್ರ ಸಾಹಿತ್ಯದ ಪದ್ಯ, ಗದ್ಯ, ವೆ ಸ ವ ಕವಿಗಳ ರಚನೆಗಳು, 

ಚಾರಿತ್ರಿಕ ರಚನೆಗಳು ಆಗ ಒಂದೇ ರೂಪದಲ್ಲಿದ್ದ ಪ ಅಸ್ಪಾ ಮಿ ಭಾಷೆಯಲ್ಲಿ ಕ್ರಿ.ಶ. 

13ನೇ ಶತಮಾನದಲ್ಲಿ ರಚಿತವಾದ ಹೇಮ ಸರಸ್ವತಿಯ ಪ್ರಹ್ಲಾದ ಚರಿತೆ ಹೆಚ್ಚು 
ಪ್ರಾಚೀನ ಸಾಹಿತ್ಯಗ್ರಂಥ, ಈ ಸಾಹಿತ್ಯ ಅಪಭ್ರಂಶದ ಪೋಷಣೆಯಲ್ಲಿ ಬೆಳೆದು 
ಬಂದಂತೆ ತೋರಿಬರುತ್ತದೆ, ಅಸ್ಸಾಮಿ ಸಾಹಿತ್ಯದ ಕಾಲವನ್ನು ಪೂರ್ವವೈಷ್ಣವ 
ಕಾಲ, ವೈಷ್ಣ ವಕಾಲ, ಬುರಂಜಿ ಗದ್ಯಕಾಲ, ಆಧುನಿಕಕಾಲ ಎಂದು ನಾಲ್ಕು ವರ್ಗ 
ಗಳಲ್ಲಿ ವರ್ಗೀಕರಿಸಿಕೊಳ್ಳಬಹುದು. ಪ್ರಾಚೀನ ಅಸ್ಸಾಮಿ ಸಾಹಿತ್ಯದಲ್ಲಿ ಪೀತಾಂಬರ್‌, 

ಶಂಕರದೇವ, i ಸೂರ್ಯಖರಿ, ಎಕ ಮುಂತಾದವರು ಮುಖ್ಯರೆನಿಸಿ 
ಕೊಂಡಿದ್ದಾರೆ. ಕ್ರಿ.ಶ. 14ನೇ ಶತಮಾನದಿಂದ ಆಧುನಿಕಕಾಲದವರೆಗೆ ಅಸ್ಸಾಮಿ 
ಸಾಹಿತ್ಯ ನಿರಂತರವಾಗಿ ಹರಿದುಬಂದಿದೆ, ಪ್ರಹ್ಲಾದ ಚರಿತೆ ಅಸ್ಸಾಮಿಯ ಮೊತ್ತ 

ಕಾ ಗ್ರಂಥವಾದ ಕಾರಣ ಹೇಮ ಸರಸ್ವತಿ ಅಸ್ಸಾಮಿ ll. ಮೊತ್ತ ಮೊದಲ 
ಕವಿ. 16ನೇ ಶತಮಾನದಲ್ಲಿ ಅಸ್ಸಾಮಿ ಗದ ರಚನೆ 'ಆರಂಭಗೊಂಡಿದ್ದಿ ತು. ವೈಷ್ಣವ 
ಸುಧಾಕರನಾದ ಶ್ರೀ ಶಂಕರದೇವನ : ನೀ ನಾಟಕಗಳಲ್ಲಿ ಇದರ "ಮೊತ್ತ ಮೊದಲ 
ಶೈಲಿಯು ದೊರೆಯುತ್ತದೆ. ಅನಂತರ ವೈಕುಂಠನಾಥ 'ಭಟ್ಟಾ ಚಾರ್ಯ ಉತ ಸ್ಟ 
ವಾದ ಗದ್ಯಶೈಲಿಯಲ್ಲಿ ಸಮಗ್ರ ಭಾಗವತ ಪುರಾಣ ಮತ್ತು ೧ತಾಗೋವಿಸಿೆ ತ 
ಕಾವ್ಯಗಳನ್ನು ಆಸ್ಸಾಮಿ ಭಾಷೆಗೆ ಅನುವಾದಿಸಿದನು, 17ನೆಯ ಶತಮಾನದ ವೈಷ್ಣವ 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ೬೯ 


ಗುರುಗಳ ಗದ್ಯಾತ್ಮಕ ಜೀವನ ಚರಿತ್ರೆಯಾಗಿರುವ ಕಥಾ ಗುರು ಚರಿತೆ ಮತ್ತು 
ಬುರಂಜಿಗಳ ಚಾರಿತ್ರಿಕ ಗದ್ಯ ರಚನೆಗಳು ಅಸ್ಸಾಮಿ ಭಾಷೆಯ ಗದ್ಯಕೃತಿಗಳ 
ಭಂಡಾರಕ್ಕೆ ಹೆನ್ಮೆಯ ನಿದರ್ಶನಗಳಾಗಿವೆ, ಅಸ್ಸಾಮಿ ಸಾಹಿತ್ಯದಲ್ಲಿ ಗದ್ಯ ಮತ್ತು 
ಚಾರಿತ್ರಿಕ ವ್ಯವಸ್ಥಿತ ರಚನೆಗಳು ಹೆಚ್ಚು ಪ್ರಾಚೀನ ಕಾಲದಲ್ಲಿಯೇ ಆರಂಭವಾಗಿದ್ದವು 
ಎಂಬುದಕ್ಕೆ ಇವು ಸಾಕ್ಷಿಯಾಗಿವೆ, 

19ನೇ ಶತಮಾನದ ಮಧ್ಯಭಾಗದಲ್ಲಿ ಅಸ್ಸಾಮಿ ಭಾಷೆಯಲ್ಲಿ ಶಿಷ್ಟ ಸಾಹಿತ್ಯ 
ಆರಂಭಗೊಂಡಿದ್ದಿತು. ಅಮೆರಿಕದ ಬಾಪ್ಟಿ ಸ್ಟ್‌ ಮಿಷನ್‌ ಅಸ್ಸಾಮಿ ಭಾಷೆಯ ಮೊತ್ತ 
ಮೊದಲ ಮುದ್ರಣಾಲಯವನ್ನು 1836ರಲ್ಲಿ ಸ್ಥಾ ನಿಸಿ ಅಸ್ಸಾಮಿ ಭಾಷೆಯ ಪತ್ರಿಕೆ 
ಯನ್ನು ಪ್ರಕಟಿಸಿದರು, ಅಲ್ಲದೆ ಅಸ್ಸಾಮಿ ಭಾ ನೆಯ ವ್ಯಾಕರಣ ಮತ್ತು ನಿಘಂಟು 
ಗಳನ್ನು, ಮುದ್ರಿಸಿ ಅಸ್ಸಾಮಿ ಸಾಹಿತ್ಯದ ಬೆಳವಣಿಗೆಗೆ ಉತ್ತಮವಾದ ವಾಶಾವರಣ 
ನಿರ್ಮಿಸಿದರು. ಇದರಿಂದ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ಹೆಚ್ಚು ಪ್ರಚಾರಕ್ಕೆ 
ಬಂದಿತು, ಪೂರ್ವ ಅಸ್ಸಾಮಿ ರೂಪ ಅಸ್ಸಾವ ರಾಜ್ಯದ 5 ಇಹಿತ್ಯಿಕ 
ಹಾಗೂಶೆ ೈ ಕ್ಷಣಿಕ ಚಟುವಟಿಕೆಗಳ ಕೇಂದ್ರ SW ಹೀಗೆ ಅವರು ಅಸ್ಸಾಮಿ 
ಭಾಷೆಯ ನಷ ಸಾಹಿತ್ಯದ ಪ್ರಗತಿಗೆ ಭದ್ರವಾದ ಅಡಿಪಾಯ ಹಾಕಿಕೊಟ್ಟ! ರು. 
ಅಸ್ಸಾವಂ”ನಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದಂತೆಲ್ಲಾ, ಶೈಕ್ಷಣಿಕ ಚಟುವಟಿಕೆಗಳು 
ಬೆಳೆದುಬಂದಂತೆಲ್ಲಾ ಪಶ್ಚಿ ಮ ಅಸ್ಸಾಮಿ EE ಜೂ ಕೂಡ ಪೂರ್ವ ಅಸ್ಸಾಮಿ 
ರೂಪದಂತೆಯೇ ಶಿಷ್ಟ ಸಾಹಿತ್ಯ ಶೈಲಿ ಆರಂಭವಾಯಿತು. ಈ ಎರಡು ಹೋಳು 
ಎಷ್ಟೆ € ಭಿನ್ನವಾಗಿ ತೋರಿಬಂದರೂ ಇವುಗಳ ಸಾಹಿತ್ಯ ಪರಸ್ಪರ ಸಮಾನವಾಗಿದ್ದಿ ತು. 
ಅಸ್ಸಾ ಮಿ ಭಾಷೆಯ ವ್ಯಾಕರಣ ಗ್ರಂಥಗಳಲ್ಲಿ ಈ ಎರಡು ರಾಷಗಳನ್ನು ಜೊತೆಜೂತೆ 
ಯಲ್ಲಿಯೇ ವಿವರಿಸಿಕೊಳ್ಳೆ ಲಾಗುತ್ತ ದೆ. ಪೂರ್ವ ಮತ್ತು ಪಶ್ಚಿಮ ರೂಪಗಳು ಧ್ವನಿ, 
ರೂಪ, ಪದ, ವಾಕ್ಯ ಮುಂತಾದುವುಗಳಲ್ಲಿ ಸಾಕಷ್ಟು ವ್ಯತ್ಯಾಸ 'ತೋಂಬರುವುದರಿಂದಲೇ 
ಈ ಎರಡು ಭಾಷಾ ವರ್ಗಗಳ ಜನ ಒಬ್ಬರನ್ನೊಬ್ಬ ಈ ರು ಅರ್ಥಮಾಡಿಕೊಳ್ಳಲು ಸ ಸ್ವಲ್ಪ 
ಕಷ್ಟ್ರವಾಗುತ್ತಿ ಡೆ. ಪಶ್ಚಿಮ ರೂಪದಲ್ಲಿ ಪೂರ್ವರೂಪಕ್ಕಿ ಂತ ಧ್ವನಿ, ಸ್ವರಲಹರಿ, ಪದ 
ತೊ ಮಾಕಾರತೂ 0 ಭಿನ್ನತೆ ಹೆಚ್ಚು. 

ಪೂರ್ವ ಅಸ್ಸಾಮಿ ಮತ್ತು ಪಶ್ಚಿ ಕ್ರಾ ಅಸ್ಸಾಮಿ ಭಾಷಾ ರೂಪಗಳನ್ನು ಪರಸ್ಪರ 
ಹೋಲಿಸಿ kore ಪೂರ್ವ ಅಸ್ಟಾಮಿಯಲ್ಲಿ ಮಧ್ಯಬಲಾಘಾತಶವಿದ್ದರೆ, ಪಶ್ಚಿಎಂ 
ಅಸ್ಸಾಮಿಯಲ್ಲಿ ಅಗ ಗ್ರಬಲಾಘಾತವಿದಿ. ಇದರ ಪರಿಣಾಮವಾಗಿ ಪಶ್ಚಿಮ ಅಸ್ಸ್‌ಮಿ 
ಭಾಷೆಯಲ್ಲಿ ಪದಗಳು ಬದಲಾಗುವುದು ಹೆಚ್ಚು. `ಇಂಶಹ್‌. ಸಂದರ್ಭಗಳಲ್ಲಿ ಬಲಾಘಾತ 
ಯುಕ್ತ, ಅಕ್ಷರದ ಪರದ ಸ ಸ್ವರಗಳು ಹೋಗಿ ಸ 'ಸರಸಮೇತವಾದ ವ್ಯಂಜನಗಳು ರೂಪು 
ಗೊಳ್ಳುತ್ತ ತ್ತವೆ. ಇದಕ್ಕೆ ಕರಿಬ-ಕ್ರಬ (ಮಾಡುವೆ) ಕೊಮೊರ-ಕುಮ್ರ (ಕುಂಬಳ) 
ಎಂಬ ಉದಾಹರಣೆಗಳನ್ನು ಉದಾಹರಿಸಿಕೊಳ ಬಹುದು. ಸಂಯುಕ್ತ ಸ್ವರಗಳು 
ಕೆಲವು ವೇಳೆ 3 ಸಂಯುಕ್ತ ಸ್ವರಗಳಾಗಿ ಹಲೋವ-ಹೌಲ (ಉಳುವನು) ರತಿಯ- 


ರ 


೭೦ ಮಾನವಿಕ ಕರ್ಣಾಟಕ 


ಕೈತ (ಅಂಕಿತನಾಮ) ಕವಲಿಯ -ಕಉಇಲ (ಸಾಧು) ಎಂದು ಬದಲಾಗುತ್ತವೆ. 
HE 'ಅಂತ್ಯ ಸಂಯುಕ್ತ, ಸ್ವರಗಳು ಮದೈ-ಮದೆ (ರಾಣಿ) ಕಬೌ-ಕಬೊ (ಬೇಡಿಕೆ) 
ಎಂದು ಮೂಲ ಸ್ತ ರಗಳಾಗಿ ಬದಲಾಗುವುದು ಉಂಟು, ಪೂರ್ವ ಅಸ್ಸಾಮಿಯಲ್ಲಿ 
ಉಚ್ಚತರ ಮಧ್ಯಸ್ವರಗಳಿಗೆ ಬದಲಾಗಿ ಪಶ್ಚಿಮ ಅಸ್ಸಾಮಿಯಲ್ಲಿ ಉಚ್ಚಸ್ಪರಗಳೇ 
ವಿಶೇಷವಾಗಿ ಬಳಕೆಯಲ್ಲಿವೆ. ಇದೇ ರೀತಿ ಕೆಲವ ವೇಳೆ. ನಿಮ್ನತರ ಮಧ್ಯಸ್ಥ ನರಗಳಿಗೆ 
ಬದಲಾಗಿ ನಿಮ್ನ ಸ್ವರಗಳೇ ವಿಶೇಷವಾಗಿ ಬಳಕೆಯಲ್ಲಿವೆ. ಇದಕ್ಕೆ ಕಪೊರ್‌. ಕವರ್‌ 
(ಬಟ್ಟಿ) ಮೊಲ್‌-ಮುಲ್‌ (ಬೆಲೆ) ನೆಮು-ನಿಮು (ನಿಂಬೆ) ಕರಿಸೆ-ಕರಿಸಿ (ಅವನು 
ಮಾಡಿದ್ದಾನೆ) ಎಂಬ ಉದಾಹರಣೆಗಳನ್ನು ಉದಾಹೆರಿಸಿಕೊಳ್ಳ ಬಹುದು. ಪೂರ್ವ 
ಅಸ್ಸಾಮಿಯಲ್ಲಿ ನಿಮ್ನತರ ಮಧ್ಯ ಸ್ವರಗಳ ಸ್ಥಾನದಲ್ಲಿ ಪಶ್ಚಿಮ ಅಸ್ಸಾಮಿಯಲ್ಲಿ 
ಉಚ್ಚತರ ನಿಮ್ನಸ್ವರಗಳು ಬಳಕೆಯಲ್ಲಿವೆ. ಪೂರ್ವ ಅಸ್ಸಾಮಿಯಲ್ಲಿ ಮಹಾಪ್ರಾಣ 
ಗಳನ್ನು ಉಚ್ಚಾರದಲ್ಲಿ ತೇಲಿಸುವುದರ ಕಡೆಗೆ ಮುಂದುವರಿಸಿದರೆ ಪಶ್ಚಿಮೀ ಅಸ್ಸಾಮಿ 
ಯಲ್ಲಿ ಮಹಾಪ್ರಾಣಗಳ ಬಳಕೆಯೇ ಹೆಚ್ಚು. ಪೂರ್ವ ಅಸ್ಸಾಮಿಯಲ್ಲಿ ಪದಗಳ 
ಅಕ್ಕಪಕ್ಕದ ವರ್ಣಗಳೊಡನೆ ಎರಡು ಮಹಾಪ್ರಾಣಗಳು ಬರುವುದು ಅಪರೂಪ. 
ಆದರೆ ಪಶ್ಚಿಮ ಅಸ್ಸಾಮಿಯಲ್ಲಿ ಇದು ತೀರ ಸಾಮಾನ್ಯ. ಇದಕ್ಕೆ ಘಗರಿ-ಘಫ್ರಿ 
(ನೀರಿನ ಮಡಕೆ) ಫೊಪೂಲ- ಫಫ್ಲ (ಟೊಳ್ಳು) ಎಂಬ ಉದಾಹರಣೆಗಳನ್ನು ಉದಾಹರಿಸಿ 
ಕೊಳ್ಳಬಹುದು. ಪೂರ್ವ ಮತ್ತು ಪಶ್ಚಿಮ ಅಸ್ಸಾಮ ರೂಪಗಳಲ್ಲಿ ಸ್ವರಲಹರಿಯ 
ವಿನ್ಯಾಸ ಬೇಕೆ ಬೇರೆಯಾಗಿಯೇ ಕಾಣಿಸಿಕೊಳ್ಳುವ ತವೆ, ಪೂರ್ವ ರೂಪದಲ್ಲಿ ಮಾತಿನ 
ವೇಗ ನಿದಾನವಾಗಿದ್ದರೆ ಪಶ್ಚಿಮ ರೂಪದಲ್ಲಿ ಅತಿ ರಭಸವಾಗಿ ಸಾಗುತ್ತದೆ. ಅಸ್ಸಾಮಿ 
ಭಾಷೆಯಲ್ಲಿ ಮುಖ್ಯವಾಗಿ ವ್ಯಂಜನ ಧ್ವನಿಮಾಗಳು 8 ಸ್ವರ ಧ್ವನಿಮಾಗಳು 
ಪ್ರಧಾನವಾಗಿ ಬಳಕೆಯಲ್ಲಿವೆ, 
ಪಶ್ಚಿಮ ಅಸ್ಪಾಮಿಯಲ್ಲಿ ನಾಮವಾಚಕಗಳ ದ್ವಿತೀಯ ಮತ್ತು ಚತುರ್ಥಿ 
ನಿಭಕ್ತಿ ರೂಪಗಳು ಸಮಾನವಾಗಿದ್ದ ಕ್ಕಿ ಕಾಲ ಮತ್ತು ಸರ್ವನಾಮ ಸಾಧಿತಗಳು ಈ 
ಎರಡು ರೂಪಗಳಲ್ಲಿ ಬೇಕೆಬೇರೆಯಾಗಿವೆ. ಕತ್‌ (ಎಲ್ಲಿ) ಜತ್‌ (ಎಲ್ಲಿ) ತತ್‌ (ಅಲ್ಲಿ) 
ಎಂಬ ರೂಪಗಳು ಪಶ್ಚಿಮ ರೂಪದಲ್ಲಿದ್ದ ರೈ, ಕಹೇಂ-ಕಹಾಂಯ್‌ (ಎಲ್ಲಿ) ಜಹೇಂ- 
ಜಹಾಂಯ್‌ (ಅಲ್ಲಿ) ಎಂಚ ರೂಪಗಳು ಪೂರ್ವರೂಪದಲ್ಲಿವೆ. ಬಹುವಚನ ಪ್ರತ್ಯಯ 
ಗಳು ಕೂಡ ಈ ಎರಡು ರೂಪಗಳಲ್ಲಿ ಬೇಕೆಬೇಕೆಯಾಗಿಯೇ ಬಳಕೆಯಲ್ಲಿವೆ. ಪಶ್ಚಿಮ 
ಅಸ್ಸಾಮಿ ರೂಪದಲ್ಲಿ-ಗಿಲ,-ಗಿಲನ್‌ ೨-ಗಿಲಕ" ಎಂಬ ಬಹುವಚನ ಪ್ರ ತ್ಯ ಯಗಳಿದ್ದ ರೆ 
ಪೂರ ಅಸ್ಸಾಮಿ ರೂಪದಲ್ಲಿ-ಬೋರ್‌, -ಬಿಲಕ” ಎಂಬ ಬಹುವಚನ ಪ ತ್ಯ ಯಗಳಿನೆ, 
ಪೂರ್ವ ಅಸ್ಟು ಮಿಯಲ್ಲಿ ಕ್ರಿಯಾಪದಗಳಿಗೆ ವರ್ತಮಾನಕಾಲ ಮಧ್ಯ ದ ಪ್ರರುಷದ 
ಅಂತ್ಯ ದಲ್ಲಿ -ಆ ಎಂಬ ಕ ರ್ರತ್ಯಯವಿದ್ದಕೆ ಪಶ್ಚಿ ಮ ಅಸ್ಸಾಮಿಯಲ್ಲಿ ಇದಕ್ಕೆ -ಅಹ್‌ 
ಖಾ ಸ: ಗ್ರತ್ಯಯವಿದೆ, ಇದಕ್ಕೆ ತಯ್‌ ಖಇಸ “(ತನ್ನು ಹ ರೀಯೆ) ತಂಯರಖಣಇಸಕಾ್‌ 
ಎಂಬ ರೂಪಗಳನ್ನು ಉದಾಹರಿಸಿಕೊಳ್ಳಬಹುದು. ಇದೇ ರೀತಿ ಪೂರ್ವ ಅಸ್ಸಾಮಿಯ 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ೭೧ 


ಕ್ರಿಯಪದಗಳಲ್ಲಿ ಭೂತಕಾಲಕ್ಕೆ ಪ್ರಥಮ ಪುರುಷದ ಅಂತ್ಯಪ್ರುತ್ಯಯ -ಎ ಇದ್ದರೆ 
ಪಶ್ಚಿಮ ಅಸ್ಸಾಮಿಯಲ್ಲಿ -ಅ ಮತ್ತು -ಅಕ್‌ ಎಂಬ ಪ್ರತ್ಯಯಗಳಿವೆ, ಇದನು 
ಕರಿಲೆ, ಕರಿಲ ಅಥವಾ ಕರಿಲಕ”, ಕಲ್ಲಕ” (ಅವನು ಮಾಡಿದನು) ಎಂಬ ಉದಾಹರಣೆ 
ಗಳಲ್ಲಿ ಗಮನಿಸಬಹುದು. ಕ್ರಿಯಾರ್ಥಕ ರೂಪಗಳು ಕೂಡ ಈ ಎರಡು ರೂಪಗಳಲ್ಲಿ 
ಬೇರೆಬೇರೆಯಾಗಿವೆ, ನಾಮಪದಗಳಲ್ಲಿ ಕೆಲವನ್ನು ಬಿಟ್ಟು ಕೆಲವು ಸಂದರ್ಭಗಳಲ್ಲಿ 
ತೀರಭಿನ್ನವಾದ ಪದಗಳನ್ನು ಬಳಸುವುದು ಉಂಟು, ಇದಕ್ಕೆ ಪೂರ್ವ ಅಸ್ಸಾಮಿಯ 
ಕುವ (ಬಾವಿ) ಗಮೊಸ (ಟವಲ್‌) ಅಸರಿ (ಬಾರುಕೋಲು) ಧಸಕ್‌ (ತಂಬಾಕು) 
ಕ್ರಮವಾಗಿ ಪಶ್ಚಿಮ ಅಸ್ಸಾಮಿಯ ಲಹಣ್ಮ, ಫಲಿ, ಲರು ಎಂಬ ಪದಗಳನ್ನು ಗಮನಿಸ 
ಬಹುದು. 

ಪೂರ್ವ ಮತ್ತು ಪಶ್ಚಿಮ ಅಸ್ಸಾಮಿ ರೂಪಗಳಲ್ಲಿ ವ್ಯಂಜನ ಧ್ವನಿಮಾಗಳು 
ಸಾಮಾನ್ಯವಾಗಿ ಪದದ ಆದಿ, ಮಧ್ಯ ಮತ್ತು ಅಂತ್ಯದಲ್ಲಿ ಬರುತ್ತವೆ. ಕೆಲವು ವೇಳೆ 
ಅವು ಸ್ವರಗಳ ಪೂರ್ವದಲ್ಲಿಯೂ ಬರಬಹುದು. ಇಲ್ಲವೇ ಪದದ ಮಧ್ಯ ಮತ್ತು 
ಕೊನೆಯಲ್ಲಿ ಸ್ವರಗಳ ಅನಂತರವೂ ಬರಬಹುದು. ಇವುಗಳಲ್ಲಿ ಕೆಲವು ಸಂಸ್ಕನಿತ 
ವ್ಯಂಜನಗಳ ಅನಂತರವೂ ಬರುತ್ತವೆ. ಮಹಾಪ್ರಾಣ ವ್ಯಂಜನಗಳು ಪದಗಳ ಆದಿ 
ಮತ್ತು ಮಧ್ಯದಲ್ಲಿ ಬರುವುದೇ ಹೆಚ್ಚು. ಇವು ಪದಗಳ ಅಂತ್ಯದಲ್ಲಿ' ಬಹಳ ಕಡಿಮೆ. 
ಅಘೋಷ ಧ್ವನಿ(ವತಾ)ಗಳು ಘೋಷ ಧ್ವನಿ(ಮಾ)ಗಳಿಗಿಂತ ಬಹಳ ಕಡಿಮೆ. ಮಹಾ 
ಪ್ರಾಣ ಸ್ಪರ್ಶ ವ್ಯಂಜನಗಳು ಪದದ ಆದಿ ಅಥವಾ ಮಧ್ಯದಲ್ಲಿ ವಿಶೇಷವಾಗಿ ಒಂದರ 
ಅನಂತರ ಇನ್ನೊಂದು ಬರುವುದು ಹೆಚ್ಚು. ಕೆಲವು ವೇಳೆ ಸ್ವರಗಳು ಮತ್ತು 
ವ್ಯಂಜನಗಳು ಸೇರಿಯೇ ಬರಬಹುದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಹಾ 
ಪ್ರಾಣ ಸ್ಪರ್ಶಗಳು ಸ್ವಲ್ಪ ದೀರ್ಫ್ಥಮಾಡಿಕೊಳ್ಳುತ್ತವೆ. ಊಷ್ಮಧ್ವನಿಗಳು ಹೆಚ್ಚು 
ಕಡಿಮೆ ಯಾವಾಗಲೂ ದೀರ್ಫವಾಗಿರುತ್ತವೆ. ಈ ರೂಪಗಳಲ್ಲಿ ಎಲ್ಲಾ ಸ್ವರಗಳು 
ಅನುನಾಸಿಕ ಸ್ವರಗಳಾಗಿ ಮಾರ್ಪಾಡು ಮಾಡಿಕೊಳ್ಳು ಶ,ವೆಯಾದರೂ ಅವುಗಳಲ್ಲಿ 
ದೀರ್ಫೆ ಅನುನಾಸಿಕ ಸ್ವರಗಳು ಬೇಕೆ ಬೇರೆ ಧ್ವನಿಮಾಗಳಲ್ಲ. ಅವು ಹ್ರಸ್ವ 
ಅನುನಾಸಿಕ ಸ್ವರಗಳ ಉಪಧ್ವನಿಗಳಾಗಿರುತ್ತವೆ. ಎಲ್ಲಾ ಸ್ವರಗಳು ಸಂದರ್ಭಕ್ಕೆ 
ಅನುಗುಣವಾಗಿ ಬೇರೆ ಬೇರೆ ಪ್ರಮಾಣದ ದೀರ್ಫತೆಯನ್ನು ಪಡೆಯುತ್ತವೆ. 
ದಂತ್ಕ ಮತ್ತು ಮೂರ್ಥನ್ಯ ಸ್ಪರ್ಶಗಳು ಆಸ್ಸಾಮಿ ಭಾಷೆಯಲ್ಲಿ ವರ್ಶ್ಚ್ಸ್ಯದಲ್ಲಿ ಐಕ್ಯ 
ವಾಗುವಂತೆ ಶಾಲವ್ಯ ಮತ್ತು ಅನುಘರ್ಷಿಗಳು ಕೂಡ ವರ್ಸ್ಸ್ಯದಲ್ಲಿ ಐಕ್ಯವಾಗುತ್ತವೆ. 
ಶ್‌,ಷ್‌,ಸ್‌ ಎಂಬ ಊಸ್ಮ ಧ್ವನಿಗಳು ತಮ್ಮ ಮೂಲ ಉಚ್ಚಾರವನ್ನು ಕಳೆದು 
ಕೊಂಡು ಬೇಕಿ ಬೇಕಿ ರೀತಿಯ ಉಚ್ಚಾರದಲ್ಲಿ ಬಳಕೆಯಲ್ಲಿವೆ, ದಂತ್ಯ ಮತ್ತು 
ಮೂರ್ಧನ್ಯಗಳು ವರ್ಶ್ಸ್ಯದಲ್ಲಿ ಐಕ ವಾಗುವಿಕೆಗೆ ಇಲ್ಲವೇ ಬಿದ್ದು ಹೋಗುವಿಕೆಗೆ 
ಅಸ್ಸಾಮಿ ಭಾಷಾ ಪ್ರದೇಶದ ಸುತ್ತಲು ಬಳಕೆಯಲ್ಲಿರುವ ಟಬೆಟೊ ಬರ್ಮನ್‌ ಭಾಷೆಗಳ 


ಪ್ರಭಾವ ಕಾರಣವೆಂದು ತೋರುತ್ತದೆ, 


೭೨ ಮಾನವಿಕ ಕರ್ಣಾಟಕ 


ಅಸ್ಸಾಮಿ ಭಾಷೆಯ ಶಬ್ದಕೋಶವನ್ನು ಮುಖ್ಯವಾಗಿ ನಾಮವಾಚಕಗಳ್ಳು 
ಸರ್ವನಾಮಗಳು, ಕ್ರಿಯಾರ್ಥಕಗಳು ಮತ್ತು ಅವ್ಯಯಗಳು ಎಂದು ನಾಲ್ಕು 


ರ್ಸ್‌ 


ವರ್ಗಗಳಲ್ಲಿ ವರ್ಗೀಕರಿಸಿಕೊಳ್ಳಬಹುದು, ನಾಮವಾಚಕಗಳಲ್ಲಿ ಸರ್ವನಾಮಗಳು ' 


ಮತ್ತು ಗುಣವಾಚಕಗಳು ಸೇರುತ್ತವೆ. ಗುಣವಾಚಕಗಳಿಗೆ ವಿಭಕ್ತಿ ಪ್ರತ್ಯಯಗಳು 
ಹತ್ತು ವುದಿಲ್ಲ. ಹೋಲಿಕೆಯಲ್ಲಿಯೂ ವಿಭಕ್ತಿ ಪ್ರತ್ಯಯಗಳು ಬರುವುದಿಲ್ಲ. ಕೆಲವು 
ವೇಳೆ ಇದನ್ನು ಅಸ್ಸಾಮಿ ಭಾಷೆಯಲ್ಲಿ ಕೆಲವು ಸ್ವತಂತ್ರ ಪದಗಳ ಸಹಾಯದಿಂದ 
ವ್ಯಕ್ಕಗೊಳಿಸಲಾಗುತ್ತದೆ. ಸರ್ವನಾಮ(ಪದ) ಗಳು ನಾಮಪದಗಳಂತೆ ವಿಭಕ್ತಿ 
ಪ್ರತ್ಯಯಗಳನ್ನು ತೆಗೆದುಕೊಳ್ಳುತ್ತ ವೆಯಾದರೂ ನಾಮಪದ ಗಳನ್ನು ಸಂಬಂಧ ಸೂಚಕ 
ನಾಮಪದಗಳು ಮತ್ತು ಸಾಮಾನ್ಯ ನಾಮಪದಗಳು ಎಂದು ಎರಡು ವರ್ಗಗಳಲ್ಲಿ 
ವರ್ಗೀಕರಿಸಿಕೊಳ್ಳಬಹುದು. ಸಂಬಂಧ ಸೂಚಕ ನಾಮಪದಗಳಲ್ಲಿ ನಾಲ್ಕು ಪುರುಷ 
ವಾಚಕಗಳಿಗೆ ಪ್ರತ್ಯೇಕವಾದ ವಿಭಕ್ತಿ ಪ್ರತ್ಯಯಗಳು ಹತ್ತುತ್ತವೆ, ಪುರುಷ 
ವಾಚಕಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರುವುದು ಆರ್ಯಭಾಷೆಗಳ ಬಹುಮುಖ್ಯ 
ವಾದ ವಿಲಕ್ಷಣ, ಇದು ಇವುಗಳಲ್ಲಿ ಸರ್ವೇಸಾಮಾನ್ಯವೇನಲ್ಲ. ಇದು ಆರ್ಯೇತರ 
ಭಾಷೆಗಳ ಮೂಲದಿಂದ ಅಸ್ಸಾಮಿಭಾಷೆಗೆ ಬಂದಿರಬಹುದೆಂದು ಕೆಲವರ ಊಹೆ. 
ಸಾಮಾನ್ಯ ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸಾಮಾನ್ಯವಾಗಿ ಹತ್ತುತ್ತವೆ. 
ಇವು ತಮ್ಮದೇ ಆದ ಪ್ರತ್ಯಯಗಳನ್ನು ಪಡೆದುಕೊಂಡಿವೆ. ಸ್ವರಾಂತ್ಯವಾಗಿರುವ 
ನಾಮಪದಗಳು ಕೆಲವು ವೇಳೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಅವುಗಳ ಅಂತ್ಯದ 
ಸ್ವರವನ್ನು ಕಳೆದುಕೊಳ್ಳುವುದು ಸರ್ವೇಸಾಮಾನ್ಯ. ಅಸ್ಸಾಮಿ ಭಾಷೆಗಳಲ್ಲಿ ವಚನ 
ಗಳಾಗಲಿ ಲಿಂಗಗಳಾಗಲಿ ಪ್ರತ್ಯೇಕವಾಗಿಲ್ಲ. ಅಸ್ಸಾಮಿ ಭಾಷೆಯಲ್ಲಿ (ವ್ಯಾವಹಾರಿಕ 


ಮತ್ತು ಶಿಷ್ಟ) ಬೊರ್‌, ಬಿಲಕ್‌, ಹಂತ್‌, ಗಿಲ -ಗಿಲನ್ಸ್‌ - -ಗಿಲಕ್‌ - 


ಎಂಬ ಬೇರೆ ಬೇರೆ ಪ್ರತ್ಯಯಗಳನ್ನು ಸೇರಿಸಿ ಬಹುವಚನವನ್ನು ವ್ಯಕ್ತ ಗೊಳಿಸಿದೆ, 
— ೪ —ಇ್ಯ — ಅನಿ, ಮತ್ತು ರಿ ಎಂಬ ನವುಂಸಕಲಿಂಗ ಪ್ರತ್ಯಯಗಳನ್ನು 
ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಸೂಚಿಸಲು 
ಬಳಸುವರು. ಇದನ್ನು ಮಖತ (ಪುಂ) ಮಯಕಿ, ಮತಿ (ಸ್ತ್ರಿ) ಎಂಬ ರೂಪಗಳಲ್ಲಿ 
ಗಮನಿಸಬಹುದು, ಕ್ರಯಾಪದಗಳಲ್ಲಿ ಎರಡು ಬಗೆ. ಅವುಗಳಲ್ಲಿ ಒಂದು ಸಮರ್ಪಕ 
ಕ್ರಿಯಾಪದಗಳು, ಇನ್ನೊಂದು ಅಸಮರ್ಪಕ ಕ್ರಿಯಾಪದಗಳು. ಈ ಸಮರ್ಪಕ 
ಮತ್ತು ಅಸಮರ್ಪಕ ಕ್ರಿಯಾಪದಗಳಿಗೆ ಬೇಕೆ ಬೇಕಿ ಪ್ರತ್ಯಯಗಳು ಹತ್ತು ತ್ತವೆ. 
ಎಲ್ಲಾ ಸಮರ್ಪಕ ಕ್ರಿಯಾಪದಗಳಿಗೂ ನಾಲ್ಕು ಪುರುಷಗಳಲ್ಲಿ ಬೇಕೆ ಬೇರೆ ಪ್ರತ್ಯಯ 
ಗಳಿವೆ. ಅಸಮರ್ಪಕ ಕ್ರಿಯಾಪದಗಳಿಗೆ ಬೇರೆ ಬೇರೆ ಪುರುಷ ಸೂಚಕ ಪ್ರತ್ಯಯ 
ಗಳಿಲ್ಲ, ಕಾಲ ಮತ್ತು ಕ್ರಿ ಯಾಭಾವಗಳ ಅಪೂರ್ಣಕಾಲ, ಭೂಶಕಾಲ್ಮ್ಕ ಭವಿಷ್ಯತ್‌ 
ಕಾಲ ಸೂಚಿಸಲು ಬೇಕೆ ಬೇಕೆ ಕಾಲ ವಾಚಕ ರೂಪಗಳನ್ನು ಬಳಸಲಾಗುತ್ತದೆ, 
ಅಸ್ಸಾಮಿ ಶಬ್ದಕೋಶದಲ್ಲಿ ತದ್ಭವ ರೂಪಗಳೇ ಹೆಚ್ಚು. ಇವು ಸಾಮಾನ್ಯವಾಗಿ 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾವಿಂ ಭಾಷೆ ಮತ್ತು ಸಾಹಿತ್ಯ ೭೩ 


ಸಂಸ್ಕೃತ್ಕ ಪ್ರಾಕೃತ ಮತ್ತು ಅಪಭ _)ಂಶಗಳಿಂದ ನಿಸ್ಪನ್ನವಾದ ರೂಪಗಳಾಗಿವೆ. 
ಅಸ್ಸಾಮಿ ಭಾಷೆಯಲ್ಲಿ ಎಷ್ಟೇ ತದ್ಭವ ಶಬ್ದಗಳ ಸಂಖ್ಯೆ ಹೆಚ್ಚಿದ್ದರೂ ಅದರಲ್ಲಿ ಅಷ್ಟೇ 
ಸಂಖ್ಯೆಯ ತತ್ಸಮ, ಅರ್ಧತತ್ಸಮ ಮತ್ತು ದೇಶೀಯ ಶಬ್ದಗಳು ಇವೆ. ಅಸ್ಸಾಮಿ 
ಒಂದು ರೀತಿಯಲ್ಲಿ ಸ್ವೀಕರಣ ಅಧಿಕವಾಗಿರುವ ಭಾಷೆ, ಅಸ್ಸಾಮಿಭಾಷೆ ತನ್ನ ಸುತ್ತ 
ಮುತ್ತಲ ಭಾಷೆಗಳಿಂದ ಆರ್ಯೇತರ ಗುಡ್ಡಗಾಡು ಭಾಷೆಗಳಿಂದ ಅನೇಕ ಶಬ್ದಗಳನ್ನು 
ಸ್ವೀಕಾರಮಾಡಿಕೊಂಡಿದೆ. ಇಂಡೋ ಆರ್ಯನ್‌, ಪರ್ಶಿಯನ್‌, ಅರಬ್ಬಿ ಮುಂತಾದ 
ಇಂಡೋ ಇರಾನಿಯನ್‌, ಇಂಗ್ಲಿಷ್‌, ಪೋರ್ಚುಗೀಸ್‌ ಮುಂತಾದ ಯೂರೋಪಿಯನ್‌ 
ಭಾಷೆಗಳು ಇದರ ಶಬ್ದ ಕೋಶದ ಬೆಳವಣಿಗೆಗೆ ಸಹಾಯಮನಾಡಿವೆ. ಕೆಲವು ಸ್ವೀಕೃತ 
ಶಬ್ದಗಳು ಅಸ್ಸಾಮಿ ಭಾಷೆಯಲ್ಲಿ ಅವುಗಳನ್ನು ಗುರುತಿಸಲು ಸಾಧ್ಯವಾಗದ ರೀತಿಯಲ್ಲಿ 
ಪರಿವರ್ತನೆಗೊಂಡು ಬೆರೆತುಹೋಗಿವೆ, ಅನ್ಯಭಾಷಾ ಸಂಪರ್ಕದಿಂದ ಬಂದ ಅನ್ಯ 
ಭಾಷಾ ಶಬ್ದಗಳು ಪ್ರತಿದಿನವೂ ಅಸ್ಸಾಮಿ ಭಾಷೆಯ ಸತ್ವ ಬೆಳೆಯಲು ನೆರವಾಗುತ್ತಿವೆ. 

ಸುಮಾರು ಕ್ರಿಶ, ಏಳನೆಯ ಶತಮಾನದಲ್ಲಿ ಕುಮಾರ ಭಾಸ್ಕರವರ್ಮನ 
ಆಹಾ ಸನದ ಮೇಲೆ ಚೀನಾಯಾತ್ರಿ ಹುಯೆನ" ತ್ಸಾಂಗ್‌ ಅಂದಿನ ಕಾಮರೂಪಕ್ಕೆ 
ಬಂದಿದ್ದನು. ಇವನು: ಕಾಮರೂಪದ ವಿವಿಧ ಮುಖಗಳನ್ನು ವಿವರಿಸುತ್ತಾ ಕಾಮ 
ರೂಪದ ಭಾಷೆ ಮಧ್ಯಭಾರತದ ಭಾಷೆಗಿಂತ ಸ್ಪಲ್ಪ ಭಿನ್ನವಾಗಿರುವಂತೆ ಕಂಡು 
ಬರುವುದೆಂದು ಉಲ್ಲೇಖಿಸಿದ್ದಾನೆ, ಸುಮಾರು ಎಂಟು ಮತ್ತು ಹನ್ನೆರಡನೆ ಶತ 
ಮಾನಗಳ ನಡುವೆ ಬೌದ್ಧ ಸಿದ್ಧಾಚಾರ್ಯರು ರಚಿಸಿರುವ ಗೀತೆಗಳಲ್ಲಿಯೂ ಪ್ರಪ್ರಥಮ 
ಮಹೋಪಾಧ್ಯಾಯ ಹರಪ್ರಸಾದಶಾಸ್ತ್ರಿ ಸಂಗ್ರಹಿಸಿರುವ ಜೋಹಾಕೋಶದಲ್ಲಿಯೂ 
ಪ್ರಾಚೀನ ಅಸ್ಸಾಮಿ ಭಾಷೆಯ ಮಾದರಿಗಳು ದೊರೆಯುತ್ತವೆ. ಈ ಮಾದರಿ ರೂಪ 
ಹಿಂದಿನ ಬಂಗಾಳಿ ಭಾಷೆಯನ್ನು ಪ್ರತಿನಿಧಿಸುತ್ತ ಜಿ ಎಂದು ಕೆಲವರು ಅಭಿಪ್ರಾಯ 
ವ್ಯಕ್ತ ಸಡಿಸಿದರೆ, ಮತ್ತೆ, ಕೆಲವರು ಇದು ಮಾಗಧಿ ಅಪಭ್ರ್ರಂಶದ ಕೊನೆಯರೂಪವನ್ನು 
ಪ್ರತಿನಿಧಿಸುತ್ತದೆ ಎಂದು ಆಭಿಪ್ರಾಯ ವ್ಯಕ್ತ ಪಡಿಸುವರು. ಅಧುನಿಕ ಭಾರತೀಯ 
ಆರ್ಯಭಾಷೆಗಳಲ್ಲಿ ಕೆಲವು ಭಾಷೆಗಳು. ಈ ಮಾಗಧಿ ಅಸಭ್ರ್ರಂಶದಿಂದಲೇ ಹುಟ್ಟಿ 
ಬೆಳೆದು ಬಂದ ಭಾಷೆಗಳು, ಹೀಗೆ ಅಸ್ಸಾಮಿ ಭಾಷೆಯ ಪ್ರಾಚೇನತೆ ಕ್ರಿ.ಶ. ಏಳನೇ 
ಶತಮಾನದಷ್ಟು ಒಂದಕ್ಕೆ ಹೋಗುತ್ತದೆ, 

ಹದಿಮೂರನೆಯ ಶತಮಾನದ ಅಂತ್ಯಭಾಗದಲ್ಲಿ ಅಂದು ಅಸ್ಟ್ರಾವರ್‌ ರಾಜ್ಯ 
ವನ್ನು ಆಳುತ್ತಿದ್ದ ರಾಜೆ ನರನಾರಾಯಣನು ಪ್ರಾಚೀನ ಸಾಹಿತ್ಯದ ಬೆಳವಣಿಗೆಗೆ 
ಭದ್ರವಾದ ತಳಹದಿ ಹಾಕಿಕೊಟ್ಟನು. ಇವನ ಆಸ್ಥಾನ ಕವಿ ಹರಿಹರವಿಪ್ರ ನೆಂಬುವವನು 
ಬಭ್ರುಬಾಹನೇರ್‌ ಯುದ್ಧ ಮತ್ತು ಲವಕುಸಾರ್‌ ಯುದ್ಧ ಎಂಬ ಎರಡು ಗ್ರಂಥಗಳನ್ನು 
ಜೈಮಿನಿಭಾರತವನ್ನು ಆಧರಿಸಿ ಬರೆದು ಪ್ರಾ ಚೀನ ಅಸ್ಸಾಮಿ ಸಾಹಿತ್ಯದ ಬೆಳವಣಿಗೆಗೆ 
ನೆರವಾದನು. ಹರಿಹರನ ಸಮಕಾಲೀನನಾದ ಹೇಮ ಸರಸ್ವತಿ ಎಂಬ ಕವಿಯು 
ಪ್ರಹ್ಲಾದ ಚರಿತ ಎಂಬ ಗ್ರಂಥವನ್ನು ಅನಂತರ ಹರಗೌರಿನಿಲಾಸ ಎಂಬ ಗ್ರಂಥವನ್ನು 


೭೪ ; ಮಾನವಿಕ ಕರ್ಣಾಟಕ 


ರಚಿಸಿ ಅಸ್ಸಾಮಿ ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕನಾದನು, ಇವನು ಪ್ರಹ್ಲಾದ 
ಕಥೆಯನು > ವಾಮನ ಪುರಾಣದಿಂದ ಆಯ್ದು ಕೊಂಡಿದ್ದರೆ, ಹರಗೌರಿವಿಲಾಸ ಎಂಬುದಕ್ಕೆ 
ಅಂದಿನ ಪುರಾಣ ಗ್ರಂಥಗಳಿಂದಲೂ ನಾಡಿನಲ್ಲಿ ಅಂದು ಪ್ರಚಲಿತವಾಗಿದ್ದ ಜಾನಪದ 
ಕತೆಗಳಿಂದಲೂ ಕಥೆಯನ್ನು ಆಯ್ದುಕೊಂಡಿದ್ದಾನೆ. ಇವನ ಮೊದಲನೆಯ ಗ್ರಂಥ 
ಕಥನ ರೀತಿಯಲ್ಲಿ ಹೆಚ್ಚು ಆಕರ್ಷಕವಾಗಿಲ್ಲ. ಆದರೂ ಇದು ಭಕ್ತಿ ಪೂರ್ಣ ಕಾವ್ಯ 
ವಾಗಿದೆ. ಹರಗೌರಿವಿಲಾಸ ಎಂಬ ಕೃತಿ ಮೊದಲನೆಯದಕ್ಕಿಂತ ದೊಡ್ಡದು. ಇದರಲ್ಲಿ 
900 ಪದ್ಯಗಳು ದೊರೆಯುತ್ತವೆ. ಆದರಲ್ಲಿ ಯೋಗಾಭ್ಯಾಸದ ಬಗ್ಗೆ ಕೆಲವು 
ಪದ್ಯಗಳಿವೆಯಾದರೂ ಅದು ಜನಸಾಮಾನ್ಯರ ಶೃಪ್ತಿಗೆತಕ್ಕ ವಸ್ತುವನ್ನು ಒದಗಿಸು 
ವುದಿಲ್ಲ. 

ಹದಿನಾಲ್ಕನೆಯ ಶತಮಾನದಲ್ಲಿ ಕಛಾರಿ ದೊರೆಗಳು ಒಂದು ವಿದ್ಯಾಕೇಂದ್ರವನ್ನು 
ತೆರೆದು ಅದರ ಮೂಲಕ ಪ್ರಾಚೀನ ಅಸ್ಸಾಮಿ ಸಾಹಿತ್ಯ ಬೆಳೆಯಲು ಅವಕಾಶ ಮಾಡಿ 
ಕೊಟ್ಟರು, ಮಹಾಮಾಣಿಕ್ಯನ ಆಹ್ವಾನದ ಮೇರೆಗೆ ಅನೇಕ ವೈಷ್ಣವ ಕವಿಗಳು ' 
ಇವನ ಆಸ್ಥಾನದಲ್ಲಿದ್ದರು, ಅವರಲ್ಲಿ ಅತಿ ಶ್ರೇಷ್ಠನಾದ ಮಾಧವ ಕಂದಳಿ ಎಂಬುವನು 
ಸಂಸ್ಕೃತದ ರಾಮಾಯಣ ಮಹಾಕಾವ್ಯವನ್ನು ಅಸ್ಸಾಮಿ ಭಾಷೆಗೆ ಪರಿವರ್ತಿಸುವ 
ಮಹತಿ್‌ಕಾರ್ಯವನ್ನು ಕೈಗೊಂಡನು. ಇವನು ಮಹಾಮಾಣಿಕ್ಯ ನ ಆಸ್ಥಾ ನದ 
ಹೆಸರಾಂತ ಕವಿ, ಸಜ ಕಂದಳಿ ಎಂಬುದು ಇವನ ಬಿರುದು. ಹಕ ಸಂಸ್ಕ್ರತದ 
ದೊಡ್ಡ ವಿದ್ವಾಂಸ. ಇವನು ತನ್ನ ಕೃತಿಗಳಲ್ಲಿ ತನ್ನನ್ನು ಕುರಿತ ವಿಚಾರವೇನನ್ನೂ 
ಹೇಳಿಕೊಂಡಿಲ್ಲ ಇದೇ ರೀತಿ ಅಸ್ಸಾಮಿ ಸಾಹಿತ ಕೆ ಮಹಾಸ್ಫೂರ್ತಿಯನ್ನು ತಂದು 
ಕೊಟ್ಟ ಶಂಕರದೇವ ಕವಿ ಇವನ AU ರಾಮಾಯಣದ ಭಾಷಾಂತರಕ್ಕೆ 
ಮಾರುಹೋದನು: ಮಾಧವ ಕಂದಳಿಯ ರಾಮಾಯಣದ ಶೈಲಿಯು ಶ್ರೀಮಂತವೂ 
ಸುಂದರವೂ ಆಗಿದ್ದಿತು ಇವನ ಶೈಲಿ ಶಂಕರಜೀವನ ಮೇಲೂ ಮುಂದಿನ ಪೀಳಿಗೆಯ 
ಮೇಲೂ ಸಾಕಷ್ಟು ಪ್ರ ಭಾವವನ್ನುಂಟುಮಾಡಿತು, ಸರ್ಪವನ್ನು ಪೂಜಿಸು 
ಸಂಪ್ರದಾಯ ಹು )ಮನಲ್ಲಿ ಬಹಳ ಹಿಂದಿನಕಾಲದಿಂದಲೂ ನಡೆದುಬಂದದ್ದು, 
ಇದು ಮನಸಾ Wo ಎಂಬ ಹೆಸರಿನಿಂದ ನಡೆಯುತ್ತಿ ದ್ವಿತು ಈ ಸಂಪ್ರ ಲಾಜ 
ಮೊದಲಿಗೆ ಆರ್ಯೇತರರಿಂದ ಸ ಇದು ಕಾಲಕ, ಮೇಣ ಆರ್ಯರ ವಾವ 
ಯಲ್ಲಿ ಸೇರಿಹೋಯಿಶು, ಸರ್ಪ 'ಪೂಜಾವಿಧಿಗೆ ಸಂಬಂಧಿಸಿದಂತೆ ಅದರ ಮಹತ್ವ 
ವನ್ನು ಸಾರುವ ಆ ಬ ಹುಟ 5, ಕೊಂಡವು. ಈಗಲೂ ಅಸ್ಸಾ ಮಯ 
ಇವನ್ನು ಜನ ಹಾಡುತ್ತಾರೆ. 

ಹದಿನಾಲ್ಕು ಮತ್ತು ಹದಿನೈದನೆಯ ಶತಮಾನಗಳಲ್ಲಿ ಭಾರತದ ಧಾರ್ಮಿಕ 
ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕ ಂತಿ ನಡೆಯಿತು. ಭಕ್ತಿಯ ಪಂಥದ ತಳಹದಿಯ 
ಮೇಲೆ ಒಂದು ಹೊಸ ನಹ ಸಾ ಪಿತವಾಯಿತು. ಹೊಸ ಧರ್ಮವನ್ನು ಪ್ರಚಾರಕ್ಕೆ 
ತರಲು ಅನೇಕ ಮಂದಿ ಸಾಧು ಸಂತರು ಸಂಸ್ಕೃತದ ಅನೇಕ ಪುರಾಣ ಗ ಗ್ರಂಥಗಳನ್ನು 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ೭೫ 


ದೇಶಭಾಷೆಗಳಿಗೆ ಭಾಷಾಂತರಿಸಿದರು. ಅಸ್ಸಾಮಿ ಸಾಹಿತ್ಯ ಕ್ಷೇತ್ರದಲ್ಲಿ ಯುಗ 
ಪುರುಷನೂ ಬಹುಗುಣ ಬಭೂಸಿತನೂ ಷ್ಟ ಶಂಕರಜೀವನ್ನು ಆ ದೇಶದ ಜನರ 
ಧಾರ್ಮಿಕ, ಸಾಮಾಜಿಕ, ಸಾಂಸ್ಕ್ರತಿಕ ಮತ್ತು ಸಾಹಿತ್ಯಿಕ ಜೀವನ ಶಾಶ್ವತವಾಗಿ 
ನಿಲ್ಲುವಂತೆ ಶ್ರಮಿಸಿದವರಲ್ಲಿ ಮುಖ್ಯನೆನಿಸಿಕೊಂಡಿದ್ದಾನೆ. ಇವನು ಕಾಯಸ್ಥ 
ಜಾತೀಯ ಸಾಧುಕವಿ. ಇವನ ಧಾರ್ಮಿಕ ಹಾಗೂ ಸಾಮಾಜಿಕ ಚಳುವಳಿ ಜನರಲ್ಲಿ 
ಹೆಚ್ಚು ಪರಿಣಾಮವನ್ನು ಂಟುಮಾಡಿತು. ಇದು ಅಸ್ಸಾಮಿ ಸಾಹಿತಿಗಳಿಗೆ ತುಂಬ 
ಸ್ಫೂರ್ತಿಯನ್ನು ತಂದುಕೊಟ್ಟಿತು, ಶಂಕರದೇವ ಶಾನು ಸಂಸ್ಥತದ ದೊಡ್ಡ ಪಂಡಿತ 
ನಾಗಿದ್ದರೂ ಅವನು ಅಸ್ಸಾಮಿ ಭಾಷೆಯಲ್ಲಿಯೇ ಕಾವ್ಯರಚಸಿದನು. ಸಂಸ್ಕೃತದ 
ಜ್ಞಾ ನಭಂಡಾರವನ್ನು ಅವಿದ್ಯಾವಂತ ಜನರ ಮುಂಜಿ ತೆರೆದಿಡುವುದು ಅವನ ಮುಖ್ಯ 
ಉದ್ದೇಶವಾಗಿದ್ದಿತು. ಇವನು ತನ್ನ ಮತವನ್ನು ಹರಡುವುದಕ್ಕಾಗಿ ಅನೇಕ ಗ್ರಂಥ 
ಗಳನ್ನು ಅನೇಕ ಭಾಷ್ಯಗಳನ್ನು ಭಾಷಾಂತರಗಳನ್ನು ರಚಿಸಿದನಲ್ಲದೆ. ಅವನು 
ಮುಬ್ಬಿದ್ಬೆಲ್ಲ ಬಂಗಾರವಾಯಿತು. ಈತನ ಪ್ರತಿಭೆ ಬಹುಮುಖವಾದದ್ದು, ಇವನು 
ಅನೇಕ ಪದ್ಯಗಳನ್ನು, ಗೀತೆಗಳನ್ನು ಮತ್ತು ನಾಟಕಗಳನ್ನು ರಚಿಸಿ el ತಮ್ಮ 
ಕರ್ತವ್ಯಗಳನ್ನು ಇವುಗಳಿಂದ ತಿದ್ದಿ ಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾನೆ, 
ಶಂಕರದೇವನು ತನ್ನ ಸ್ಫೂರ್ತಿಯನ್ನು ಚಿರಸ್ಮರಣೀಯವಾದ ಜನಪ್ರಿಯ 
ಪುರಾಣ ಕಥೆಗಳ ವೇದಾಂತ ದರ್ಶನದ ಸಾರಸರ್ವಸ್ವವನ್ನು ಭಾಗವತ ಗ್ರಂಥದಿಂದ 
ಪಡೆದುಕೊಂಡು ಅದನ್ನು ಅವನು ಅಸ್ಸಾಮಿ ಭಾಷೆಗೆ ಪರಿವರ್ತಿಸಿದನು. ಪ್ರೌಢ 
ಭಾಷೆಯ ಉದ್ಧಾಮ ಶೈಲಿಯಲ್ಲಿ ಆ ಪವಿತ್ರ ಗ್ರಂಥವನ್ನು ದೇಶೀಯ ಭಾಷೆಗೆ 
ಪರಿವರ್ತಿಸುವ ಕಾರ್ಯ ಆವನಿಗೆ ದಿಟ್ಟ ಹಾಗೂ ಅಸಾಧಾರಣ ಕೆಲಸವಾಗಿದ್ದಿತು. 
ಶಂಕರದೇವನು ರಚಿಸಿದ ಕೀರ್ತನೆ ಗಳು ಇಂದಿಗೂ ಅಸ್ಸಾಮಿ ಭಾಷೆಯಲ್ಲಿ ಹೆಚ್ಚು 
ಜನಪ್ರಿಯವಾಗಿವೆ. ಇದು ಅಸ್ಸಾಮಿ ಜನರ ಭಕ್ತಿ ಭಾವ್‌ ಪ್ರದರ್ಶಿಸುತ್ತ ಜಿ 
ಉತ್ತರ ಭಾರತದಲ್ಲಿ Sliced ರಾಮಚರಿತಮಾನಸವನ್ನು Hats ಯಾವ 
ಪೂಜ್ಯ ಭಾವದಿಂದ ಕಾಣುತ್ತಿ ದ್ದ ಕೋ ಅದೇ ಪೂಜ ಭಾವದಿಂದ ಅಸ್ಸಾಮಿ ಜನರು ಈ 
ಶಿರ್ಟನೆಗಳನ್ನು ಕಾಣುತ್ತಿದ್ದಾ "2. ಪ್ರ ಗ್ರಂಥದ ಚ್‌ ಲಿಖಿತಪ್ರತಿ ಇಲ್ಲವೇ ಆಚ್ಚಾ ದ 
ಪ್ರತಿ ಇಲ್ಲದ ಹಿಂದೂಗಳ ಮನೆ ಆಸ್ಸಾ ಮಿನಲ್ಲಿಲ್ಲ. ಹಬ್ಬ ದ ದಿನಗಳಲ್ಲಿ ಎತ 
ತೋಗರು್ಗತೆಗಿರುವ ಮನೆಯಲ್ಲಿ “ ಗ್ರಂಥದ ಕೆಲವು ಕೀರ್ತನೆಗಳನ್ನು ಫೂಜ್ಯ 
ಭಾವದಿಂದ ಅಸ್ಸಾಮಿ ಜನರು ಈಗಲೂ ಹಾಡು ವುದನ್ನು ಕಾಣಬಹುದು, 
ಶಂಕರದೇವನು ಅಸ್ಸಾಮಿ ಸಾಹಿತ್ಯ ದ ಮತ್ತೆ ಜು ಕ್ಷೇತ್ರಗಳಲ್ಲಿ ತನ್ನ ಕೀರ್ತಿ 
ಸ ಸ್ತಂಭವನ್ನು ನೆಟ್ಟು ಹೋಗಿದ್ದಾ ನೆ. ಮನುಷ್ಯನ ಇಂದ್ರಿಯ ಮತ್ತು ಬುದ್ಧಿ ಗಳನ್ನು 
ತುಸ್ಪಿ ಗೊಳಿಸಲು “NN ನಾಟ್‌ಗಳು ರಚಿತವಾದವು. ಆ ಕಾಲದಲ್ಲಿ ಅಂಕಿಯ 
ಹೊಟ್‌ಗಳು ಜನಸಾಮಾನ್ಯರಿಗೆ ಬೇಕಾಗುವ ಸಂತೋಷವನ್ನು ಒದಗಿಸುತ್ತಿದ್ದವು. 
ವೈಷ್ಣವ ಸಂಸ್ಕೃತಿಯನ್ನು ಜನರಲ್ಲಿ ಹರಡಲು ಈ ನಾಟ್‌ ಅಥವಾ ನಾಟಕಗಳು. ಹೆಚ್ಚು 


| 


೭೬ ಮಾನವಿಕ ಕರ್ಣಾಟಕ 


ಪ್ರಭಾವವನ್ನು ಬೀರಿದವು. ಇವು ರಾಷ್ಟ್ರೀಯ ನಾಟಕ ರಂಗಭೂಮಿಯ ಬೆಳವಣಿಗೆಗೆ 
ಮತ್ತು ಸಂಗೀತ ನರ್ತನಗಳ ಅಭಿವೃದ್ಧಿಗೆ ದಾರಿಮಾಡಿಕೊಟ್ಟ ವು. ಶಂಕರದೇವನು 
ರಚಿಸಿರುವ ಅನೇಕ ನಾಟಕಗಳಲ್ಲಿ ಕಾಳಿಯ ದಮನ, ಪಶ್ನಿ ಪ್ರಸಾದ, ರಾಸಕ್ರೀಡ್ಕಾ 
ರುಕ್ಮಿಣೀಹರಣ, ಪಾರಿಜಾತಹೆರಣ, ರಾಮವಿಜಯ ಎಂಬ ನಾಟಕಗಳು ಮಾತ್ರ 
ದೊರೆತಿವೆ, ಉಳಿದ ಯಾವ ನಾಟಕಗಳು ದೊರೆಯುವುದಿಲ್ಲ. ವೆ ಷ್ಣ ವ ಮತ 
ಪ್ರಚಾರದ ಉದ್ದೇಶದಿಂದ ಶಂಕರದೇವನು ಅಂಕಿಯ ನಾಟಕ (ಏಕಾಂಕ ನಾಟಕ) 
ಗಳನ್ನು ರಚಸಿದನು. ಶಂಕರದೇವ ಮುಖ್ಯವಾಗಿ ಉಪದೇಶಕ, ಕತೆಗಾರ ಆದರೂ. 
ಇವನು ನಾಟಕಕಾರನೂ ಆಗಿದ್ದಾನೆ. ಇವನು ಕೆಲವು ಕತೆಗಳ ಮೂಲಕ ಹೊಸ 
ಕ್ಷೇತ್ರವನ್ನು ನಿರ್ಮಿಸಿ ಅವು ಅಸ್ಸಾಮಿ ಜನರ ಜೀವನದ ಮೇಲೆ ಹೆಚ್ಚು ಪರಿಣಾಮ 
ವನ್ನುಂಟುಮಾಡುವಂತೆ ಮಾಡಿದ್ದಾ i 
ಶಂಕರದೇವನು ಅಸ್ಸಾಮಿ ಭಾಷೆಯಲ್ಲಿ ಅನೇಕ ಸುಂದರವಾದ ಬರ್‌ ಗೀತೆಗಳನ್ನು. 
ರಚಿಸಿ ಅವು ಹೆಚ್ಚು ಕಾವ ್ಯಮಯವಾಗುವಂತೆ ಮಾಡಿದ್ದಾ ನೆ. ಸಂಗೀತದಲ್ಲಿ ಜನರ 
ಆಸಕ್ತಿ ಮತ್ತು ಪ್ರೀತ ಹೆಟ್ಟಿ ದ್ಹುದರಿಂದ, ಭಕ್ತಿ ಗೀತೆಗಳು ಅವರಿಗೆ ತುಂಬ ಇಷ್ಟ. 
ವಾಗಿದ್ದು ದರಿಂದ ಶಾಕರದೇವನು ಬರ್‌ ಗೀತೆಗಳನ್ನು ಅಸ್ಸಾಮಿ ಭಾಷೆಯಲ್ಲಿ ರಚಿಸಿದನು. | 
ಇವನ ಬರ್‌ ಗೀತೆಗಳಲ್ಲಿ ವಿಶೇಷವಾಗಿ ಮತೀಯ ಎ ಆಧ್ಯಾತ್ಮಿಕ ಅನುಭವಗಳು. 
ಹುಟ್ಟು ಸಾವುಗಳ ದಾರ್ಶನಿಕ ಚಿಂತನೆಗಳು, ಮರ್ಮಸ್ಪ ರಿಭತವ | ಆತ್ಮಾವಲೋಕನ, 
ಜೀವನಜ್ಞಾ ನ ಲಾಭಕ್ಕಾಗಿ, ಅಹಂಕಾರ ಖಂತನೆಗಾಗಿ, ದೇವರಿಗಾಗಿ, ದೇವರಿಗೂ 
ಮನುಷ್ಯನಿಗೂ ಇರುವ ಸಂಬಂಧ ಮುಂತಾದುವು ಈ ಬರ್‌ ಗೀತೆಗಳ ವಸು ಗಳಾಗಿವೆ. 
ಉಳಿದ ಗೀತೆಗಳು ಹರಿನಾಮವನ್ನು ಸ್ಮರಿಸಿರಿ, ರಾಮಧ್ಯಾನ ಮಾಡುತ್ತಾ ಅವನ ' 
ಪಾದದ ಮೇಲೆ ನಿಮ್ಮ ಶಲೆ ಇರಿಸಿ, ಐಹಿಕ ಸುಖಗಳ ಭ್ರಾಂತಿಯನ್ನು ತೊರೆಯಿರಿ, : 
ಗೋವಿಂದನ ಮೇಲೆ ಭಕ್ತಿ ಇಡಿ ಮುಂತಾದ ಉಪದೇಶಗಳನ್ನು ಕೊಟ್ಟಿ ದ್ದಾನೆ. ಬರ್‌ 
ಗೀತೆಗಳಲ್ಲಿ ಗೋವಿಂದನ ಚರಣವೇ ಶರಣು ಎಂಬ ಮಿನ. ಸಂಕಟಗಳಿಂದ. 
ಪಾರಾಗುವ ಅರಿಕೆಯಲ್ಲಿ ಮುಗಿಯುತ್ತದೆ. ಹ ' 
ಶಂಕರದೇವನ ಅತ್ಯುನ್ನತ ಭಾವನೆಗಳು ಬರ್‌ ಗೀತೆಗಳಲ್ಲಿ ಕಾಣಿಸಿಕೊಳ್ಳುತ್ತ ಪೆ. 
ಸರಳವೂ ಸುಂದರವೂ ಆದ ಭಾಷೆಯಲ್ಲಿ ದಾರ್ಶನಿಕತತ್ವ ಗಳನ್ನು ನಿರೂಪಿಸಿದ್ದಾನೆ. 
ಮನಸ್ಸನ್ನು ಸೆರೆಹಿಡಿದು ಸಂತೋಷಗೊಳಿಸುವ ಅನೇಕ ಉತ್ಪಿ ಕ್ಷೆಗಳ್ಳು ಉಪಮೆಗಳ್ಳು 
peti ಈ ಬರ್‌'ಗೀತೆಗಳಲ್ಲಿ ತುಂಬಿ ಹೋಗಿವೆ. ನತ ಬರ್‌ ಗೀತೆಗಳ 
ಮೇಲೆ ಜನರ ಪ್ರೀತಿ ವಿಶ್ವಾಸ ಬಹುಬೇಗ ಬೆಳೆಯಲು ಕಾರಣವಾಗಿದೆ. ಮುಂದೆ ಬಂದ ' 
ಬೇರೆ ಬೇಕೆ ಕವಿಗಳು ತಾ ಗೀತೆಗಳನ್ನು ಹೆಚ್ಚಾಗಿ ರಚಿಸಿಕೊಂಡರು. ಅವುಗಳಲ್ಲಿ" 
ಸಂಗೀತನಿಪುಣನಾಗಿದ್ದ ಮಾಧವದೇವ ಕವಿಯ ರಚನೆಗಳು ಅತ್ಯುತ್ತಮವಾಗಿವೆ, 
ಶಂಕರದೇವನ ಪ್ರೀತಿಯ ಶಿಷ್ಯ ಮಾಧವದೇವನು ವೈಷ್ಣ ವ ಕವಿಗಳ ಸಾಲಿನಲ್ಲಿ 
ಎರಡನೇ ಮಹಾನ್‌ ವ್ಯಕ್ತಿ, ಈ ಮಹಾಪುರುಷನ ಕೃ ತಿಗಳಿಗೆ ಅಸಾ ಮಿನ ಜನರು ' 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸುಮಿ ಭಾಷೆ ಮತ್ತು ಸಾಹಿತ್ಯ ೭೭ 


ಮಾರುಹೋದರು. ಕ್ರಿ.ಶ. 1492ರಲ್ಲಿ ಲಖೀವರ್‌ಪುರದ ಲೆಟಿಪುಖುಜರಿ ಎಂಬ 
ಗ್ರಾಮದಲ್ಲಿ ಇವನು ಜನಿಸಿ ಗಗನಮಂಡಲದಲ್ಲಿ ಒಂದು ನವಜೋತಿಯನ್ನೆ ೇ ಬೆಳಗಿದನು. 
ವನು ಮೂಲತಃ ಶಾಕ್ತ. ಇವನಿಗೆ ಶಂಕರದೇವನ ಸಂಪರ್ಕ ನ ಮೇಲೆ 
ಇವನು ವೈಷ್ಣವ ಸಂಥವನ್ನು ಅನುಸರಿಸಿದನು. ಕಲಾನಿಪ್ರಣನಾದ ಮಾಧವದೇವ 
ಶಂಕರದೇವನ ನೆರಳನ್ನೇ ಅನುಸರಿಸಿ ಬೆಳೆಯ ತೊಡಗಿದನು. ಇವನ ಮತ ಪರಿವರ್ತನೆ 
ಯಿಂದ ವೈಷ್ಣೆವ ಮತ ಬಹುಬೇಗ ಪ್ರಚಾರಕ್ಕೆ ಬರಲು ಅವಕಾಶವಾಯಿತು. ಈತನಲ್ಲಿ 
ಬುದ್ಧಿ ಸಾಮರ್ಥ್ಯದ ಜೊತೆಗೆ ಮತ ಪ್ರವರ್ತಕ ಮತ್ತು ಸಮಾಜ ಸುಧಾರಕನಿಗೆ 
ಇರಬಹುದಾದ ಸದ್ಗುಣಗಳು ಇದ್ದವು. ಇವನು ಸಾಂಪ್ರದಾಯಿಕ ವಿದ್ಯೆ ಯಲ್ಲಿ ಪಂಡಿತ 
ನಾಗಿದ್ದರೂ ಮರುಕ ಗಾ ಹಕು ಆಗಿದ್ದನು. ಶಂಕರದೇವನ ಇಸ ಕ ವಿರುದ್ಧ ವಾಗಿ 
ಮಾಧವದೇವ ಬ್ರ ಹ್ಮಚಾರಿಯಾಗಿದ್ದ ನು. ಇವನ ನಿಷ್ಕೆ ಅಜನ್ಮ ಬ್ರಹ್ಮಚಾರಿ ಸ 
ವೊಂದನ್ನು ಹುಟ್ಟು ಹಾಕಿತು. ಶಂಕರದೇವನ ಅನಂತರ ಈತನೇ ಮ 
'ಯಾದನು, ಅನೇಕ ವರ್ಷ ಧನ್ಯ ಜೀವನ ನಡೆಸಿದ ಇವನು ಕ್ರಿ.ಶ. 1596ರಲ್ಲಿ 
ಕೂಛ್‌ ಬಿಹಾರಿನಲ್ಲಿ ದೈವದೀನನಾದನು. 

ಅಸ್ಸಾಮಿ ಭಾಷೆಯ ಸ್ತೋತ್ರ ಸಾಹಿತ್ಯದಲ್ಲಿ ಮಾಧವದೇವ ಅತ್ಯುಚ್ಚ ಸಿದ್ಧಿ 
ಯನ್ನು ಸಾಧಿಸಿತೋರಿಸಿದ್ದಾನೆ. ಈ ನಾಮ ಘೋಷ ಅಥವಾ ಹೆಜಾರಿಘೋಷ ಎಂಬ 
ಗ್ರಂಥವನ್ನು ಅಸ್ಸಾಮಿನ ಅನೇಕ ಜನ ಓದುತ್ತಾರೆಯಲ್ಲದೆ ಅವುಗಳನ್ನು ಕಂಠಪಾಠ 
ಚಾಡಿ ಭಾರ್ಮಿಕ ಪ್ರ ವಚನಗಳಲ್ಲಿ ಪ್ರಮಾಣ ವಾಕ್ಯಗಳುಂತೆ ಉದ್ಧರಿಸುವುದು ಉಂಟು, 
ಇದು ವೈಷ್ಣ ವ ಮತತ ಸ್ನ ಸಿರ ಹಗ ಶಾಶ್ವತವಾದ ಊರುಗೋಲಾಗಿದೆ, ಪಶ್ಚಾತಾಪ, 
ಬೇಡಿಕೆ, ಆತ್ಮಸಂಯಮ, "ಅಶಾ ಸ್ಮನುತಾಪ, ಡೇವರಲ್ಲಿ ಶ್ರಿ ಮತ್ತು ಭಕ್ತಿ HASTE 
ಮೌಲ್ಯ ಮುಂತಾದುವುಗಳನ್ನು ಕೀರ್ತಿಸುವ ಅನೇಕ" ಸ್ಲೋತ್ರಗಳು ಈ ನಾಮ 
ಘೋಷದಲ್ಲಿನೆ. ಪ್ರತಿ ಸ್ಲೊತ್ರದಲ್ಲಿಯೂ ಭಾವದ ತೀವ್ರ ಘೋಷವಿದೆ. ಇವು 
ಸಮಸ್ತ ಜನರ ಮನಮುಟ್ಟು ವಂತಹವುಗಳು, ಇದರ ವಸ್ತು ನೀತಿಬೋಥೆ, ಗೀತ 
ಉಸನಿಸತ್ತು ಗಳ ಉದಾತ್ತ ಸಾಹಿತ್ಯಕ್ಕೆ ಸಮಾನವಾದದ್ದು. ಆಳವಾದ ಭಾವನೆಗಳು, 
ಕಾಣೈೆಗಳು ಮಧುರ ವಾಗ್‌ವಿಲಾಸ ಮುಂತಾಜುವುಗಳಿದ ನಾಮಫೋಷ ಒಂದು 
ಅತ್ಯಂತ ಶ್ರೇಷ್ಠ ಕಲಾಕೃತಿಯಾಗಿ ಇದು ಕವಿಯ ಪ್ರತಿಭೆಗೆ ಚಿರಂತನ ಸಾಕ್ಷಿಯಾಗಿ 
ನಿಂತಿದೆ. 

ಮಾಧವದೇವನ ಬರ್‌ಗೀತೆಗಳು ಅಸ್ಸಾಮಿ ಸಾಹಿತ್ಯದಲ್ಲಿ ಹೆಚ್ಚು ಜನಪ್ರಿ ಯತೆ 
ಯನ್ನು ಗಳಿಸಿಕೊಂಡಿನೆ. ಇವನ ಭಕ್ತಿಗೀತೆಗಳಲ್ಲಿ ಈತನ ಮತಿಸ್ಕೆ ಎದ್ದು 
ಕಾಣುತ್ತ ಜಿ, ಶ್ರಿ ಕೃ ಷ್ಣ ನನ್ನು ಕೇಂದ್ರ ವ್ಯಕ್ತಿ ಯನ್ನಾ ಗಿಟ್ಟು ಕೊಂಡು ಬೃ (ದಾವಕದ 
ಸೊಬಗನ್ನು, ಶ್ರಿ ಕೃ ತ ನ ಬಾಲ್ಯ ಮತ್ತು ನವಶಾರುಣ್ಯ ವನ್ನು ಇವುಗಳಲ್ಲಿ ಸುಂದರ 
ವಾಗಿ ವರ್ಣಿಸಿದ್ದಾನೆ ಎಲ್ಲಾ ಬಾಲಕರಿಗೂ ಎಲ್ಲಾ RS ಸಹಜವಾಗಿ 
ಮೂಡುವ ಭಾವನೆಗಳು ಇದರಲ್ಲಿ ಪ್ರತಿಫರಿತವಾಗಿವೆ.. ಇವುಗಳಲ್ಲಿ ಶ್ರೀಕೃಷ್ಣನು 


೭೮ ಮಾನವಿಕ ಕರ್ಣಾಟಕ 


ಅಸಾಧಾರಣ ವ್ಯಕ್ತಿಯೂ, ಶುಂಬ ಸರಳನೂ, ಮಾನವೀಯನೂ ಆಗಿ ಕಂಗೊಳಿಸು : 
ತ್ತಿದ್ದಾನೆ. ಶ್ರೀಕೃಷ್ಣನ ಬಾಲಲೀಲೆಗಳು ಪ್ರಕೃತಿ ಸೌಂದರ್ಯಗಳೊಡನೆ ಹೆಚ್ಚು 


ಜೀವಂತವಾಗಿ ಇವುಗಳಲ್ಲಿ ಚಿತ್ರಿತವಾಗಿವೆ. ದಿನನಿತ್ಯದ ಪ್ರಸಂಗಗಳು ಮಾಧವದೇವನ 
ಲೇಖನಿಯಿಂದ ಹೊಸ ಅರ್ಥ ಮತ್ತು ಹೊಸ ಹರುಷವು ವ್ಯಕ್ತವಾಗುತ್ತವೆ. 
ಬಾಲಕೃಷ್ಣನ ಬಾಲ್ಯ ಸ್ವಭಾವಗಳು ಮತ್ತು ಬಾಲಕೃಷ್ಣನು ಸರಳನೂ ಮತ್ತು 
ಮಂದಸ್ಮಿತನೂ ಆಗಿ ಆ ಕಾಲದ ಮಕ್ಕಳಂತೆ ಚಿತ್ರಿತವಾಗಿದ್ದಾನೆ. 


ಭಾಗವತದ ತರುವಾಯ ವೈಷ್ಣವ ಪ್ರಸ್ಥಾನ ಎಂಬ ಮಹಾಕಾವ್ಯ ವೈಷ್ಣವ ' 


ಕವಿಗಳ ಮೇಲೆ ತುಂಬ ಪರಿಣಾಮವನ್ನು ೦ಟುಮಾಡಿಶು. ವೈಷ್ಣ ವರು ಈ ಗ್ರಂಥವನ್ನು 
ತಮ್ಮ ಮತ ಪ್ರಚಾರಕ್ಕೆ ಒಂದು ಸಾಧನವನ್ನಾ ಗಿ ಬಳಸಿಕೊಂಡರು. ಮಹಾಭಾರತದ 
ಏನ ಕತೆಯನ್ನು ತೆಗೆದುಕೊಂಡು ಅದರ ಮೂಲಕ ವೈಷ್ಣವರ ದೈಯೋದ್ಹೇಶ್ಕ 
ತ್ಯಾಗ್ಯ ಸರಳಜೀವನ, ದಯೆ, ದಾನ, ಶ್ರದ್ಧೆ, ಸತ್ಯ, ಯಾತ್ರೆ, ಭೂತ ಆರಾಧನೆ, 
ಸಾಧುಸಂತರ ಸಾಹಿತ್ಯಾಧ್ಯಯನ ಮಾಟ ಬ್‌ ಜನರ ಮನಸ್ಸಿನಲ್ಲಿ ನಿಲ್ಲುವಂತೆ 
ಅನೇಕ ಕವಿಗಳು ತಮ್ಮ ಕಾವ್ಯ ರಚನೆಮಾಡಿದರು, ಮಹಾಭಾರತದ ಒಂದು ಕತೆ 
ಯನ್ನು ಆಧರಿಸಿ ರಾಮಸರಸ್ವತಿ ಎಂಬ ಕವಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾನೆ. 
ರಾಮಸರಸ್ವತಿಯೊಬ್ಬ ಮಹಾಕವಿ. ಆ ಕವಿಗಳ ಸಾಲಿನಲ್ಲಿ ಇವನೇ ಅಗ್ರಗಣ್ಯ. 
ಇವನು ಅನೇಕ ಗ್ರಂಥಗಳನ್ನು ರಚಿಸಿದ್ದಾನೆ. ರಾಜನರನಾರಾಯಣನ ಆಶ್ರಯಕ್ಕೆ 
ಎಲ್ಲಾ ಸಮಕಾಲೀನ ಕವಿಗಳನ್ನು ತಂದು ಸಾಹಿತ್ಯ ರಚನೆ ನಡೆಯುವಂತೆ ಮಾಡಿದ 


ಖ್ಯಾತಿ ಇವನದು. ಮಹಾಭಾರತದ ಭಾಷಾಂತರ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ 


ಇ 
ಬೆಳೆಯುವಂತೆ ಮಾಡಿತು. ಕಟ್ಟುಕಥೆಗಳು, ಶೃಂಗಾರ ಕಥೆಗಳು, ಸಾಂಕೇತಿಕ 


ಕಥೆಗಳು, ಪೌರಾಣಿಕ ಕಥೆಗಳು ಇದರಿಂದ ಹೊರಬಂದವು. ಆಸ್ಸಾಮಿ ಭಾಷೆಯ 
ಚ ಸಾಹಿತಿಗಳು ಇದರ ಜ್ಞಾ ನದಿಂದ ತಮ್ಮ ಸ್ಫೂರ್ತಿಯನ್ನು ಪಡೆಯು 
ತ್ತಿದ್ದಾರೆ. ಗ್ರಾಮವಾಸಿಗಳಿಗೆ ಮಹಾಭಾರತ ಒಂದು ಸಾ. ಕಾವ್ಯವಾಗಿರದೆ 
ಕಾಲ 'ಜ್ಞಾನದ ಪ್ರಮಾಣ ಗ್ರಂಥವಾಗಿದೆ. ಈ ಗ್ರಂಥಗಳು ಧಾರ್ಮಿಕ ಹಾಗೂ 
ನೈತಿಕ ಹಾರೈಕೆಗಳನ್ನು ಅರ್ಥ, ಕಾಮ್ಕ ಮೋಕ್ಷ ಪುರುಷಾರ್ಥವನ್ನು ಸಾಧಿಸಿ 
ಕೊಡುತ್ತವೆ. 
ಅಸ್ಸಾಮನ ವೈಷ್ಣವ ಪಂಥ ಅಖಿಲ ಭಾರತೀಯ ವೈಷ್ಣವ ಪಂಥದ ಒಂದು 
ಅಂಗ, ಅಸ್ಸಾವರ್‌ನ ವೈಷ್ಣವ ಪಂಥ ಭಕ್ತಿ ಮತ್ತು ಶರಣಾಗತಿಗಳನ್ನು ಹೇಳುತ್ತಿದ್ದುದ 
ರಿಂದ ಮತ ತತ [ಕ್ಕೆ ಸಂಬಂಧಿಸಿದ ಗ್ರಂಥಗಳು ಬೆಳೆಯಲು ಅವಕಾಶ ದೊರೆಯಲಿಲ್ಲ. 
ಶಂಕರದೇವನ ಭಕ್ತಿ ರತ್ನಾವಳಿ, ಭಕ್ತಿ ಪ್ರದೀಪ ಎಂಬ ಗ ಗ್ರಂಥಗಳು ವೈಷ್ಣವ ತತ್ವ 
ಗಳನ್ನು ಕುರಿತ ಗ್ರಂಥಗಳಾಗಿವೆ, ಈ ಭಕ್ತ ರತ್ನಾ ವಳಿಯ ಜೊತೆಗೆ ಮಾದವದೇವನ 
ನಾಮಫೋಷವು ವೈಷ್ಣವ ಸಿದ್ಧಾ ಂತದ ಪ್ರಮಾಣ ಗ್ರಂಥವಾಗಿದೆ. ಸಂಸ್ಕೃತದಲ್ಲಿರುವ 
ಭಟ್ಟಿದೇವನ ಭಕ್ತಿನಿನೇಕ ಮತ್ತು ಭಕ್ತಿ ಸಾರಗಳು, ರಾಮಚರಣ ಠಾಕೂರರ ಭಕ್ತಿ 


NS NE ರ್ಸ್‌ ಸು, 


EE ಚ್‌ ಸ ತ್ಸ 3 


ಅತು Se A a Se 


ಗ 


wp ಗ್ಲ 2 166455 ಇ ಭ್ಯ 1 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾವಿಂ ಭಾಷೆ ಮತ್ತು ಸಾಹಿತ್ಯ ೭೯ 


ರತ್ನ, ನರೋತ್ತಮ ಠಾಕೂರನ ಭಕ್ತಿ ಪ್ರೇಮಾವಳಿ, ಗೋಪಾಲ ಮಿಶ್ರನ ಘೋಷಾ 
ರತ್ನ ಇವು ಅಸ್ಸಾಮಿ ವೈಷ್ಣ ವ ಧರ್ಮದಲ್ಲಿ ಗಣ್ಣಸ್ಸಾನ ಪಡೆದುಕೊಂಡಿವೆ. 

ವೈಷ್ಣವ ಲೇಖಕರು ಭಗವದ್ಗೀತೆಯ ಮೇಲೆ ಪದ್ಯ ಮತ್ತು ಗದ್ಯ ಎರಡರಲ್ಲಿಯೂ 
ಅನೇಕ ವಾ ಖೈಗಳನ್ನು ರಚಿಸಿದರು. ಶಂಕರದೇವ ಸಷ ಮಾಧವಡೇವ ಎಂಬಿಬ್ಬರು 
ಸಾಧುಗಳು ತಮ್ಮ ಭಕ್ತಿ, ಮುಕ್ತಿ ಮತ್ತು ಅವತಾರತತ ಗಳನ್ನು ate 
ಭಗವದ್ಗೀತೆಯ ಹಲವಾರು ಪದ್ಯಗಳನ್ನು ಅಸ್ಸಾಮಿ ಭಾಷೆಗೆ ಅನುವಾದಿಸಿದರು, 
ಆಗಿನ ಕಾಲದಲ್ಲಿ ಗೀತೆಗಳನ್ನು ಸಮಗ್ರವಾಗಿ ಭಾಷಾಂತರಿಸಿರುವ ಯಾವ ಗ್ರಂಥಗಳು 
ಇರಲಿಲ್ಲ. ಆದ್ದ ರಿಂದ ಶ್ರೀಧರ ಸ್ವಾಮಿಯ ವ್ಯಾಖ್ಯಾ ನವನ್ನು ಅನುಸರಿಸಿ ಈ ಗ್ರಂಥ 
ವನ್ನು ಗದ್ಯದಲ್ಲಿ ಸಮಗ್ರ ವಾಗಿ ಸ ಕಾರ್ಯವನ್ನು ಭಟ್ಟ ದೇವನು ಮೊತ್ತ 
ಮೊದಲಿಗೆ ಕೈಗೊಂಡನು. ಇದರ ಪದಾ ) ನುವಾದವನ್ನು ಹ ee 
' ಗೋವಿಂದ ಮಿಶ್ರನು ಮಾಡಿಮುಗಿಸಿದನು. ಈ ಭಾಷಾಂತರದಲ್ಲಿ ಅವನ ಕಾವ್ಯ 
ಗುಣವೂ ಸಮರ್ಥ ಭಾಷಾಗುಣವೂ ಎದ್ದು ಕಾಣುತ್ತದೆ, ಈತನ ಭಾಷೆ ನೆನಸಿನಲ್ಲಿಡಲು 
ಸರಳವೂ, ಸುಂದರವೂ, ಸುಲಭವೂ ಆಗಿದೆ. ಭಟ್ಟನು ಈ ಗದ್ಯಾನುವಾದದ ಜೊತೆಗೆ 
ಕಥಾಭಾಗವತ ಮತ್ತು ಕಥಾಗೀತಗಳನ್ನು ರಚಿಸಿದನು, ಇವೆಲ್ಲವೂ ಗದ್ಯದಲ್ಲಿಯೇ 
ಇವೆ, ಕಥಾಗೀತ ಬಹಳ ಹಿಂದೆಯೇ ರಚಿಸಿದ ಗ್ರಂಥ. ಇದೊಂದು ಅನರ್ಫೃರತ್ತ. 
ಹದಿನಾರನೆಯ ಶತಮಾನದಲ್ಲಿ ಅಸ್ಸಾಮಿ ಗದ್ಯಸಾಹಿತ್ಯ ಜಗತ್ತಿನ ಯಾವ ಸಾಹಿತ್ಯ 
ದಲ್ಲಿಯೂ ಕಂಡುಬಾರದ ಸಮಯದಲ್ಲಿ ಕಂಡುಬರುತ್ತದೆ. ಭಕ್ತರಿಗೆ ಧಾರ್ಮಿಕ 
ಭಾವನೆಗಳು ಉಂಟಾಗಲೆಂದು ಅವರು ಸಾಧುಸಂತರ ಜೀವನ ಚರಿತ್ರೆಗಳನ್ನು 
ರಚಿಸಿದರು. ಕಥಾಗುರು ಚರಿತದ ಪ್ರಕಾರ ಈ ಸಂಪ್ರದಾಯವನ್ನು ಮೊದಲು ಮಾಧವ 
ದೇವ ತನ್ನೆ ಗುರುವಿನ ಚರಿತ್ರೆಯನ್ನು ರಚಿಸಿ ಅದನ್ನು ಪ್ರತಿದಿನವೂ ಪಾರಾಯಣ 
ಮಾಡುವ ಸಂಪ್ರದಾಯ ಬೆಳೆಯುವಂತೆ ಮಾಡಿದನು. 

ಅಸ್ಸಾಮಿ ಸಾಹಿತ್ಯದಲ್ಲಿ ವೈ ಸ್ಲವ ಧರ್ಮದ ಪುನರುಜ್ಜಿ €ವನ ಒಂದು ಹೊಸ 
ಯುಗವನ್ನು ಆರಂಭಿಸಿತು. ಜರು ಸಾಧುಸಂತರ ದರ್ಶನಮಾಡಿ ತಮ್ಮ ಮನಸ್ಸಿನ 
ಕ್ಲೇಶಗಳನ್ನು ಪರಿಹರಿಸಿಕೊಳ್ಳಲು ತೀರ್ಥಯಾತ್ರೆ ಮಾಡುತ್ತಿದ್ದರು. ಎಲ್ಲಾ ಶ್ರೇಷ್ಠ 
ಕವಿಗಳಿಗೆ ಆಗಿನ ಕಾಲದಲ್ಲಿ ರಾಜಾಶ್ರಯ ದೊರೆಯುತ್ತಿತ್ತು. ಕೋಖ್‌ ದೊರೆಗಳು 

ಕಲೆ ಮತ್ತು ಸಂಸ್ಕೃತಿಯ ಪೋಷಕರಾಗಿದ್ದರು. ರಾಮ ಸರಸ್ವತಿಯು ರಾಜ 
ನರನಾರಾಯಣನ ಬಗ್ಗೆ ಬರೆದಿರುವುದನ್ನು ಗಮನಿಸಿದರೆ ಆಗಿನ ಕಾಲದಲ್ಲಿ ರಾಜಾಶ್ರಯ 
ಹೇಗಿದ್ದಿ ತು ಎಂಬುದು 'ತೆಳಿದುಬರುತ್ತ ದೆ, 

'ಅಹೋಮ್‌ ಎಂಬ ದಾಳಿಕೋರರ ತಂಡ ಈ ದೇಶದ ಪೂರ್ವಭಾಗವನ್ನು ಜಯಿಸಿ 
ಸಂಪೂರ್ಣವಾಗಿ ಆರುನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಈ ಆಹೋವರ" 
ಪ್ರ ಭುತ್ವ ಸಮರ್ಥವಾದ ಆಡಳಿತವನ್ನು ಆಸ್ಸಾಮಿಗೆ ತಂದುಕೊಟ್ಟಿತು, ಇದು 
ಮುಸಲಾ ನರ ಅನೇಕ ದಾಳಿಗಳನ್ನು ಎದುರಿಸಿ ಜೇತದಲ್ಲಿ smi ಮಾಡಿತು. 


೮೦ ಮಾನವಿಕ ಕರ್ಣಾಟಕ 


ಆಸ್ಟಾವರ್‌ನಲ್ಲಿದ್ದ ಅನೇಕ ಪಾಳೆಪಟ್ಟುಗಳು `ನಿರ್ಮೂಲನವಾದವು. ಅಹೋವರ್‌ 


ರಾಜ್ಯಭಾರ ದೇಶದ ರಾಜಕೀಯ, ಸಮಾಜ, ಸಂಸ್ಕೃತಿ ಮತ್ತು ಭಾಷೆಗಳಲ್ಲಿ ಐಕ್ಯ | 


ಮೂಡುವಂತೆ ಮಾಡಿತು, 


ಅಹೋವರ್‌ ರಾಜರು ಗಾರ್‌ ಗಾಂವ್‌, ರಂಗಪುರ್ಯ ಜೋರ್‌ ಹಾತ್‌”, ಗೌಹತ್ತಿ 


ಮುಂತಾದ ಸ್ಮಳಗಳಲ್ಲಿ ನಿರ್ಮಿಸಿದ ಚಿಕ್ಕ ದೊಡ್ಡ ನಗರಗಳು ಹೊಸದೊಂದು ನಾಗರಿಕ ' 


ಸಂಸ್ಕೃತಿಯನ್ನು ತಂದುಕೊಟ್ಟಿತು. ಅಹೋವನ್‌ ಶ್ರೀಮಂತ ವರ್ಗದವರು, ನಗರವಾಸಿ 
ಗಳು ತಮ್ಮ ಜೀವನಕ್ಕೆ ಮತ್ತು ವಿದ್ಯೆಗಳಲ್ಲಿ ತಮ್ಮ ನಾಗರಿಕ ಸಂಸ್ಕೃತಿಯನ್ನು ಪ್ರಕಟ 
ಪಡಿಸಿದರು. ಈ ಹೊಸ ಸಂಸ್ಕೃತಿ ಹಳೆಯ ರೀತಿಯಲ್ಲಿ ಬದುಕುತ್ತಿದ್ದ ಸಂಪ್ರದಾಯ 
ನಿಸ್ಮ ಗ್ರಾಮವಾಸಿಗಳಿಂದ ಅವರು ಬೇರೆಯಾಗಲು ಅವಕಾಶಮಾಡಿಕೊಟ್ಟಿ ತು. ಹೊಸ 


ನಾಗರಿಕ ಸಮಾಜ ಚಿಕ್ಕದಾಗಿದ್ದರೂ ನಾಗರಿಕ ಜೀವನದ ಉನ್ನತ ಸ್ಮರಗಳಲ್ಲಿ 
ಬೆಳಗುವ ಕಲೆ, ಸಾಹಿತ್ಯ, ಸಂಗೀತ ಮುಂಶಾದುವುಗಳಲ್ಲಿ ಜನರು ಆಸಕ್ತರಾಗುವಂತೆ 
ಮಾಡಿತು, ರಾಜರು, ಮಂತ್ರಿಗಳು, ಶ್ರೀಮಂತರು, ಕವಿಗಳಿಗೆ ಮತ್ತು ಲೇಖಕರಿಗೆ 
ಭೂಮಿಯನ್ನು ಕೊಟ್ಟು ಪೋಷಿಸುತ್ತಿದ್ದರು. ಹೀಗೆ ಆಶ್ರಯಪಡೆದ ಕವಿಗಳು ತಮ್ಮ 
ಆಶ್ರಯದಾತನನ್ನು ತಮ್ಮ ಕವಿತೆಗಳಲ್ಲಿ ಹಾಡಿ ಹೊಗಳುತ್ತಿದ್ದರು. ಹೀಗಾಗಿ ರಾಜರ, 
ಶ್ರೀಮಂತರ, ಅಧಿಕಾರಿಗಳನ್ನು ಸ್ತುತಿಸುವ ಕವಿತೆಗಳು ಹೊರಬಂದವು. ರಾಮಮಿಶ್ರ, 


ಕವಿರಾಜ ಚಕ್ರವತಿ, ರುಚಿನಾಥ ಕಂದಲಿ, ವಿದ್ಯಾಚಂದ್ರ, ಕವಿಶೇಖರ ಮುಂತಾದವರ ' 


ಸ್ತುತಿ ಕಾವ್ಯಗಳು ಮುಖ್ಯವಾಗಿವೆ. ಸ್ತುತಿ ಕವಿತೆಗಳು ಆ ವರ್ಗದ ಜನರ ಅಭಿರುಚಿಗೆ 
ತಕ್ಕಂತೆ ರಚಿತವಾಗಿದ್ದವು, ಒಟ್ಟಿ ನಲ್ಲಿ ಅಹೋವರ್‌ ರಾಜಾಸ್ಥಾನ ವೈ ಭವಯುಕ್ತ 
ವಾಗಿದ್ದಿತು. ಈ ಕಾರಣದಿಂದ ಆ ಕಾಲದ ಕವಿತೆಗಳಲ್ಲಿ ಕೃತಕತೆ ತಲೆದೂರಿತು. 


ವೈಷ್ಣವ ಸಾಹಿತ್ಯಕ್ಕೆ ಮಾರುಹೋಗಿದ್ದ ಜನರನು ಣೈ ಅಹೋವರ್‌ ಪರಿವಾರ ಅಡಗಿಸಿತು. : 


ಪ್ರಣಯಕ್ಕೂ ಪ್ರೇಮವಿಲಾಸಕ್ಕೂ ರಾಜಾಸ್ಕಾನ ಆಕರವಾಗಿದ್ದಿ ಶು. ರಾಜರಾಣಿಯರು 
ಭಕ್ಕಿಗೀತೆಗಳಿಗಿಂತ ಹೆಚ್ಚಾಗಿ ಶೃಂಗಾರ ಕವಿತೆಗಳಿಗೆ ಮಾರುಹೋದರು, ಇದರಿಂದ 
ಕವಿಗಳು ಲೇಖಕರು ಕಾಲ್ಪನಿಕ ಕವಿತೆಗಳನ್ನು ರಚಿಸತೊಡಗಿದರು. ಅಹೋಮ 
ರಾಜರು ಪುರಾಣಗಳು ಪ್ರಣಯಕಥೆಗಳನ್ನು ಅಸ್ಸಾಮಿ ಭಾಷೆಗೆ ಪರಿವರ್ತಿಸಲು 
ಕವಿಗಳನ್ನು ಪ್ರೇರೇಪಿಸುತ್ತಿದ್ದರು, ಹೀಗಾಗಿ ವೈಷ್ಣವ ಯುಗಕ್ಟೂ ಅಹೋವರ್‌ 
ಯುಗಕ್ಕೂ ವ್ಯತ್ಯಾಸ ಕಾಣಿಸಿಕೊಂಡಿತು. ಮೊದಲನೆಯದಕ್ಕೆ ದೇವರು ಕೇಂದ್ರ 
ವಸ್ತುವಾದರೆ, ಎರಡನೆಯದಕ್ಕೆ ಮನುಸ್ಯನ ನಿತ್ಯಜೀವನ ಕೇಂದ್ರವಸ್ತು. ಸಾಮಾನ್ಯ 


ಮನುಷ್ಯರು ಸ್ತ್ರೀಯರು ಕವಿಗಳ ಗಮನವನ್ನು ಕವಿತೆಗಳಲ್ಲಿ ಕಾಲ್ಪನಿಕ ಕಥೆಗಳಲ್ಲಿ" 


ತಮ್ಮತ್ತ ಸೆಳೆಯುತ್ತಿದ್ದರು. 


ಅಹೋವರ್‌ ರಾಜಾಸ್ಥಾನದ ಪ್ರಸಂಗಗಳನ್ನು ಚಿತ್ರಿಸುವ ಬುರಂಜಿಗಳು ಅಸ್ಸಾಮಿ ' 


ಸಾಹಿತ್ಯ ಕ್ಷೇತ್ರಕ್ಕೆ ಸುವರ್ಣೂಧ್ಯಾಯವನ್ನು ಒದಗಿಸಿಕೊಟ್ಟವು, ಆಗಿನ ಕಾಲದಲ್ಲಿ 
ರಾಜರ, ರಾಜ್ಯದ ಉನ್ನತಾಧಿಕಾರಿಗಳ, ಸಾಮಂತರ ಅನುಮತಿ ಈ ಬುರಂಜಿಗಳ 


Cdl ae Cd ಚಾ ಚಾ 


KN 


EE SE ~~ 


ks. 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸುಮಿ ಭಾಷೆ ಮತ್ತು ಸಾಹಿತ, ೮೧ 


ರಚನೆಗೆ ಅಗತ್ಯ ವಾಗಿದ್ದಿತು. ಈ ಬುರಂಜಿಗಳ ಮೂಲಕ ಆಧುನಿಕ ಅಸ್ಸಾಮಿ ಗದ್ಯ 
' ಸಂಪೂರ್ಣವಾಗಿ ಮೈದಳೆಯಿತು. ಅಸ್ಸಾಮಿಗಳು ಸಾಹಿತ್ಯದ ವಿಚಾರದಲ್ಲಿ ಪ 
ಅಭಿಮಾನಿಗಳು, ಇದರಿಂದಾಗಿ ಚನ ಸಾಹಿತ್ಯದಲ್ಲಿ ಅಸ್ಸಾಮಿ ಸಾಹಿತ್ಯ 
ಶ್ರೀಮಂತವಾಗಿದೆ. ಐತಿಹಾಸಿಕ ಕೃತಿಗಳಾದ WA) ಗಾತ್ರ ದಲ್ಲಿ ತುಂಬ 
ದೊಡ್ಡವು. ಬುರಂಜಿಗಳ ಸಂಕಲನ ಆಹು ಪವಿತ್ರವಾದ ಕಾ ಯವಾಗ ಕಾರಣ 
ಬರವಣಿಗೆಯನ್ನು ದೇವತಾಸು, ಕಿಯಿಂದ ಕಹಹು ಆರಂಭಿಸುತ್ತಿದ್ದರು. ರಾಜ್ಯ 
- ವ್ಯವಹಾರವನ್ನು ಚನ್ನಾಗಿ ಬಲ್ಲವರು ಮಾತ್ರ ಬುರಂಜಿಗಳನ್ನು ರಚಿಸುತ್ತಿದ್ದರು. 
ಆದ್ದರಿಂದ EE, ಭಾಷೆ ಬಹೆಳ ಗಂಭೀರವಾಗಿದೆ ಮತ್ತು. ನಾಜೋಕಾಿದೆ. 
ಇವು ವಾಸ್ತವ ಸಂಗತಿಗಳು ಮತ್ತು ವರದಿಗಳು ಆದ್ದ ರಿಂದ ಇವುಗಳನ್ನು ಸಾಮಾನ್ಯ 
ಮಾತುಗಳಲ್ಲಿ ರಚಿಸಿಕೊಳ್ಳ ಲಾಗಿದೆ. ಸರಳವೂ “ನೇರವೂ ಆದ ಮಾತುಗಳಲ್ಲಿ 
` ರಚಿತವಾದ ಗ್ರಂಥಗಳು ಸಹಜವಾಗಿ ಜನಪ್ರಿಯತೆಯನ್ನು ಗಳಿಸಿಕೊಂಡವು. 
ಗದ್ಯ ಅಥವಾ ಪದ್ಯಗಳಲ್ಲಿ ರಚಿತವಾದ ಮತ್ತೊ ಜು ಸಾಹಿತ್ಯ ಪ್ರಕಾರವನ್ನು 
ವಂಶಾವಳಿ ನ ವರು "ಇವುಗಳಲ್ಲಿ ರಾಜರ ವಿವಿಧ ೫ವ6ಕಾವಳೆಯ ಚರಿತ್ರೆಯ ನ್ನು 
ಚಿತ್ರಿಸಲಾಗಿರುತ್ತದೆ. ರಾಜರ, ಶ್ರೀಮಂತರ, ಸಾಮಂತರ, ಅಧಿಕಾರಿಗಳ ಚರಿತ್ರ. 
ಯನ್ನು ಬರೆಯುವುದು ಇವುಗಳ. ಮುಖ್ಯ ಉದ್ದೇಶ. ಬುರಂಜಿಗಳಲ್ಲಿ ಕಡು ಬಾರದೆ 
ಸಂಗತಿಗಳನ್ನು ಈ ವಂಶಾವಳಿ ತುಂಬಿಕೊಡುತ್ತದೆ. ಇಂತಹ ಒಂದು ವಂಶಾವಳಿ 
ಹೆದಿನೆಂಟನೆಯ ಶತಮಾನದ ಉತ್ತರಾರ್ಧದ ಡರಂಗಿನ ಕೋಖ್‌ರಾಜ ಸಮುದ್ರ 
ನಾರಾಯಣನ ಆಶ್ರಯದಲ್ಲಿದ್ದ ಸೂರ್ಯಖರಿ ದೈವಜ್ಞ ನಿಂದ ಪದ್ಯದಲ್ಲಿ ರಚಿತ 
ವಾಯಿತು, ಇದು ಕೋಖ್‌ ಪ್ರಭುಗಳ ಇತಿಹಾಸವನ್ನು ತಿಳಿಸುತ್ತದೆ. 
ವೈದ್ಯ , ಜೋತಿಷ್ಯ, ಗಣಿತ್ಮ ನ ತ್ಯ, ಶಿಲ್ಪ ಮುಂತಾದುವುಗಳಿಗೆ ಸಂಬಂಧಿಸಿದ 
ಅನೇಕ ಸಂಸ್ಕೃತ ಗ್ರ ಂಥಗಳು ದೊರೆಗಳ ಆಶ್ರ ಯದಲ್ಲಿ ಅಸ್ಸಾಮಿ ಭಾಷೆಗೆ ಭಾಷಾಂತರ 
ಗೊಂಡವು. ಇವುಗಳಲ್ಲಿ ಸುಕುಮಾರಬರ್‌ಕಾಶ" ಎಂಬಾತನ ಹಸ್ತಿ ವಿದ್ಯಾರ್ಣವ 
ಎಂಬ ಗ್ರಂಥ ಮುಖ್ಯವಾದದ್ದು. ಇದು 1754ರಲ್ಲಿ ಮಹಾರಾಜ ಶಿವಸಿಂಗ” ಈ: 
ಅತನ ರಾಣಿ ಅಂಬಿಕಾದೇನಿಯ ಅಪ್ಪಣೆಯ ಮೇಲೆ ರಚಿತವಾಯಿತು, 
ವೈ ದ್ಯ ಶಾಸ್ತ್ರ » ಜೋತಿಷ್ಯ ಮತ್ತು, ಭವಿಷ್ಯ ವಿಜ್ಞಾನಗಳ ಬಗ್ಗೆ ಸಂಸ್ಕೃತ ಮತ್ತು 
ಅಸ್ಸಾ ಎ ಭಾಷೆಗಳಲ್ಲಿ ಗ ಗ್ರಂಥಗಳು ಕಜನಿಯಗಿಟಬ್ರ: ಕಳಯಲೆಯ ಕಾರಣವನ್ನು 
ತಿಳಿಯಲು ಅದನ್ನು MAS ಭವಿಷ್ಯಜ್ಞಾನವನ್ನು ಜನರು ಆಶ್ರಯಿಸುತ್ತಿದ್ದರು. 
ಕಾಯಿಲೆ ಗುಣಪಡಿಸಲು ಮಾಟಮಂಪಶ್ರ ಗಳನ್ನು ಪ್ರಯೋಗಿಸುತ್ತಿದ್ದರು. ಭೂತ 
ಪ್ರೇತ ಪಿಶಾಚಿ ಬಿಡಿಸಲು, ಹಾವಿನಿ ವಿಷ ಇಳಿಸಲು, ಕೆಟ್ಟ ಕನಸು ಮತ್ತು ಕೇಡು 
ಗಳನ್ನು ತಡೆಗಟ್ಟಲು ವಿಪತ್ತಿನಿಂದ ಪಾರಾಗಲು, ಹೊಲಗದ್ದೆಗಳನ್ನು ಹಾಳುಮಾಡುವ 
ಕ್ರಿಮಿಕೀಟ ಮೃಗಪಕ್ಷಿಗಳನ್ನು ನಾಶಪಡಿಸಲು, ಮನೆಯ ಏಳಿಗೆ, ದವಸಧಾನ್ಯಗಳ 
ಸಂವೃದ್ಧಿ ಮುಂತಾದುವುಗಳ ಆಕಾಂಕ್ಷೆಗಳಿಂದ ಮಂತ್ರಗಳನ್ನು ಪ್ರಯೋಗಿಸುತ್ತಿದ್ದರು. 
ನ ps 


೮೨ ಮಾನವಿಕ ಕರ್ಣಾಟಕ 


ಅಹೋವರ್‌ ರಾಜರುಗಳ ಎಷ್ಟೋ ಅಧಿಕಾರಿಗಳು ಮಾಟಮಂತ್ರಗಳಿಂದ ಮರಣ 
ಹೊಂದಿರುವ ವರದಿಗಳಿವೆ. ಬಿಳುವರಸನ ಆಡಳಿತವನ್ನು ಮುರಿಯಲು ಸಂಚು: 
ನಡೆಸುವವನನ್ನು ನ್ಯಾ ಯಾಲಯಕ್ಕೆ ಒಳಪಡಿ ಸುವುದನ್ನು ಉಲ್ಲೆ (ಖಿಸಲಾಗಿದೆ. ಮಂತ್ರ 
ತಂತ್ರಗಳ ಮೇಲೆ ಗದ್ಯ ಮತ್ತು ನ್ಯ ಎರಡರಲ್ಲಿಯೂ ರಾಶಿ ರಾಶಿ ಬರಹಗಳು ಹೊರ 
ಬಂದವು. ಸಾಪರ್‌ಧರಣಿ ಮಂತ್ರ, ಸರ್ವಧಾಕ್‌" ಮಂತ್ರ, ಕಾಮರತ್ನತಂತ್ರ, 
ಭೂತರ"ಮಂತ್ರ, ಖೇತ್ರಮಂತ್ರ ಮುಂತಾದ ಪುಸ್ತಕಗಳು ಅವುಗಳಲ್ಲಿ ಮುಖ್ಯವಾಗಿವೆ, 


ಮಾಟ ಮಂತ್ರ, ಒಗಟು, ಬೂಟಾಟಿಕೆ ಇವು ಯಾವುವೂ ಸಾಹಿತ್ಯ ಮೌಲ್ಯಗಳುಳ್ಳೆ , 


ಗ್ರಂಥಗಳಲ್ಲ, ಆದರೆ ಸಮಾಜದ ಜನರನ್ನು ಮರಳುಮಾಡುವ ನಂಬಿಕೆಗಳು, ಮೂಢ 


ನಂಬಿಕೆಗಳು ಮುಂತಾದುವುಗಳನ್ನು ತಿಳಿಯಲು ಈ ಬರಹಗಳು ಕುತೂಹಲಕಾರಿ 


ಯಾಗಿವೆ. ಆಹೋವರ್‌ ಆಳ್ವಿಕೆಯ ಆರುನೂರು ವರ್ಷಗಳಲ್ಲಿ ಜನಜೀವನದ ಎಲ್ಲಾ 
ಶಾಖೆಗಳು ಬಹುಬೇಗ ಅಭಿವೃದ್ಧಿ ಹೊಂದಿರುವ ದೃಶ್ಯಗಳು ಗೋಚರಿಸುತ್ತವೆ. 


ರಾಜಕೀಯ ಸಂಸ್ಥೆ ಗಳು, ಆರ್ಥಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ರಮಗಳನ್ನು 


ಸುವ್ಯಸ್ಥಿ ತವಾಗಿ ನೆಲೆಗೊಳಿಸಿ, ನಾಡಿನಲ್ಲಿ ಜನಜಾಗ್ರತಿ ಮುಂತಾದುವುಗಳನ್ನು ಬೆಳೆಸಿವೆ. 
ಆಗಿನ ಕಾಲದಲ್ಲಿ ಜನರ ಮನಸ್ಸು ವಿಚಾರಶೀಲವಾಗಿತ್ತಾದರೂ ಆ ಮನೋಭಾವ ಆ 
ಕಾಲದ ಕಲೆ ಮತ್ತು ಸಾಹಿತ್ಯದ ಮೇಲೆ ಪ್ರಭಾವಬೀರಿ ಜನಜೀವನವು ಮಧುರ 
ವಾಗಿದ್ದಿತು. ಆಗಿನ ಕಾಲದ ಆನೇಕ ಕೈಬರಹದ ಪುಸ್ತಕಗಳಿಂದ ಆ ಕಾಲದ ಬುದ್ಧಿ 
ಮತ್ತು ಕಲೆಗಳ ಸ ರೂಪವನ್ನು ತಿಳಿಯಬಹುದು, ಕೈಬರಹದ ಪ್ರತಿಗಳ ತಯಾರಿಕೆಗೆ 
ಲೇಖನೆಸಾಮಗ್ರಿಗಳು ಅವಶ್ಯಕವಾಗಿದ್ದು, ಅವುಗಳ ರಚನೆಯೇ ಆ ಕಾಲದ ಒಂದು 


' 


1 


ಸಿದ್ಧಿ ಎಂದು ಹೇಳಬಹುದು. ಕೈಬರಹದ ಪ್ರತಿಯನ್ನು ತಯಾರಿಸುವುದು ಕಷ್ಟದ | 
ಕೆಲಸ, ರಾಜಾಸ್ಥಾನದಲ್ಲಿ ತಯಾರಾದ ಕೈಬರಹದ ಪ್ರತಿಯೊಂದು ಗ್ರಂಥವೂ ಅಂದ 1 


ವಾಗಿದ್ದವು. ಈ ಕಲೆ ಈಗಲೂ ಕೂಡ ಅಮೂಲ್ಯವಾದ ಕಲಾನಿಧಿ ಎನಿಸಿಕೊಂಡಿದೆ. 
ಕೈಬರಹಗಳ ಜೊತೆಯಲ್ಲಿಯೇ ವರ್ಣಚಿತ್ರಗಳ ಕಲೆಯೂ ಬೆಳೆಯತೊಡಗಿತು. ಗೀತ 


ಗೋವಿಂದ, ಶಂಕಾಸುರವಧ, ಭಾಗವತ, ಡರಂಗ ರಾಜವಂಶಾವಳಿ, ಹಸಿ ಸಿವಿದ್ಯಾರ್ಣವ ' 
ಮುಂಶಾದ ಗ್ರಂಥಗಳು ಆ ಕಾಲದಲ್ಲಿ ಸುಂದರವಾದ ಚಿತ್ರಗಳಿಂದ ಅಲಂಕೃ ತವಾದ ' 


ಕೈಬರಹದ ಪ್ರ ಪ್ರತಿಗಳಿದ್ದವು. ಕೈಬರಹದ ಪ್ರ ತಿಗಳಲ್ಲಿ ವರ್ಣಚಿತ್ರಗಳು, ಭಾರ 
ಚಿತ್ರಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವುಗಳಲ್ಲಿ ರಾಜರು ಮತ್ತು ರಾಜಾ 
ಸ್ಥಾನದ ಚಿತ್ರಗಳು ಇದ ವು. 


ಅಸ್ಸಾಮಿ ಸಾಹಿತ್ಯ ಚರಿತ್ರೆ ಯಲ್ಲಿ ಗದ್ಯ ಮತ್ತು ಲೌಕಿಕ ಸಾಹಿತ್ಯ ದ ಬೆಳವಣಿಗೆ 


ಅ ಕಾಲದ ವಿಶೇಷ ಲಕ್ಷಣವಾಗಿದ್ದು ತು. ಮತ್ತು ಸಾಧುಗಳನ್ನು 'ಮೇಲೇಕಿಸುವ ' 


ಪ್ರವೃತ್ತಿ ಕೌತುಕದಾಯಕವಾದದ್ದು. ಗದ್ಯ ದ ಜೊತೆಗೆ ವಿವಿಧ ಉಪಯುಕ್ತ ಹಾಗೂ 


ಬೇರೆ ಚೇಕೆ ಕ್ಷೇತ್ರಗಳ ಆಸಕ್ತಿ nie As. ಗಣಿತ ಮತ್ತು ಶಿಲ್ಪ ಶಾಸ್ತ್ರ ಗಳ 
ಪ್ರಗತಿ ಅವುಗಳ ವ್ಯಾಸಂಗ್ಕ ಜೋತಿಷ್ಯ ಮತ್ತು ಖಗೋಳ ವಿಜ್ಞಾ ನದ. ವಾತ! 


ಕಾ 


ಭಾರತೀಯ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಸ್ಸಾಮಿ ಭಾಷೆ ಮತ್ತು ಸಾಹಿತ್ಯ ೮೩ 


ವ್ಯಾಸಂಗ ಮುಂತಾದುವುಗಳು ನಡೆಯುತ್ತಿದ್ದ ವು ಜೋತಿಷಿಗಳು ಗ್ರ ಗ್ರಹಗತಿಗಳನ್ನು 
ಪ್ರ ಕೃ ತಿಯ ವ್ಯಾಪಾರಗಳನ್ನು ತಮ್ಮ ತಿಳುವಳಿಕೆಯ ಮಿತಿಯಲ್ಲಿ ವರ್ಣಿಸುತ್ತ ದ ಹ 
ರೇ ಗ್ರಂಥಗಳಲ್ಲಿ ಔಷಧಕ್ಕೆ ಒದಗುವ ಗಿಡಮೂಲಿಕೆಗಳು ಪ್ರಾಣಿಗಳ 
ಬಗೆಗೆ ಗೋಚರವಾಗುವ ವಿಚಾರಗಳು ಚಿಕಿತ್ಸಾ ಕ್ರಮಗಳು ಔಷಧಗಳು ವರ್ಣಿತ 
ವಾಗಿದ್ದವು. ಹೀಗೆ ಅಸ್ಸಾಮಿ ಸಾಹಿತ್ಯಕ್ಟೇತ್ರ ಕ ಇತರ ಭಾಗಗಳಲ್ಲಿ ಇತರ 
ಭಾಷೆಗಳಲ್ಲಿ ಕಾಲ ಕಾಲಕ್ಕೆ ಆಗುವ ಸ್ಫೂರ್ತಿ, ಉತ್ಸಾಹ, ಮತ್ತು ಪ ರ್ರಜೋದನೆಗಳಿಗೆ 
ತಕ್ಕಂತೆ ದೇಶಿಯ ಪ ವೃತ್ತಿ ಗಳು ಸೇರಿಕೊಂಡು ಬೆಳೆದು ಬಂದಿರುಟ್ರಹು ಅಸ್ಸಾಮಿ 
ಸಾಹಿತ್ಯ ಚಂತ್ರೆಯ ಉದ್ದಕ್ಕೂ ಕಂಡುಬರುವುದು. ಹಾಗೆಯೇ ಆಧುನಿಕ ಅಸ್ಸಾಮಿ 
ಸಾಹಿತ್ಯ ಭಾರತದ ಇತರ ಭಾಷೆಗಳ ಸಾಹಿತ್ಯವನ್ನು ಅನುಸರಿಸಿ ವಿಪುಲವಾಗಿ ಬೆಳೆದು 
ಬಂದಿತು. 


ನೀತಿ ಎಂಬುದು ಸಾಧಿಸಬೇಕಾದ ಧರ್ಮವೇ ಹೊರತು ಸಹಜವಾದ ಗುಣವಲ್ಲ, 
--ರಾಳಪಳ್ಳಿ ಅನಂತಕೃಷ್ಣ ಶರ್ಮ 


ಎಲ್ಲಿ ಅಜ್ಞಾನದಿಂದ ಸ:ಖವೋ ಅಲ್ಲಿ ಬುದ್ಧಿ ವಂತನಾಗಿರುವುದು ದಡ್ಡ ತನ. 


—ಥಾಮಸ್‌ ಗ್ರೇ 


ಶಾಳಿ ತಾಳಿ ಎನ್ನು ವುದೇ ಮಂತ್ರ, ತಾಳ್ಮೆಯಿಲ್ಲದಿರೆ ಬಾಳೇ ಅತಂತ್ರ | 
ಪು.ತಿ.ನ... 


ಲೋಕೋಪಕಾರದ ಜಾಡಿನಲ್ಲಿ ನಾವು ನಡೆದರೆ ಅದರಿಂದ ನಾವು ಬಯಸಲಿ ' 
ಬಿಡಲಿ ನಮಗೂ ಅಸ್ಟಿಷ್ಟು ಒಳ್ಳೆಯದಾಗುತ್ತದೆ. 


—ತ.ರಾ.ಸು.' 


| 
| 


ಕೆಟ್ಟದ್ದನ್ನು ಮಾಡಲೇ ಬೇಕೆಂದವನಿಗೆ ಅವಕಾಶದ ಕೊರತೆ ಇರದು. 


--ಪಬ್ಜಿಯಸ್‌ ಸೈರಸ್‌ 


ಎ 


ಪುರುಷೋತ್ತಮ ಬಿಳಿಮಲೆ 


ಆಡಳಿತ ಭಾಷೆಯಾಗಿ ಕನ ಡ ಸಮಸ್ಯೆ ಮತ್ತು 
ಪರಿಹಾರ 


ಆಡಳಿತ ಭಾಷೆಯಾಗಿ ಕನ್ನ ಡವು ಇಂದು ಎದುರಿಸುತ್ತಿರುವ ಸಮಸ್ಯೆಯನ್ನು 
ಕೇವಲ ವರ್ತಮಾನ ಕಾಲದ ಚಾಕಟ ನಲ್ಲಿ ಇರಿಸಿ ವಿಶ್ಲೇಷಿಸಲಾಗದು. ಇತಿಹಾ 
ತೆಕ್ಕೆಯಿಂದ ಕತ್ತರಿಸಿ ತೆಗೆದ್ದು ಸೆಮಸೆ ಸೈಯನ್ನು ವಶ "ಷಿಸುತ್ತಾ, ಸಂತರ ಹಾಗೆ 
ಅವಕ್ಕೆ ಪರಿಹಾರಗಳನ್ನು ಸೂಚಿಸುವ ಆಧುನಿಕರ ಪರಿಯು SR ಸಮಸ್ಯೆ ಯ 
ಪರಿಹಾರದತ್ತ ಯೋಚಿಸದ ಸಿನಿಕತನದ ಪ್ರವೃತಿ ತಿಯನ್ನು ಮಾತ್ರ ತೋರಿಸುತ್ತ ಡೆ. 
ಸಮಕಾಲೀನ ಆಡಳಿತ ಪದ್ಧತಿಯ ie ಪಡೆಯುತ್ತಿರುವ ಮಂದಿಗಳಿಂದ 
ಇದಕ್ಕಿಂತ ಹೆಚ್ಚಿನದನ್ನೇನನ್ನೂ ನಿರೀಕ್ಷಿಸಲಾಗದು. ಪ್ರಕೃ ತಪ್ಪ ಪ್ರಬಂಧದಲ್ಲಿ ಆಡಳಿತ 
ಭಾಷೆಯಾಗಿ ಕನ್ನಡವು ಎದುರಿಸುತ್ತಿರುವ ಸಮಸ್ಯೆ ಯನ್ನು ಐತಿಹಾಸಿಕವಾಗಿ 
ವಿಶ್ಲೇಸಿಸುವ ಪ್ರಯತ್ನವನ್ನು ಮಾಡಲಾಗಿದೆ, 

ಒಂದೇ ಮಾತಿನಿಂದ ಸ್ಪಷ್ಟ ಪಡಿಸುವುದಾದರೆ ಕರ್ನಾಟಕವು ಪ್ರಾಚೀನಕಾಲ 
ದಿಂದಲೂ ಜನರಾಡುವ ಮಾತಿನಲ್ಲಿಯೇ ಆಡಳಿತವನ್ನು ನಡೆಸಿಕೊಂಡು ಬಂದಿದೆ, 
ಕರ್ನಾಟಕದಾದ್ಯಂತ ದೊರಕುವ ಸಾವಿರಾರು ಶಾಸನಗಳಲ್ಲಿ ವಿವಿಧಮಟ್ಟಿದ ಅಧಿಕಾರ 
ಸ್ಥಾನಗಳ ಹೆಸರುಗಳು, ಭೂಮಿ, ತೆರಿಗೆ, ನಾಣ್ಯ, ವಾಣಿಜ್ಯ, ದತ್ತಿ, ಜಲಾಶಯ, 
ಧರ್ಮಶಾಲೆ, ದೇವಾಲಯ, ಅಪರಾಧ, ಶಿಕ್ಷೆ, ಅನುಗ್ರಹ ಇತ್ಯಾದಿ ವ್ಯವಸ್ಥೆಗಳಿಗೆ 
ಸಂಬಂಧಿಸಿದ ಖಚಿತವಾದ ಪದಗಳಿವೆ. ಈ ನಿಟ್ಟಿ ನಲ್ಲಿ ಕನ್ನಡದ ಸಾಮರ್ಥವನ್ನು 
ಯತಾರೂ ಶಂಕಿಸುವಂತಿಲ್ಲ. ಕೆಲವು ಉದಾಹರಣೆಗಳನ್ನು ಗಮನಿಸಬಹುದು ; 

| * ಕಲ್ಯಾಣದೆ ನೆಲೆ ವೀಡಿನೊಳ್‌ ರಾಜ್ಯಂಗೆಯುತ್ತಮಿರೆ * ಎಂಬ ಪದವು 
1077ರ ಶಾಸನವೊಂದರಲ್ಲಿ ಬಂದಿದೆ [£.. x 274]. ಇಲ್ಲಿ " ನೆಲೆವೀಡು” ಎಂಬ 
ಪದವನ್ನು " ರಾಜಧಾನಿ? ಎಂಬ ಪದಕ್ಕೆ ಸಂವಾದಿಯಾಗಿ ಬಳಸಲಾಗಿದೆ. 

yy ಆರಸುಗಳಿಗೆ ಸಹಾಯಕರಾಗಿರುವ ಮಂತ್ರಿಗಳು " ಉಪಾಯ ಸಂಪನ್ನ? 
ರಾಗಿರಬೇಕೆಂಬ ಮಾತು ಹೆಲವು ಶಾಸನಗಳಲ್ಲಿ ಬಂದಿದೆ. ಇಲ್ಲಿಯ "ಉಪಾಯ ಸಂಪನ್ನೆ” 
ಎಂಬ ಮಾತು " ಅರ್ಹತೆ 'ಯನ್ನು ಸೂಚಿಸುವ ಸೊಗಸಾದ ಪದ. 


#1 

ತ 

|] 

೮೬ ಮಾನಎಕ ಕರ್ಣಾಟಕ ' 
| 


3, ಮಂತ್ರಿಮಂಡಲದ ಸಂಖ್ಯೆ 8 ರಿಂದ 20ರ ವರೆಗೆ ಇರುತ್ತಿತ್ತು. ಇವರಲ್ಲಿ | 
ಮಹಾಪ್ರಧಾನಿ, ಪ್ರಧಾನಿ, ದಂಡನಾಥ್ಕ ಮಹಾ ದಂಡನಾಥ, ಸಂಧಿವಿಗ್ರ ಜಗಳೆಂಬ : 
ವರ್ಗೀಕರಣವನ್ನು ಮಾಡಲಾಗಿತ್ತು. ಇದೇ ರೀತಿ ಅರಮನೆಯ ಭಂಡಾರವನ್ನು 
ನೋಡಿಕೊಳ್ಳಲು " ಭಂಡಾರಿ', ಸುದ್ದಿಯನ್ನು ಕೊಂಡುಹೋಗಲು "“ ದೂತ] ' 
ದಾಖಲೆಗಳ ರಕ್ಷ ಣೆಗೆ * ಅಕ್ಷನಟಂಕ ನಾನ ಹುದ್ದೆ ಗಳಿದ್ದುವು. ಆಂದಕೆ ಆ ' 
ಕಾಲದ ಆಡಳಿತ 'ಸೆಡ್ಛತಿಯು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ 
ಹುದ್ದೆಗಳನ್ನು ಸಂಕೇತಿಸಲು ಉಚಿತವಾದ ದೇಸೀ ಪದಗಳಿದ ವು. 

4, ಸಾಮಂತ ಅರಸರ ಆಡಳಿತ ವಿಧಾನಕ್ಕೆ ಸಂಬಂಧಿಸಿದಂತೆ ಸೊಗಸಾಣ. 
ಆಡಳಿತ ಪದಕೋಶವನ್ನು ಸಿದ್ಧಮಾಡಲು ಸಾಧ್ಯವಿದೆ. ಆಡಳಿತ ಪ ರ್ರದೇಶಕ್ಕೆ ಸಂಬಂಧಿಸಿ 
ದಂತೆ ಮಂಡಲ, ನಾಡು, ಊರು, ಎಂಬ ದೇಸೀ ಮಾದರಿಯ ವರ್ಗೀಕರಣ ಇತ್ತು. ' 
ಈ ಮಂಡಲೇಶ್ವರರು ಮಾಡುವ ಹೊಸ ಶಾಸನಗಳನ್ನು " ಆಣೆ'ಗಳೆಂದು ಕರೆಯಲಾಗು 
ತ್ತಿತ್ತು. 1046ರಲ್ಲಿ ಅರಸನೊಬ್ಬ ಮಾಡಿದ ಆಣೆ ಇಂತಿದೆ: 

« ಬಯ್ದಂಗೆ ಪಣಮುಮೊಂದ್ದು, ಪೊಯ್ದಂಗೆ ಆರು, ಪಣಮಿರಿಯೆ ಪನ್ನೆರಡು, 
ಸಣಂ ಪಾಯರಜಿ ಸುರಿಗೆಗೆತ್ತೀರದೆಯ್ದಿ ದವಂಗೆಂಟು, ಪಣಮೆದಂಡಂ ನಿರುತಂ, 
ಆಣೆಯನು ಮಿಕ್ಕು ಪೋದಡೆ ಮಾಣದೆ ಕೊಟ್ಟಿರಡು ಪಣಮಿವಂ ತೆರೆಗಿತ್ತಂ ಕ್ಷೋಣಿ 
ಪತಿ ಮಿಕ್ಕದಂಡಂ ಜಾಣೆ ನರಸಿಂಗಿದೂರ್ಗೆ ಮಾಡಿದ ಸಮಯಂ”. ಆಡಳಿತ ಕನ್ನಡದ 
ಶೈಲಿಯನ್ನು " ತಾಂತ್ರಿಕ ಶೈಲಿ” ಎಂದು ಕರೆಯಬಹುದಾದರೆ, ಆ ತಾಂತ್ರಿಕ ಶೈಲಿಯ 
ಲಕ್ಷಣವಾದ ನಿಖರತೆ, ಸ್ಪಷ್ಟತೆ, ಸರಳತೆ, ಸಂಕ್ಷಿಪ್ತತೆ, ರೂಢಿಗತತೆ. ಇವೆಲ್ಲವೂ 
ಇದರಲ್ಲಿದೆ. 

5. ಪಟ್ಟಣಗಳ ಆಡಳಿತ್ತ ಅಗ್ರಹಾರಗಳ ಆಡಳಿತ ಮತ್ತು ಹಳ್ಳಿಗಳ ' 
ಆಡಳಿತದಲ್ಲಿ ಜನರೇ ಹತ್ತಿರದಲ್ಲಿರುವುದರಿಂದ ಅಲ್ಲಿ ಕನ್ನಡದ ಬಳಕೆ ಅನಿವಾರ್ಯ 
ವಾಗಿತ್ತು. ಜನರಿಗೆ ತಿಳಿಯುವಂತೆ ಹೇಳುವುದು "ಅಡಳಿತದ ಯಶಸ್ವಿಯ ದೃಷ್ಟಿಯಿಂದೆ ' 
ಅಗತ್ಯವೂ ಆಗಿತ್ತು. ದೇಣವೆ ಎಂಬ ಅಗ್ರ ಹಾರದ ಗಡಿಗಳನ್ನು ಎ ರೀತಿ ಈ 
ಕೆಳಗಿನಂತಿದೆ : 

Ts ಅಲ್ಲಿಂ ಮೂಡಲ್‌ ಕಲ್ಲ ಪುಂಜಿಗೆಯ ಮೇಗಣ ಸೇಲೆ ಅಲ್ಲಿಂ 
ಬಸುರಿಕೊಡಮಾವಿನೋರವೆಯ ತೆಂಕಣ ದಂಡೆಯ ಸಸಿಯಾಲದ ನಟ್ಟಕಲ್‌ | ಅಲ್ಲಿಂ' 
ಮೂಡಲ್‌ ತೆಕೆಯೇರಿಯ ಮೇಗಣಾಲದ ನಟ್ಟಕಲ್‌ | ಅಲ್ಲಿಂ ಮೂಡಲ್‌ ಭಂಡಿದಾರಿ' 
ವಿಡಿದು ತೆಂಕಲೊತ್ತಿ ಮೂಡಲಿರ್ದ ಕಲ್ಲುಜದಾಲದ ನಟ್ಟಕಲ್‌ | ಅಲ್ಲಿಂ ಮೂಡಲ್‌. 
ಮೋದಿಯ ದಂಡೆ ವಿಡಿದಿರ್ದ ಬೆಟ್ಟದ ನಟ್ಟಿಕಲ್‌ | ಅಲ್ಲಿಂ ಮೂಡಲ್‌ ತಲ್ಪುಂಜದೆ : 
ಮೇಗಣ ಸೇಲೆ | ಅಲ್ಲಿಂ ಮೂಡಲೊತ್ತಿ ತೆಂಕಲ್‌ ತಲ್ಪುಂಜ | ಅಲ್ಲಿಂ ಮೂಡಲೊತ್ತಿ 
ತೆಂಕಲ್‌ ಪಿರಿಯ ತಲ್ಲೋರೆ | ಅಲ್ಲಿಯ ತೆಂಕಲ್‌ ನಾಣವೆಯ ಪಡುವಣ ಬೆಟ್ಟಿದ 
ಪಡುವಣೇರೆ .........ಎ 7 (Journal of the Bombay Branch of the Royal 


ಆಡಳಿತ ಭಾಷೆಯಾಗಿ ಕನ್ನಡ--ಸಮಸ್ಯೆ ಮತ್ತು ಪರಿಹಾರ ೮೭ 


Asiatic Society IX: 310) ಶಾಸ್ತ್ರೀಯವಾದ ಬರೆಹದ ಅತ್ಯುತ್ತಮ 
ಮಾದರಿಯಿದು. 

6. ಒಕ್ಕಲು ಪ್ರಜೆ, ಹತ್ತುಸಮಸ್ತರು, ಗೌಡ್ಕ ಆಯಗಾರ, ಬುದ್ಧಿವಂತ, 
ಮೊದಲಾದ ಅಸಂಖ್ಯ ಪದಗಳು ಕಸ್ಸಡನಾಡಿನ ಐತಿಹಾಸಿಕ ಅಡಳಿತ ಪದಗಳು. ಆರ್ಥಿಕ 
ಚಟುವಟಿಕೆ ಸಾಮಾಜಿಕ ಚಟುವಟಕೆಗಳು ಕನ್ನಡದಲ್ಲಿಯೇ ನಡೆಯುತ್ತಿ ತ್ತಲ್ಲದೆ ಬೇಕೆ 
ಭಾಷೆಗೆ ಅಲ್ಲಿ ಅವಕಾಶ ಇರಲಿಲ್ಲ. ನ್ಯಾಯ ವಿತರಣೆಯ ಕೆಲಸವೂ ಕನ್ನ ಡದಲ್ಲಿತ್ತು. 

ಹೀಗೆ ಕನ್ನ ಡ ಸಂಸ್ಕೃತಿಯ ಜೀವಶಕ್ತಿಯಾಗಿ ಕನ್ನಡವು ಕೆಲಸ ನಿರ್ವಹಿಸಿದೆ. 
ಈ ನಾಡಿನಪ ಪ್ರಖ್ಯಾತ ಅರಸುಮನೆತನಗಳಾದ ಕಡಬು, ಗಂಗರು, ಬಾದಾಮಿಯ 
ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಕಲಚುರಿಗಳು, 
ಹೊಯ್ಸಳರು, ಸೇವುಣರು, ದ ಅರಸರು, ಕೆಳದಿನಾಯಕರು, ಮೈಸೂರು 
ಒಡೆಯರು ಮತ್ತು ಶ್ರೀರಂಗಪಟ್ಟಣದ ಅರಸರು ಕನ್ನಡದಲ್ಲಿಯೇ ಆಡಳಿತ ನಡೆಸಿದರು. 
ಶ್ರವಣಬೆಳಗೊಳದ ಭವ್ಯವಾದ ಗೊಮ್ಮಟೇಶ್ವರ, ಬೇಲೂರು-ಹಳೇಬೀಡಿರ ಶಿಲ್ಪಕಲಾ. 
ಸೌಂದರ್ಯ, 12ನೆಯ ಶತಮಾನದ ಐತಿಹಾಸಿಕ ಕ್ರಾಂತಿ- ಇವೆಲ್ಲವೂ ಸಾಧ್ಯ 
ವಾದದ್ದು ದೇಸೀ ಆಡಳಿತದಲ್ಲಿ ಮತ್ತು ಕನ್ನಡದಲ್ಲಿ. ಆ ಕಾಲದ ಒಟ್ಟಾರೆ 
ವ್ಯವಸ್ಥೆಯು ಪಾಳೇಗಾರೀ ಸ್ವರೂಪದಲ್ಲಿದ್ದರೂ ಕನ್ನಡದ ಮೂಲಕ ಜನರಿಗೆ ಹತ್ತಿರ 
ವಾಗಿತ್ತು, 

ಸಹಾ ವ್ಯವಸ್ಥೆ ಯು ಕನ್ನಡದ ಮೂಲಕ ಬೇರುಬಿಟ್ಟ ರುವ ಹೊತ್ತಿ 
ನಲ್ಲಿಯೇ ನಮ್ಮ ಲ್ಲಿಯ ಅನೇಕ ಜಾತಿಗಳು ತಮ್ಮದೇ ಆದ Wad ಪದ ತಿಯನ್ನು 
ಹೊಂದಿದ್ದವು. ಈ ಒಳಾಡಳಿತ ಪದ್ಧತಿಯ ವ ವಹಾರವೂ ಕನ್ನ ಡೆಡಲ್ಲಿಯೇ 
ಇತ್ತೆಂಬುದನ್ನು ಗಮನಿಸಬೇಕು. ಅಂಥ ಸಭ ವ್ಯವಸ್ಥೆಯ ಎರಡು ಉದಾ 
ಹೆರಣೆಗಳನ್ನು ಇಲ್ಲಿ ಗಮನಿಸಬಹುದು. 

1. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಪರಿಸರದಲ್ಲಿ ವಾಸಿಸುತ್ತಿರುವ ಗೌಡ 
ಜನಾಂಗದಲ್ಲಿ ಕುಟುಂಬವು ಪ್ರಾಥಮಿಕ ಘಟಕವಾಗಿದೆ, ಇಂಥ ಹಲವು ಕುಟುಂಬ 
ಗಳನ್ನು ನೋಡಿಕೊಳ್ಳ ಲು ಒಬ್ಬ " ಊರುಗೌಡ ' ಇರುತ್ತಾನೆ. ಈ ಊರುಗೌಡನ 
ಅನುಪ ಸ್ಥಿ ತಿಯಲ್ಲಿ ಶವನ ಕೆಲಸವನ್ನು ನಿರ್ವಹಿಸಲು ಒಬ್ಬ "ಒತ್ತು ಗೌಡ' 
ಸಾರುತ್ತಾನೆ ನೆ. ಇವನಿಗೆ " ಬುದ್ಧಿವಂತ ' ಎಂದೂ ಹೆಸರಿದೆ. ಇಂಥ ನಾಲ್ಕರಿಂದ 
ಆರು ಮಂದಿ ಊರುಗೌೌಡರಿಗೆ ಒಬ್ಬ " ಮೂಗಣೆಗೌಡ' ಇರುತ್ತಾನೆ. ಇಂಥ 
ಒಂಬತ್ತು " ಮಾಗಣೆಗೌಡ 'ರನ್ನು ನೋಡಿಕೊಳ್ಳೆ ಲು ಒಬ್ಬ " ಕಟ್ಟಿ ಮನೆಗೌಡ' 
ಇರುತ್ತಾನೆ. ಕಟ್ಟೆ ಮನೆಗೌಡನು ಕೃಂಗೇರಿಗೂ, ಶೃಂಗೇರಿಯ “ರಸುಮನೆತನೆ 
ಸೊಂದಿಸತ NP ಹೊಂದಿರುತ್ತದೆ. “(ವಿವರಗಳಿಗೆ ಚಿತ್ರ 1 ನೋಡಿರಿ). ಇವರೆಲ್ಲರ 
ಮಧ್ಯದ ಆಡಳಿಶಾತ್ಮಕ ಸಂಬಂಧಗಳೆಲ್ಲವೂ ಮೊನ್ನೆ ಮೊನ್ನೆ ರೆಗೆ ಕನ್ನಡದಲ್ಲಿಯೇ 
ಇತ್ತು. 


೮೮ ಮಾನವಿಕ ಕರ್ಣಾಟಕ 


ನಾಚ 


ಟ್‌ 


2. ದಲಿತರಲ್ಲಿ ಒಂದು ಪ್ರಬೇಧವಾದ ಮೈಲರಲ್ಲಿ " ಮುಕಾರ್ವೆ' ಮತ್ತು 


" ಮೂಂಡಿಕರೆ' ಎಂಬೆರಡು ಸ್ಥಾನಗಳಿದ್ದು ಅವರ ಮಧ್ಯದ ಸಂಬಂಧವೆಲ್ಲವೂ 


"ತುಳುವಿನಲ್ಲಿ ನಡೆಯುತ್ತದೆ. ಕರ್ನಾಟಕದಾದ್ಯಂತ ಹೆರಡಿಕೊಂಡಿರುವ ಜೋಗಿ ' 
ಜನಾಂಗದವರಲ್ಲಿ ಕೊಲ್ಪಾರರು, ಬುದ್ಧಿವಂತರು; ಯಜಮಾನರು, ಗುರುಗಳೆಂಬ 


ಸ್ಥಾನಗಳಿವೆ. ಅವರ ಮಧ್ಯದ ವ್ಯವಹಾರವೆಲ್ಲವೂ ಕನ್ನಡದಲ್ಲಿ ನಡೆಯುತ್ತಿತ್ತು.8 


ಹೀಗೆ ಪ್ರಾಚೀನ ಕರ್ನಾಟಕದ ಆಡಳಿತ ವ್ಯವಸ್ಥೆ ಸಮಗ್ರವಾಗಿ ದೇಸೀ ವಿನ್ಯಾಸ i 
ವೊಂದನ್ನು ಹೊಂದಿದ್ದು ಕನ್ನಡವೇ ಅದರ ಸತ್ತ್ವವಾಗಿತ್ತು. ದೇಸೀ ಅವಶ್ಯಕತೆಗಳಿಗೆ. 


ಅನುಗುಣವಾಗಿ ಆದು ರೂಪುಗೊಂಡದ್ದರಿಂದ, ಜನರ ಆಶೋತ್ತರಗಳೊಂದಿಗೆ 
ಸಂವಾದಿಸುವ ಗುಣವನ್ನು ಮೈ ಗೂಡಿಸಿಕೊಂಡಿತು. 


ದೇಸೀ ಆಡಳಿತ ವಿನ್ಯಾಸದ ನಾಶ ಮತ್ತು ವಿದೇಶೀ ಆಡಳಿತದ ರಚನೀಕರಣ 


ವಿಜಯನಗರದ ಪತನದ ಅನಂತರ ಕರ್ನಾಟಕವು ದೇಸೀ ಆಡಳಿತದ ವಿನ್ಯಾಸ 
ವನ್ನು ಕಳೆದುಕೊಳ್ಳುತ್ತಾ ಬಂತು. ಮುಸ್ಲಿಂ ಆಡಳಿತಗಾರರ ಕಾಲಾವಧಿಯಲ್ಲಿ ಆದಕ್ಕೆ ' 


ಪರ್ಸಿಯನ್‌" ಭಾಷೆಯ ಸಂಪರ್ಕ ಒದಗಿತು. ಮುಸ್ಲಿಂ ಅರಸರ ರಾಜ್ಯ ವ್ಯವಹಾರ 
ವೆಲ್ಲವೂ ಕನ್ನಡದಲ್ಲಿಯೇ ನಡೆಯುತ್ತಿದ್ದರೂ, ಆಡಳಿತ ಮೇಲ್ತು ದಿಯಲ್ಲಿ ಪಾರ್ಸಿಯೇ 
ಬಳಕೆಯಲ್ಲಿತ್ತು. ಇದರಿಂದಾಗಿ ಈ ಕಾಲಾವಧಿಯಲ್ಲಿ ಒಂದು ಬಗೆಯ ಸಂಕೀರ್ಣ 
ಪರಿಸ್ಥಿತಿ ಉಂಟಾಯಿತು. ಮೆಕೆಂಜಿಯು ಸಂಗ್ರಹಿಸಿದ ಕೈಫಿಯತ್ತುಗಳಲ್ಲಿ ಮತ್ತು 
ಆಗಿನ ಅರಸರು ಹೊರಡಿಸಿದ " ಹುಕುಂನಾಮೆ 'ಗಳಲ್ಲಿ ಈ ಬಗೆಯ ಸಂಕೀರ್ಣ 
ವ್ಯವಸ್ಥೆಯ ಸ್ಪಷ್ಟ ಚಿತ್ರ ದೊರೆಯುತ್ತದೆ. ಅಸಲು, ಇನಾಮು, ಇಸವಿ, ಐನು, 
ಕಚೇರಿ, ಕರಾರು, ಕಲಮು, ಖಜಾನೆ, ಖಾಲಿ, ಖುದ್ದು, ಖುಲಾಸೆ ಜಮ್ಮಾ 
ಜರೂರು, ತಾಕೀತು ನಿಗದಿ, ಓರ್ಯಾದ್ಕೆ ಮಾಫಿ, ವಗೈರೆ, ಹಕ್ಕು ಮೊದಲಾದ 
ಅರೇಬಿಕ” ಪದಗಳೂ, ಅಂದಾಜು, ಉಮೇದು, ಕಾರುಭಾರು, ಜಮೀನು ಜರೂರು, 
ಜಾಗ, ಜಾಗೀರು, ಜಾಸ್ತಿ, ವರದಿ ಮೊದಲಾದ ಪರ್ಸಿಯನ್‌ ಪದಗಳೂ5 ಆಡಳಿತ 
ಕೋಶಕ್ಕೆ ಸೇರಿಕೊಂಡವು, ಕನ್ನಡ ಮತ್ತು ವಿದೇಶಿ ಪದಗಳು ಸೇರಿಕೊಂಡ ವಾಕ್ಯಗಳು 
ರಾಜಕೀಯ ಸ್ಥಿತಿಯೊಂದಕ್ಕೆ ಸಂಕೇತವಾಗಿ ನಿಲ್ಲುತ್ತವೆ. 1799ರ ಶಾಸನವೊಂದರ 
ಸಾಲುಗಳಿವು : 

“ ಕೂಲೂಸಪೇಟಿಯಾ ರಾಜಿ ಮಹಾರಾಜಿ ಸಾಹೇಬರವರ್ರು 
ತನ್ಮು ದೋಸ್ತರಾದ ಕರ್ನಲ್‌ ಕೂಲೂಸ ಸಾಹೇಬರವರ ಹೆಸರಿನಲ್ಲಿ 
ಕಟ್ಟಿಸಿದರ್ರು” 

[ಉದ್ಭೃತ, ಜಯತೀರ್ಥ ರಾಜಪುರೋಹಿತ 1977: 11]. 
ಮುಸ್ಲಿಂ ಅರಸರು ಆಡಳಿತದ ವಿನ್ಯಾಸವನ್ನು ಹಾಗೇ ಉಳಿಸಿಕೊಂಡು ಆದೇ 
ವಿನ್ಯಾಸಕ್ಕೆ ಹೊಸಪದಗಳನ್ನು ತುಂಬಿದರು, ಉದಾಹರಣೆಗೆ ; 


1 'ಇಂಜ ಇಇ 


(Coy) Se ( FHT 


ಜಾತ್‌ 


. ಔರಿಬೀಡಿಇ ೧೫೮೬ 


ಕೇ ra 
NAN ಕ 


೪ ಅಆ ತರಾ ಈ. ಜಗ ್ದು..? ಟ್ಟ 

3 A ೬ . 4 
ಕ್ಮ ಗ 
ತೆ 


ಆಡಳಿತ ಭಾಷೆಯಾಗಿ ಕನ್ನಡ--ಸಮಸ್ಯೆ ಮತ್ತು ಪರಿಹಾರ ರ್ಲ 


' ಪ್ರಧಾನ ಮಂತ್ರಿಗೆ _ವಕೀಲ"-ಉಸ್‌-ಸುಲ್ತಾನತ 

ಅರ್ಥ ಮಂತ್ರಿ---ಅಮೀರ್‌-ಇ-ಜುಮ್ಸಾ 

ವಿದೇಶ ಮಂತ್ರಿ -ವಜೀಂ"-ಇ-ಕು ಟ್‌ 

ಲೆಕ್ಕಪತ್ರ ಬರೆವವನು--ನಾಜೀರ್‌ 

ನ್ಯಾಯಾಧೀಶ ಸಾದರ್‌-ಇ-ಜಹಾನ್‌ 

ಸೇನಾ ಪ್ರಮುಖ--ಅಮೀರ"-ಉಲ್‌-ಉಮ್ರಾ 

ಕನ್ನಡ ಪದಗಳು ನಾಶವಾಗುತ್ತಿರುವ ಸೂಚನೆ ಇಲ್ಲಿದೆ. ಆಳುವ ವರ್ಗವು ತನ್ನ 
ಆಶೋತ್ತರಗಳಿಗೆ ಅನುಗುಣವಾದ ಆಡಳಿತದ ಪದ್ದತಿಯನ್ನು ಕಾರ್ಯರೂಪಕ್ಕೆ 
ತರುತ್ತದೆ. ಇದರ ಸ್ಪಷ್ಟ ರೂಪ ನಮಗೆ ಸಿಗುವುದು ಬ್ರಿಔಷ್‌ ವಸಾಹತೀಕರಣದ 
ಸಂದರ್ಭದಲ್ಲಿ, 1799ರಲ್ಲಿ ಶ್ರೀರಂಗಪಟ್ಟಣದ ಪತನವಾದ ಅನಂತರ ಮೈ ಸೂರು 
ಪ್ರಾಂತವು ನೇರವಾಗಿ ಬ್ರಿಟಿಷರ ಕೈಕೆಳಗೆ ಬಂತು. ಬ್ರಿಟಿಷರು ಆಳತೊಡಗಿದ ತಕ್ಷಣ 
ಮಾಡಿದ ಕೆಲಸವೆಂದರೆ, ದೇಸೀ ಆಡಳಿತ ವಿಧಾನವನ್ನು ನಾಶಮಾಡಿ, ತಮ್ಮ 
ರಾಜಕೀಯ ಅಗತ್ಯಕ್ಕನುಗುಣವಾದ ಒಂದು ಆಡಳಿತ ವಿನ್ಯಾಸವನ್ನು ಜಾರಿಗೆ 
ತಂದದ್ದು. ಈ ಆಡಳಿತ ಕ್ರಮವು ಯಶಸ್ವಿಯಾಗಲು ಬೇಕಾದ ಇಂಗ್ಲಿಷ್‌ ಶಿಕ್ಷಣ 
ಕ್ರಮವನ್ನು 1835 ರಿಂದ ಬಳಕೆಗೆ ತರಲಾಯಿತು. ಕಂಪನಿಯ ಆಡಳಿತಯಂತ್ರ 
ಸುಸೂತ್ರವಾಗಿ ನಡೆಯಲು ಇಂಗ್ಲಿಷ" ಬಲ್ಲ ಕಾರಕೂನರ ಸೃಷ್ಟಿ ಜೋರಾಗಿಯೇ 
ನಡೆಯಿತು. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು " ಇಂಗ್ಲಿಷ್‌ ಕಾರಕೂನ 
ತಯಾರಿಕಾ ಕೇಂದ್ರ'ಗಳಾದುವು. ತಿಂಗಳ ಸಂಬಳವನ್ನು ನಿಯತ್ತಾಗಿ ಪಡೆವ ಈ 
ಮಂದಿಗಳು ಉದೀಯಮಾನ ಮಧ್ಯಮ ವರ್ಗದ ಜೀವಿಗಳಾಗಿಬಿಟ್ಟು, ದೇಶೀಯರಿಂದ 
ಬೇರ್ಪಟ್ಟ ರು, ಬಹುಮಟ್ಟಿಗೆ ಆಳುವ ವರ್ಗವಾದ ಬ್ರಿಟಿಷರೊಂದಿಗೆ ಸ್ನೇಹಭಾವದಿಂದ 
ಇದ್ದರು, ಬ್ರಿಟಿಸರ ರಾಜಕೀಯ ಕಾರಸ್ಕಾನದ ಈ ಕುಟಿಲ ಮುಖವು ಅಪಾರ 
ಯಶಸ್ಸನ್ನು ಕಂಡಿತು. ದೇಶೀಯ ಜನರೇ ದೇಶೀಯ ಭಾಷೆಗಳನ್ನು ದ್ವೇಷಿಸುವ 
ಹಂತಕ್ಕೆ ಇದು ಬೆಳೆಯಿತು. ; 
ಏನಿದ್ದರೂ ಬ್ರಿಟಿಷರು ತಮ್ಮ ಆಶೋತ್ತರಗಳಿಗೆ ಅನುಗುಣವಾದ ವಸಾಹತು 

ಆಡಳಿತವೊಂದನ್ನು ಈ ದೇಶದಲ್ಲಿ ಬಳಕೆಗೆ ತಂದರು. ಕರ್ನಾಟಕದಲ್ಲಿ ಇದರ 
ಚರಿತ್ರೆಯು 1799ರಲ್ಲಿ ಮೈ ಸೂರಿನ ಕೃಷ್ಣ ರಾಜರ ಆಸ್ಥಾ ನದಲ್ಲಿ ನೇಮಿಸಲ್ಪಟ್ಟಿ 
" ರೆಸಿಡೆಂಟ್‌ 'ನಿಂದ (Resident) ಆರಂಭವಾಗುತ್ತದೆ. 1831ರಷ್ಟು ಮುಂದೆ 
ಬಂದಾಗ * ಕಮಿಶನರ್‌” ಬರುತ್ತಾನೆ, ಮಾರ್ಕ್‌ ಕಬ್ಬನ್‌ ಮತ್ತು ಲ್ಯೂನಿನ್‌ 
ಬೌರಿಂಗ್‌ (Cubbon and ೫00178) ಅಂಥ ಆರಂಭಿಕ ಕಮಿಶಭ 21 1 
ಮುಂದೆ ಕಬ್ಬನ್‌ ಮಹಾಶಯನು ಸಂಸ್ಥಾನವನ್ನು ನಾಲ್ಲು ಭಾಗಮಾಡಿ ಅಲ್ಲಿಗೆ 
ೆ ಸೂಪರಿಂಟೆಂಡೆಂಟ್‌ ' (Superintendent) ಗಳನ್ನು ನೇಮಕಮಾಡಿದನು, 
. ಬೌರಿಂಗನು 4 ಡೆಪ್ಯುಟಿ ಕಮಿಷನರ್‌ 'ಗಳನ್ನು ತಂದನು. ಹೀಗೆ ಬೆಳೆದುಬಂದ 


೯೦ ಮಾನವಿಕ ಕರ್ಣಾಟಕ | 


ಆಡಳಿತ ವ್ಯವಸ್ಥೆ ಯಲ್ಲಿ ‘Legislative Council’ 1895ರಲ್ಲಿ ಕಾಣಿಸಿಕೊಂಡಿತು. 
ಅದೇ ವರುಷ "Revenue Commissioner’ ಕಾಣಿಸಿಕೊಂಡ. ಹಂತಹಂತವಾಗಿ 
ವಸಾಹತು ಆಡಳಿತ ಇಡೀ ದೇಶವನ್ನು ಅತ್ಯಂತ ವ ವಸ್ಥಿ ತವಾಗಿ ಆಕ್ರಮಿಸಿಕೊಂಡಿತು. ' 


ಶೆ , 
ಆಳುವ ವರ್ಗ ಅದನ್ನು ಮಾಡಿಯೇ ಮಾಡುತ್ತದೆ. | | 


ಹೀಗಿದ್ದರೂ ಆಳಿಸಿಕೊಳ್ಳುವ ವರ್ಗವು "ದೇಶೀಯವೇ'. ಆದುದರಿಂದ ಕೆಳಮಟ್ಟ 
ದಲ್ಲಿಯಾದರೂ ಕನ್ನಡವನ್ನು ಬಳಸಲೇಬೇಕಾದ ಒತ್ತಡ ಬ್ರಿಟಿಷರಿಗಿತ್ತು. ಆ ಹಂತದಲ್ಲಿ 
ಇಂಗ್ಲಿಷ್‌ ಮತ್ತು ಕನ್ನಡ ಮಿಶ್ರಿತವಾದ ಒಂದು ತೈ ರೂಢಿಗೆ ಬಂತು. ಇಲ್ಲಿ | 
ವಾಕ್ಯಗಳು ಇಂಗ್ಲಿಷ್‌ನಲ್ಲಿ ಸಿದ್ಧವಾಗಿ ಅನಂತರ ಕನ್ನಡವಾಗಲು ಹವಣಿಸುತ್ತಿದ್ದವು. ' 
ಉದಾಹರಣೆಗೆ : ' 

1. 1858ರಲ್ಲಿ ಪ್ರಕಟಿಸಿದ ಇಸ್ತಿಹಾರನಾಮೆಯೊಂದರಲ್ಲಿ ಸರಕಾರದ | 
ಉದ್ಯೋಗಕ್ಕಾಗಿ ಇರುವ ಪರೀಕ್ಷೆಗೆ ಕುಳಿತುಕೊಳ್ಳ ಬೇಕಾದವರಿಗೆ ಇರಬೇಕಾದ ಅರ್ಹತೆ 
ಯನ್ನು ಈ ರೀತಿಯಲ್ಲಿ ವಿವರಿಸಿತು. 

ಜ್ಯ ಡೋರ್ಟ್‌ ಸೇಂಟ್‌ ಜಾರ್ಜ್‌ ೧೮೫೮ನೇ ಇಸವಿ ಮಾರ್ಚಿ ತಿಂಗಳು 
4ನೇ ತಾರೀಕಿನ ಯಿಸ್ರ್ಯಾರು ನಾಮೆಯ ವಿಷಯದಲ್ಲಿ ಮದ್ರಾಸ್‌ ಅನ್‌ಕಾವೆನಾಂಟಿಡ್‌ | 
ಸಿವಿಲ್‌ ಸರ್ವಿಸ್‌ಯೆಂಬ ನವುಕರಿಯಲ್ಲಿ ಸರ್ಪಾರದ ಉದ್ಯೋಗದ ಬಗ್ಗೆ ಉಮೇದುವಾರಿ 
ಗಳಾಗಿರುವ ಸಮಸ್ತ ಜನರಿಗೂ ಇದರ ಮೂಲಕವಾಗಿ ತಿಳಿಸುವುದುಯೇನೆಂದರೆ 

1859ನೇ ಇಸವಿ ಪ್ರಥಮ ಅರ್ಧ ಸಂವಶ್ಸರೀಯ ಪರೀಕ್ಷೆ ಕಲೆಕ್ಟರೇಟ್‌ ಎಂಬ 
ಪ್ರತಿ ಜಿಲ್ಲಾ ವಿನಾ ಹೇಡ್‌ಕ್ವಾರ್ಟರ್ಸಯೆಂಬ ಷಹೆರಿನಲ್ಲೂ ಮದ್ರಾಸು ರಾಜಧಾನಿ 
ಯಲ್ಲೂ ಸಹ ಬರುವ ಜನವರಿ ತಿಂಗಳು 31ನೇ ತಾರೀಖಿನಲ್ಲಿ ನಡೆಯುತ್ತದೆ ೫14 ಐ 

ಈ ಚಿಕ್ಕ ಪ್ರಕಟನೆಯಲ್ಲಿ ಸುಮಾರು 36 ಇಂಗ್ಲಿಷ್‌ ಪದಗಳಿವೆ. ಮೊದಲು 
ಇಂಗ್ಲಿ ಹಿನಲ್ಲಿ ಬರೆಯಲಾದ ಈ ಪತ್ರವನ್ನು ಅನಂತರ ಕನ್ನಡಕ್ಕೆ ಅನುವಾದಿಸಲಾಯಿತು. | 

2. 1865ರ ಗೆಜೆಟ್‌ ಪ್ರ ಕಟಣೆಯೊಂದರಲ್ಲಿ- - 


Ue ಅಂಥಾ ಅರ್ಜಿಗಳನ್ನೆ ಲಾ ಗವರನ್‌ಮೆಂಟನ ಲೆಜಿಸ್ಲೆ ಬವ” ಡಿಪಾರ್ಟ್‌ 
ಮೆಂಟ್‌ ಸೆಕ್ರೆಟರಿಗೆ ಕಳುಹಿಸತಕ್ಕದ್ದು RS ತ 


ಇಲ್ಲಿನ ಪ್ರತ್ಯಯಗಳು ಮಾತ್ರ ಕನ್ನಡದಲ್ಲಿವೆ, ಉಳಿದಂತೆ ಎಲ್ಲವೂ ಇಂಗ್ಲಿಸಿ 
ನಲ್ಲಿಯೇ ಇದೆ. | 


3. 1877ರ ಗೆಜೆಟ್‌ ಪ್ರಕಟಣೆಯೊಂದರಲ್ಲಿ- 
" ಸರ್ಬ್ಯುಲರ್‌ ನಂ. 1326, ತಾರೀಕು 26ನೇ ಜುಲೈ 1877. 
ಡಿಸ್ಟ್ರಿಕ್ಟ್‌ ವ ತಾಲ್ಲೂಕು ಟ್ರಿಜರೀ ಇನ್‌ಚಾರ್ಜ್‌ ಆಫೀಸರ್‌ಗಳಿಗೆ-ಸನ್‌ 
1874ನೇ ಸೆಪ್ಟಂಬರ" 4ನೇ ಮರ್ಕುಂ 1155ನೇ ನಂಬರ್‌ ವುಳ್ಳ ಈ ಆಫೀಸ್‌ : 
ಸರ್ಳು ಲರ್‌ ವಿಷಯವನ್ನು ಕುರಿತು ಡೆಪ್ಯುಟಿ ಅಕೌಂಟಿಂಟ್‌ "ಜನರಲ್‌ರವರು 


ಟ್ಟ ಲ್‌ ci ಬ 


ಆಡಳಿತ ಭಾಷೆಯಾಗಿ ಕನ್ನಡ--ಸಮಸ್ಕೆ ಮತ್ತು ಪರಿಹಾರ ೯೧ 


ಟ್ರಿಜರೀಗಳ ಇನ್‌ಚಾರ್ಜ್‌ ದರೋಬಸ್ತು ಆಫೀಸರ"ಗಳಿಗೂ ಜ್ಞಾ ಪಕಪಡಿಸುವುದೇ 
ನೆಂದಕೆ...... ಕ 

ಇಲ್ಲಿಯೂ ಇಂಗ್ಲಿಷ್‌ ಪದಗಳೇ ವಿಜೃಂಭಿಸಿರುವುದು ಸ್ಪಷ್ಟ,6 ಅಳುವ 
ವರ್ಗವು ಆಂಗ್ಲ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಉಳ್ಳಾಗ ಇದು ಅತ್ಯಂತ 
ಸಹಜವಾದ ಬೆಳವಣಿಗೆಯಾಗುತ್ತದೆ. ಬ್ರಿಟಿಷರ ಆಡಳಿತಕಾಲದಲ್ಲಿ ಇಂಥ ಆಡಳಿತ 
ಭಾಷೆಯೊಂದು ಸಿದ್ಧವಾಯಿತು. ಆಂಗ್ಲೀಕರಣದ ಕನಸುಕಂಡ ಮೆಕಾಲೆ, ಟ್ರಿವಿಲಿಯನ್‌ 
ರಂಥವರಿಗೆ ಇದರಿಂದ ಸಂತೋಷವೂ ಆಗಿರಬೇಕು. ಈ ಆಡಳಿತ ಪದ ತಿಗೆ ಪೂರಕವಾದ 
ಇಂಗ್ಲಿಷ್‌ ಶಿಕ್ಷಣ ಪದ್ಧತಿಯು ಜಾರಿಗೆ ಬಂದದ್ದನ್ನು ಹಿಂದೆಯೇ ಸೂಚಿಸಲಾಗಿದೆ. 
ಇವುಗಳ ಮೂಲಕ ದೇಸೀ ಆಡಳಿತವೊಂದನ್ನು ಪೂರ್ಣವಾಗಿ ನಿಷ್ಮಿ )ಯಗೊಳಿಸ 
ಲಾಯಿತು. 


ಸ್ವಾತಂತ್ರ್ಯೋತ್ತರ ಕಾಲ- -ವಸಾಹತು ಆಡಳಿತದ ಮಂಂದರಿಕೆ 
ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಿದ ಮೇಲೆ, ನಾವು ನಮ್ಮ ಅಗತ್ಯಗಳಿಗೆ 
ಅನುಗುಣವಾದ ಜೀಸೀ ಆಡಳಿತ ಕ್ರಮವೊಂದನ್ನು ಪುನರ್‌ ನಿರ್ಮಿಸಿಕೊಳ್ಳ ದಿರುವುದೇ 
ನಮ್ಮೆಲ್ಲ ಆಡಳಿತಾತ್ಮಕ ಸಮಸ್ಯೆಗಳ ಮೂಲ ಎಂಬುದು ನನ್ನ ಗಟ್ಟಿಯಾದ ನಂಬಿಕೆ. 
ಬ್ರಿಟಿಷ್‌ ಪೂರ್ವದ ಭಾರತದಲ್ಲಿ ದೇಸೀ ಆಡಳಿತವಿತ್ತು. ಬ್ರಿಟಿಷರ ಕಾಲದಲ್ಲಿ 
ವಸಾಹತು ಆಡಳಿತವಿತ್ತು. ಬ್ರಿಟಿಷರು ಹೋದ ಮೇಲೆಯೂ ಇರುವುದು ವಸಾಹೆತು 
ಆಡಳಿತ ಕ್ರಮವೇ, ನಮಗೆ ಸ್ವಾತಂತ್ರ್ಯ ಬಂದ ದಿನಗಳಲ್ಲೇ ಮಾಡಬೇಕಾಗಿದ್ದ 
ಅಗತ್ಯದ ಕೆಲಸವದು. ದೇಶದ ರಾಜಕೀಯ ದಿಕ್ಳು ಬದಲಾದಾಗ ಆಡಳಿತದ ದಿಕ್ಕು 
ಬದಲಾಗಬೇಡವೇ? ಬ್ರಿಟಿಷರಿಗೆ ಕೇವಲ ಆಳುವುದು ಹೇಗೆ ಮುಖ್ಯವಾಯಿತೋ 
ಹಾಗೇ ಅನಂತರ ಬಂದ ಅಧಿಕಾರಿಗಳಿಗೂ ಆಳುವುದೇ ಮುಖ್ಯವಾಯಿತೇ? ದೇಶದ 
ಬಡಜನರನ್ನು ಹೊಸ ರಾಜಕೀಯ ಪರಿಕಲ್ಪನೆಯ ಕನಸುಗಳಲ್ಲಿ ಪಾಲುದಾರರನ್ನಾಗಿ 
ಸುವುದು ಇವರಿಗೆ ಅಗತ್ಯವೆಂದು ಕಾಣಲಿಲ್ಲವೇ? ಆಳುವವರ ತೊಗಲಿನ ಬಣ್ಣ 
ಬದಲಾದದ್ದು ಮಾತ್ರ ನಮಗೆಲ್ಲ ಸಾಕಾಯಿತೇ? ಜಾಂಬಿಯಾ, ಕೆನ್ಯಾ, 
ಬೋಟ"ಸ್ಟಾನಾ, ಕ್ಯೂಬಾ, ಮೊದಲಾದ ದೇಶಗಳಿಗೆ ಸಾಧ್ಯವಾದದ್ದು, ಭಾರತಕ್ಕೆ 
ಯಾಕೆ ಸಾಧ್ಯವಾಗಲಿಲ್ಲ? ಇವೆಲ್ಲವನ್ನು ನೋಡಿದಾಗ ಒಂದು ವಿಚಾರ ಖಚಿತ 
ವಾಗುತ್ತದೆ : ಆಡಳಿತ ಭಾಷೆಯಾಗಿ ಕನ್ನಡವು ಎದಿರುಸುತ್ತಿರುವ ಸಮಸ್ಯೆಯ ಮೂಲ 
ನೆಲೆಗಳು, ಸ್ವಾತಂತ್ರೊ ತತ್ತರ ಭಾರತದಲ್ಲೂ ಮುಂದುವರಿದುಕೊಂಡು ಬರುಕ್ತಿರುವ 
ವಸಾಹತು ಆಡಳಿತ ಪದ್ಭತಿಯಲ್ಲಿದೆ. ಹಾಗಾದ:ದರಿಂದಲೇ ಇಂಗ್ಲಿಸಿನಲ್ಲಿ ಯೋಚಿಸಿ 
ಕನ್ನಡಕ್ಕೆ ಅನುವಾದಿಸುವ ಪದ್ಧತಿ ನಮಗೆ ಅನಿವಾರ್ಯವಾಗಿದೆ. ವಾಸ್ತವ ತಿರುಗು- 
ಮುರುಗಾಗಬೇಕಿತ್ತು. ಕನ್ನಡದಲ್ಲಿ ಯೋಚಿಸಿ ಇಂಗ್ಲಿಷಿಗೆ ಅನುವಾದಿಸುವಂಶಾಗ 
ಬೇಕಿತ್ತು. ಹಾಗೆ ಆಗಲು ದೇಸೀ ಆಡಳಿತ ವಿನ್ಯಾಸವೊಂದನ್ನು ನಾವು ರೂಪಿಸಿಕೊಳ್ಳ 


A NE PA 
~~ ಗ Nr ೪ ್‌ಿ ಹ 


೯೨ ಮಾನವಿಕ ಕರ್ಣಾಟಕ 


ಬೇಕಾಗುತ್ತದೆ, ಅದು ನಮ್ಮಿಂದ ಸಾಧ್ಯವಿಲ್ಲ ಎಂದಾದರೆ, ಅಲ್ಲಿಯವರೆಗೆ ನಾವು 
ಈಗಣ ಇಂಗ್ಲಿಷ್‌ ಮರ್ಜೆಯನ್ನೇ ಸ್ವೀಕರಿಸಬೇಕಾಗುತ್ತದೆ. ಅಂದರೆ ಇಂದಿನ 
ಸಮಸ್ಯೆ ಯು "ಕೇವಲ ಪದಗಳದ್ದೆ ಲ್ಲ, ಬದಲು ಸದಗಳನ್ನು ನಿರ್ಮಾಣಮಾಡುವ 
ವ್ಯ ವಸ ಯ ದ್ದು, 

"ಬ ಟನ್‌ ಪೂರ್ವ ಆಡಳಿತ ವ ೈವಸ್ಮೆಯು ಫ್ಯೂಡಲ್‌ ಆಗಿದ್ದುದು ಸ ಷ್ಟ ಆ 
ನೆಲೆಯಲ್ಲಿಯೇ ಆದು ಜನಾನುರಾಗವನ್ನು ಪಡೆಯಲು ಬದ್ಧ ವಾಗಿತ್ತು. 1811ರ 
ಸುಮಾರಿಗೆ ಕೊಡಗನ್ನು ಆಳುತ್ತಿದ್ದ ಲಿಂಗರಾಜನು ತನ್ನ ಆಡಳಿತವನ್ನು ಬಲಪಡಿಸಲು 
54 " ಹುಕುಂ 'ಗಳನ್ನು ಹೊರಡಿಸಿದ. ಅವು ಇಂದು "ಲಿಂಗರಾಜನ ಹುಕುಂ ನಾಮೆ' 
ಎಂದು ಪ್ರಸಿದ್ಧವಾಗಿವೆ? ಅದರ ಪ್ರಕಾರ ಅರಸನ ಅಧಿಕಾರಿಗಳು ತಮ್ಮ ಕಜೇರಿ 
ಯನ್ನು ಪೂರ್ವಾಹ್ನ 5.30ಕ್ಕೆ ತೆರೆಯಬೇಕಾಗಿತ್ತು. ಬೆಳಿಗ್ಗೆ 8.30ರ ವರೆಗೆ 
ರೈತರಿಗೆ ಸಂಬಂಧಿಸಿದ ಕಂಸ ಅವರು ಆನಂತರ ಸಾಯಂಕಾಲ 6 ಗಂಟಿ 
ಯಿಂದ ರಾತ್ರಿ ಒಂಬತ್ತರವರೆಗೆ ಕೆಲಸ ಮಾಡಬೇಕಾಗಿತ್ತು. ಈ ಸಮಯದಲ್ಲಿ ರೈತರು 
ಅವರನ್ನು ಛೇ ಮಾಡಬೇಕಾಗಿತ್ತು. ಇಲ್ಲಿ ಅರಸನ ಉಜಿ ೀಶವು ಸ್ಪಷ್ಟ.. ಹಗಲು 
ಹೊತ್ತಿನಲ್ಲಿ ತಮ್ಮ ಕೃಷಿಕೆಲಸ ಮಾಡುವ ರೈತನು, ತನ್ನ ಬಿಡುವಿನ ವೇಳೆಯಾದ 
ಪೂರ್ವಾಹ್ನ ಮತ್ತು ಸಾಯಂಕಾಲಗಳಲ್ಲಿ ಅಧಿಕಾರಿಗಳನ್ನು  ಭೇಟಿಮಾಡಲು 
ಅವಕಾಶವಿತ್ತು, ಇದರಿಂದ ರೈ ತನ ದೈನಂದಿನ ಕ್ಕ ಕೃಷಿಕೆಲಸಗಳಿಗೆ ಏನೂ ತೊಂದರೆ 
ಯಾಗುತ್ತಿರಲಿಲ್ಲ. ಬ್ರಿಟಿಷರು" ಮ ವ್ಯವಸ್ಥೆ ಯನ್ನು ತಂ ಯಿಸಿ ತಮಗೆ ಅಗತ್ಯ 
ವಾದ ಕಚೇರಿ ಸಮಯವನ್ನು ನಿಗದಿಮಾಡಿದರು. ನಿಕೆಂದರೆ ಬ್ರಿಟಿಷರಿಗೆ ಅಂತಿಮವಾಗಿ 
ಭಾರತೀಯ ರೈತರ ತರಣಿ ಮಾಡಬೇಕೆಂಬ ಉದೆ ೀಶವೇನೂ ಇರಲಿಲ್ಲ. ಆದೇ 
ಆಡಳಿತ ಪದ ತಿಯನ್ನು ಅನುಸರಿಸಿಕೊಂಡು ಬಂದಿರುವ ಇಂದಿನ ಆಧಿಕಾರಿಗಳಿಗೆ ಜನರ 
ಹಿತದೃಷ್ಟಿ ಸ್ಟಿಯ ಕಡೆಗೆ ಗಮನ ಇದೆಯೆಂದು ಹೇಗೆ ಹೇಳೋಣ ? ಇಂದಿಗೆ ರೈತನಾಗಲೀ, 
ಅಡವ ಕು ಯಾರೇ ಆಗಲೀ ಕಚೇರಿಗಳಿಗೆ ಹೋಗಬೇಕೆಂದರೆ ತಮ್ಮ ನೈಜ 
ಕೆಲಸವನ್ನು ಕೈಬಿಡಬೇಕೆಂದೇ ಅರ್ಥ, ರೈತರ ಕಚೇರಿ ಆಲೆದಾಟಗಳಿಂದ, ಆನತ ಕೃಷಿ 
ಕೆಲಸದ ಮೇಲೆ ಮತ್ತು ಆ ಮೂಲಕ ಅವರ ಒಟ್ಟು ಉತ್ಪಾದನೆಯ ಮೇಲೆ ಆಗುವ 
ಪರಿಣಾಮಗಳನ್ನು ವಿವೇಚಿಸಿದರೆ ದಿಗ್ಭ_ಮೆ ಆಗುತ್ತ "8 

ಸ್ವಲ್ಪ ನಿಷಯಾಂತರ ಅಂತನ್ನಿಸಿದರೂ ಈ ಚರ್ಚೆ ನನ್ನ ಒಟ್ಟು ವಾದವನ್ನು 
ಬಲವಾಗಿ ಸಮರ್ಥಿಸುತ್ತದೆ. ಈ ಕಾಲ ಘಟ್ಟದಲ್ಲಿ ನಾವು ಆಡಳಿತದಲ್ಲಿ ಕನ್ನ ಡವನ್ನು, 
ಬಳಸುವ ಬಗ್ಗೆ ಟೊಳು ಮಾತುಗಳನ್ನೇ ಆಡುತ್ತಾ ಬಂದು, ಆತ ವಂಚನೆ ಮಾಡು 

ತ್ರಿದ್ದೆ "ವೆ. ಮಾಡು ತರುವುದು ತಪ್ಪೆಂದು 3೪ದೂ ಒಪಿ ಕೊಳ್ಳ ದೆ ಮುಂದೆ 
ಸಾಗುತ್ತಿ ದ್ದೆ ವೆ. ಗುರಿಯ ಸ್ಪ ಸ್ಟ ಚಿತ್ರ 'ಎಲ್ಲಜೆ ನಡೆಯುತ್ತ ದಿಕ್ಕೆಟ್ಟ ವರಾಗುತ್ತಿ, ದ್ದೆ ವೆ. 
ನಾವು ಒಪಿ ಕೊಂಡಿರುವ ಪ ಪ್ರಜಾನ ಸ್ರ ಭುತ್ತ ಎದ ಯಶಸ್ಸಿಗೂ ಆಡಳಿತ ಪದ್ಧತಿಗೂ 
ಸಂಬಂಧವೇ ಇಲ್ಲವೆಂಬಂತೆ ನಾವು ವರ್ಕಿಸುತ್ತಿ ದ್ದೇವೆ." ಇತಿಹಾಸದಿಂದ ಪಾಠ ಕಲಿಯ 


ಹ 


ಕಾಚಾ ತ್‌ Bt 


teen. ccc ಶ್‌ ಸ a ಚ್‌ 


ಎ 
“& wee ey ses ಹೋಟಾ. a ca 


ಆಡಳಿತ ಭಾಷೆಯಾಗಿ ಕನ್ನಡ- -ಸಮಸ್ಯೆ ಮತ್ತು ಪರಿಹಾರ ೯೩ 


ದವರು ಇಂಥ ತಪ್ಪು ಗಳನ್ನು ಪುನರಾವರ್ಶಿಸುತ್ತ ಲೇ ಇರುತ್ತಾರೆ. ಇಂದಿನ ಆಡಳಿತ 
ವಿಧಾನದಲ್ಲಿ ಸೂಟಿತವಾಗು ಸರಕಾರದ ಗುರಿಯಾವುದು ? ಎಂಬ ಪ್ರಶ್ನೆಗೆ ಲಂಡನ್‌ 
ನಿಂದೆ ಉತ್ತರ ಪಡೆಯಬೇಕಾದ ದಯನೀಯ ಸ್ಥಿತಿ ಇದು. 

ಇಷ್ಟಿದ್ದರೂ ನಮ್ಮ " ಆಡಳಿತ ಜನಪ ದೆ? ಎಂದು ತೋರಿಸಿಕೊಳ್ಳೆ ದೇ ಹೋದರೆ 
ರಾಜಕಾರಣಿಗಳಿಗಾಗಲೀ ಆಡಳಿತಗಾರರಿಗಾಗಲೀ ಉಳಿಗಾಲವಿಲ್ಲದ್ದ ರಿಂದ, ಆಡಳಿತ 

ಸ್ನೆಗೆ ದೇಸೀ ಪದಗಳನ್ನು ಶಂಕಿಸುವ ಕೆಲಸವನ್ನು ಆಗಾಗ ಮಾಡುತ್ತಾ 
ತ, ಇಂಥ ಕಡೆ ವಸಾಹತು ಆಡಳಿತ ಕ್ರಮವು. ಸಹಜವಾಗಿ ಅಪೇಕ್ಷಿಸುವ 
ಪದಗಳನ್ನು ಒತ್ತಾಯದಿಂದ ಮರೆಗೆ ತಳಿ ತೆ ಕೃತಕವಾದ ದೇಸೀ ಪದಗಳನ್ನು ಅಂಟಿಸ 
ಲಾಗುತ್ತಿದೆ, 9 ಸಾಮಾನ್ಯವಾಗಿ ನರಿ ಆಡಳಿತ ಪದ್ಧ ತಿಯ ಪೂರ್ಣಲಾಭ ಪಡೆದ 
ಬ್ರಾಹ್ಮಣ ವರ್ಗವು, ಆಡಳಿತದ ಮೇಲ್ಲುದಿಯಲ್ಲಿ ಕುಳಿತುಕೊಂಡು ಇಂಥ ಪದ 
ಅಂಟಿಸುವ ಕೆಲಸವನ್ನು ಮಾಡುತ್ತಾ ಬಂದಿದೆ. ಈ ಬ್ರಾಹ್ಮಣರಿಗೆ " ದೇಸೀ' 
ಅಂದರೆ " ಸಂಸ್ಕೃತ, ಆದುದರಿಂದ ಒಂದೇ ಸಮನೆ ಸಂಸ್ಕೃತ ಪದಗಳು ಬಳಕೆಗೆ 
ಬಂದವು. ಗ್ರಾಹ್ಯ, ಅಧಿನಿಯಮ, ಪ್ರಮಾಣ, ಶಾಖೆ, ಉದ್ಭ್ಯೋಷಣೆ, ಅಭಿಯಂತರ, 
ಪ್ರಶ್ಯಾಯೋಜಿತ ಅಧಿಕಾರ, ಪ್ರತ್ಯಾಯೋಜನ, ಪ್ರಪತ್ರ, ವಿಧಿಬದ್ಧ, ಅಧಿಸ್ಮಿತ, 
ಪ್ರಖ್ಯಾಪನ, ಮೊದಲಾದ ಪದಗಳು ಚಲಾವಣೆಗೆ ದೂಡಲ್ಪಟ್ಟಿವು, ಇಂದು ಕನ್ನಡದ 
ಹೆಸರಲ್ಲಿ ಆಡಳಿತ ಕೋಶಕ್ಕೆ ಸೇರಿದ ಪದಗಳಲ್ಲಿ ಇಂಥ ಸಂಸ್ಕೃತ ಪದಗಳ ಸಂಖ್ಯೆ 
ನೂರಕ್ಕೆ ಸುಮಾರು ಎಸ್ಪತ್ತರಸ್ಟಿದೆ, ಜನರಿಗೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ 
ಅನುಭವ. 

ಇಂಥ ಸ್ಥಿತಿಯಲ್ಲಿ ನಮಗಿರುವ ದಾರಿಗಳು ಕೇವಲ ಎರಡು. 

1. ಇಡೀ ದೇಶದ ಆಡಳಿತ ವಿಧಾನವನ್ನು ದೇಸೀ ಅವಶ್ಯಕತೆಗಳಿಗೆ ಅನುಗುಣ 
ವಾಗಿ ಬದಲಾಯಿಸುವುದು. ಹಾಗೆ ಮಾಡುವುದು ಸುಲಭದ ಕೆಲಸ ಅಲ್ಲ, ಅಂತಿಮ 
ವಾಗಿ ಅದು ರಾಜಕೀಯ ಮಾರ್ಪಡಿನೊಂದಿಗೆ ಸಂಬಂಧ ಹೊಂದಿದೆ, ಆದುದರಿಂದ 
ಕನ್ನಡಳಿತದಲ್ಲಿ ಆಡಳಿತ ಮಾಡಬಯಸುವವರು ತಮ್ಮ ರಾಜಕೀಯ ಧೋರಣೆಯನ್ನು 
ಖಚಿತಪಡಿಸಿ, ರಾಜಕೀಯ ಪರಿವರ್ತನೆಗೆ ಸಿದ್ಧರಾಗಬೇಕಾಗುತ್ತದೆ, ಈಗಲೂ 
ಆಡಳಿತ ವ್ಯವಸ್ಥೆ ಯಿಂದ ಲಾಭ ಪಡೆವ ಮಂದಿಗಳು ಇದಕ್ಕೆ ಮುಂದಾಗುವ ಸ್ಥಿತಿಯು 
ಊಹನೆಗೂ ಮೀರಿದುದು, 

2 ಹಾಗಾದುದರಿಂದಲೇ ಯಥಾಸ್ಥಿತಿ ಮುಂದುವರೆಯುತ್ತಿದೆ. ಅದನ್ನು 
ಪ್ರಾ ಮಾಣಿಕವಾಗಿ ಒಪ್ಪಿಕೊಂಡು ಇಂಗ್ಲಿಷ್‌ ಪದಗಳಿಗೆ ಕನ್ನ ಡ ಪ್ರತ್ಯಯಗಳನ್ನು 
ಅಂಟಿಸುತ್ತಲೋ, ಇಂಗ್ಲಿಷ್‌ ಸದಗಳನ್ನು ಸ್ವರಾಂತ್ಯ ಮಾಡಿಕೊಂಡು ಬಳಸುತ್ತಲೋ 
ಇರಬೇಕಾಗುತ್ತದೆ. 

ಇವೆರಡರಲ್ಲಿ ನಮ್ಮ ಆಯ್ಕೆ ಯಾವುದೆಂಬುದು ಭಾರತದ ಭವಿಷ್ಯವನ್ನು 
ನಿರ್ಧರಿಸುತ್ತದೆ,8 


ಮಾನವಿಕ ಕರ್ಣಾಟಕ 
ಕೊನೆ ಟಿಪ್ಪಣಿಗಳು 


ಈ ವಿಧದ ಆಡಳಿಶಾತ್ಮಕ ಪದಗಳು ಕನ್ನಡದಲ್ಲಿಯೇ ಇರುವುದಕ್ಕೆ 
ನೋಡಿರಿ--ಬಿ. ಪುರುಷೋತ್ತಮ 1985: 138-144. 

ಮೈಲರ ಒಳಾಡಳಿತದ ಬಗೆಗೆ ನೋಡಿರಿ... ಪುರುಷೋತ್ತಮ ಬಿಳಿಮಲೆ 
1990 : 142. 

ಜೋಗಿಗಳ ಒಳಾಡಳಿತದ ಬಗೆಗೆ ನೋಡಿರಿ. ಪುರುಷೋತ್ತಮ ಬಿಳಿಮಲೆ 
1990 : 132. 

ಕೈಫಿಯತ್ತುಗಳಲ್ಲಿ ಜೊರೆಯುವ ಅರೆಬಿಕ್‌ ಪದಗಳಿಗಾಗೆ ನೋಡಿರಿ-- 
ಪುರುಷೋತ್ತಮ ಬಿಳಿಮಲೆ 1985 : 91, 92. 

ಕೈನಿಯತ್ತುಗಳಲ್ಲಿ ದೊರೆಯುವ ಪರ್ಸಿಯನ್‌ ಪದಗಳಿಗಾಗಿ ನೋಡಿರಿ- - 
ಪುರುಷೋತ್ತಮ ಬಿಳಿಮಲೆ 1985 : 92-93. 

ಇಂಥ ಆಂಗ್ಲೀಕೃತ ಪತ್ರಗಳಿಗಾಗಿ ನೋಡಿರಿ-ಚಂದ್ರ ಹಾಸಗುಪ್ತ 1986. 
ಲಿಂಗರಾಜನ ಹುಕುಂನಾಮೆಗಾಗಿ ನೋಡಿರಿ ಪುರುಷೋತ್ತಮ 
ಬಿಳಿಮಲೆ 1986. 

ಈ ಪ್ರಬಂಧವನ್ನು ದಿನಾಂಕ 15-2-1991ರಂದು, ಮಂಗಳೂರಿನ 
ಕನ್ನಡ-ಸಂಸ್ಕೃತಿ ಇಲಾಖೆಯವರು ಮಂಗಳೂರಿನಲ್ಲಿ ನಡೆಸಿದ " ಜಿಲ್ಲಾ 


ಮಟ್ಟಿದ ಕನ್ನಡ ಆಡಳಿತ ಭಾಷಾ ಏಕದಿನ ಕಾರ್ಯಾಗಾರ 'ದಲ್ಲಿ 
ಮಂಡಿಸಲಾಯಿತು. 


ಆಡಳಿತ ಭಾಷೆಯಾಗಿ ಕನ್ನಡ ಸಮಸ್ಸೆ ಮತ್ತು ಪರಿಹಾರ ೯೫ 


ಆಧಾರ ಗ್ರಂಥಗಳು 


ಚಂದ್ರಹಾಸ ಗುಪ್ತ (ಸಂ), ಸ್ವಾತಂತ್ರ್ಯ ಪೂರ್ವದಲ್ಲಿ ಆಡಳಿತ ಕನ್ನಡ; 
ಬೆಂಗಳೂರು : ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 1986. 
ಚಿದಾನಂದಮೂರ್ತಿ ಎಂ., ಕನ್ನಡ ಶಾಸನೆಗಳ ಸಾಂಸ್ಕೃತಿಕ ಅಧ್ಯಯನ ; 
ಮೈಸೂರು : ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ 1979. 
ಜಯತೀರ್ಥ ರಾಜಪುರೋಹಿತ, ಕನ್ನಡ ತೀರ್ಪುಗಳು; ಮೈ ಸೂರು 
ವಿಶ್ವವಿದ್ಯಾನಿಲಯ : ಕನ್ನಡ ಅಧ್ಯಯನ ಸಂಸ್ಥೆ 1977. 
ಪುರುಷೋತ್ತಮ ಬಿಳಿಮಲೆ, ಮೆಕೆಂಜಿ ಕೈಫಿಯತ್ತುಗಳು, ಮಂಗಳ 
ಗಂಗೋತ್ರಿ, 1985. 

ಪುರುಷೋತ್ತಮ ಬಿಳಿಮಲೆ, ಲಿಂಗರಾಜನ ಹುಕುಂನಾಮೆ ; ಪುತ್ತೂರು; 
ಸಮೀರ ಪ್ರಕಾಶನ, 1986. 

ಪುರುಷೋತ್ತಮ ಬಿಳಿಮಲೆ, ಕರಾವಳಿ ಜಾನಪದ; ಮಂಗಳಗಂಗೋತ್ರಿ 
1990. 

ಪುರುಷೋತ್ತಮ ಬಿ. ಸುಳ್ಯ ಪರಿಸರದ ಗೌಡ ಜನಾಂಗ : ಒಂದು 
ಸಾಂಸ್ಕೃತಿಕ ಅಧ್ಯಯನ [ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸಿದ 
ಪಿಎಚ್‌.ಡಿ. ಪ್ರಬಂಧ-ಅಪ್ರಕಓತ] ಮಂಗಳಗಂಗೋತ್ರಿ, 1985. 


Kedilaya A. S., 706180 Loan words in Kannada; 
Madras; University of Madras, 1970. 


ಒಳ್ಳೆಯತನವನ್ನು ಕಂಡಾಗ ಅನುಕರಿಸಿ, ಕೆಟ್ಟದ್ದನ್ನು ಕಂಡಾಗ ಅತ್ಮ 
ಪರಿಶೀಲನೆ ಮಾಡಿಕೊಳ್ಳ ಬೇಕು. 


—ಬೈಬಲ್‌ 


ಆಸೆ ಇಲ್ಲದವನಿಗೆ ಜಗತ್ತೇ ತೃಣಸಮಾನ, | 


೨ _ಕಾಳಿದಾಸ 


ಅಸ್ಪೃಶ್ಯತೆ ಎಂಬುದು ಅಸ್ಪೃಶ್ಯರಿಗೆ ಅಂಓಕೊಂಡಿರುವ ಜಾಡ್ಯವಲ್ಲ, | 
ಸ್ಪೃಶ್ಯರಿಗೆ ಹಿಡಿದಿರುವ ರೋಗ, | 


—ರಾಜಾಜಿ 


ಅತ್ಯುತ್ತಮ ಪ್ರತೀಕಾರನೆಂದಕೆ ಕ್ಷಮಿಸುವುದು, 
—ಥಾಮಸ್‌ ಫುಲ್ಲರ್‌ 


ಕಷ್ಟವನ್ನು ಎದುರಿಸದೆ ಮನುಷ್ಯ ಮಂಗಳವನ್ನು ಕಾಣಲಾರ. 
ಮಹಾಭಾರತ 


ಆರ್‌. ರಾಜಣ್ಣ 


ಕೆಳದಿ ನಾಯಕರ ಕಾಲದ ಗ್ರಾಮಗಳಲ್ಲಿ ಮಠಗಳ 
ಸ್ಥಾಪನೆ ಮತ್ತು ಪೋಷಣೆ 


ಕೆಳದಿ ಕಾಲದ ಗ್ರಾಮ ಜೀವನದಲ್ಲಿ ಧರ್ಮ, ಸಂಸ್ರದಾಯ, ರೂಢಿ ಮತ್ತು 
ಕಟ್ಟ ಳೆಗಳು ಅತ್ಯಂತ ಪ್ರಭಾವಪೂರ್ಣ ಪಾತ್ರವನ್ನು ನಿರ್ವಹಿಸುತ್ತಿದ್ದ ವು. 
ಗಾ ನ್ರಮಸ್ಮರ ಜನಜೀವನದ ಮೇಲೆ ಮೂರು ರೀತಿಯ ಸ ನಷ್ಟ ಪ್ರಭಾವಗಳು ಇದ್ದವು. 
ಒಂದನೆಯದು ದೇವಾಲಯ ಗಳು, ಎರಡನೆಯದು ಮಠಗಳು. ಮೂರನೆಯದಾಗಿ 
ಪುರೋಹಿತ ವರ್ಗ, ಕೆಳದಿಯ Wd ಈ ಮೂರು ಸಂಸ್ಥೆ ಸ್ಫಗಳನ್ನು ಪೋಷಿಸಿ 
ಕೊಂಡು ಬಂದರು, ಕೆಳದಿಯ ನಾಯಕರು ಮಠಗಳ ಸ್ಥಾಪನೆ "ಮತು. ಪೋಷಣೆಗೆ 
ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದು ಅವರ ಶಾಸನಗಳಿಂದ ಗೊತ್ತಾಗುತ್ತದೆ.1 
ಅರಸರಲ್ಲದೆ ಅವರ ಅಧೀನದಲ್ಲಿದ್ದ ಸಣ್ಣ ಪುಟ್ಟ ಪಾಳೆಯಗಾರರು ಮತ್ತು ಶ್ರೀಮಂತ 
ವರ್ಗದವರು ಗ್ರಾಮಗಳಲ್ಲಿ ಮಠಗಳನ್ನು ಕಟ್ಟಿ ಸುತ್ತಿದ್ದರು, ಈರೀತಿ ಸ್ಥಾಪಿಸಲ್ಪಟ್ಟ 
ಮಠಗಳು ಗ್ರಾಮಜೀವನದ ಸಂಘಟನೆಯಲ್ಲಿ ಪರೋಕ್ಷವಾಗಿ ತಮ್ಮದೇ ಆದ ಪಾತ್ರ 
ವನ್ನು ನಿರ್ವಹಿಸುತ್ತಿದ್ದವು. ಮಠಗಳ ಸ್ಥಾಪನೆಯನ್ನು ಕುರಿತಂತೆ ಕೆಲವರ 
ಉದಾಹರಣೆಗಳನ್ನು ಪರಿಶೀಲಿಸಬಹುದು. 

ಸದಾಶಿವರಾಯ ಕೆಳದಿ ಅರಸರಲ್ಲಿ ಮುಖ್ಯನಾದವನು. ಕ್ರಿ.ಶ. 1545ರ ಕನ್ನಡ 
ಶಾಸನವನ್ನು ಇಲ್ಲಿ ಸರಿಶೀಲಿಸಬಹುದು.. ಈ ಶಾಸನ ಶಿವಮೊಗ್ಗ ಜಿಲ್ಲೆಯ ನಗರದಲ್ಲಿ 
ದೊರಕಿದೆ. ಸದಾಶಿವರಾಯನ ಅಧೀನರಾಗಿದ್ದ ಸತಿಸತ್ಲಿಯರ ಹೆಸರು ಈ ಶಾಸನದಲ್ಲಿ 
ಬರುತ್ತದೆ. ಪತಿಯ ಹೆಸರು ಬಂಕಿಯ ಅರಸ. ಪತ್ನಿಯ ಹೆಸರು ಶಂಕರಡೇವಿಯಮ್ಮ. 
ಇವರ ಆಡಳಿತದ ವ್ಯಾಪ್ತಿ ದ್ರ್ರಿಯಲ್ಲಿ ಹರಿಗಾರು ಎಂಬ ಗ್ರಾಮವಿತ್ತು. ಅಲ್ಲಿ ನೀರಶಿಮಠ 
ಸ್ಥಾಪಿಸಿದ್ದು ಅದರ ಕೆಲಸ ಕಾರ್ಯಗಳಿಗೆ ಆ ಗ್ರಾಮದ ಭೂಮಿಯ ಒಟ್ಟು ಉತ್ಪಾದನೆ 
ಯಲ್ಲಿ ಒಂದು ವರಹವನ್ನು ಇವರು ಬಿಟ್ಟು ಕೊಟ್ಟಿ ರು,2 

ವಿಜಯನಗರದ ಅಧೀನಕ್ಕೆ ಒಳಪಟ್ಟ ಕೆಳದಿ ಅರಸರು ಆ ಸಾಮ್ರಾ ಜ್ಯದ ಅಮರ 
' ನಾಯಕರಾಗಿ 16ನೇ ಶತಮಾನದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದರು. 1562ರಲ್ಲಿ 
ವಿಜಯನಗರದ ಸದಾಶಿವರಾಯನು ಆಳುತ್ತಿದ್ದನು. ಅವನು ಅರಗ, ಗುತ್ತಿ, 

7 


೯೮ ಮಾನವಿಕ ಕರ್ಣಾಟಕ 


ಮುವತ್ತೂರು, ಕಂಪಣತುಳು ರಾಜ್ಯ, ಬಾರಕೂರು, ಮಂಗಳೂರು ಮುಂತಾದವು ' 
ಗಳನ್ನು. ಅಮರಮಗಣಿಯಾಗಿ ನೀಡಿದನು. ಇದೊಂದು ಕೆಳದಿ ಸದಾಶಿವನಾಯಕನ ' 
ರಾಜಕೀಯ ಜೀವನದಲ್ಲಿ ಪ್ರಮುಖ ಘಟನೆಯಾಗಿತ್ತು, ಇಂತಹ ಸುದಿನವನ್ನು 
ಹೇಗಾದರೂ ಶಾಶ್ವತಗೊಳಿಸಬೇಕೆಂದು ' ಬಯಸಿದನು. ಜೊತೆಗೆ ತನ್ನ ತಂದೆ | 
ಚೌಡಪ್ಪನಿಗೂ ತಾಯಿ ತಿರುಮಮ್ಮನಿಗೂ ಕೈ ಲಾಸಪದವಿಯಾಗಬೇಕೇಬ. ದು ಅವನ ; 
ಇಚ್ಛೆಯಾಗಿತ್ತು. ಈ ಆಸೆಯನ್ನು ಪೂರೈಸುವುದಕ್ಕೊ "ಸ್ಪರ ದಕ್ಷಿಣ ಕನ್ನಡ ತ್ತ 
ಜಿಲೆ ಯ ಶಂಕರೆನಾರಾಯರ ಗ್ರಾಮದಲ್ಲಿ, ಶಂಕರನಾರಾಯಣ ಸನ್ನಿಧಿಯಲ್ಲಿ ' 
ವಿರೂಪಾಕ್ಷ ದೇವರಿಗೆ ಒಂದು ಮ ಠವನ್ನು ಕಟ್ಟಿಸಿದನು ಮತ್ತು ಆದರ ಆಡಳಿತಕ್ಕೋಸ್ಟ್ಫರ 
ಅವನು ಕುಪರ ಕೇಶವ ಹೆಬ್ಬಾರನ ಭೂಮಿಯನ್ನು ಕ್ರಯಕ್ಕೆ ತೆಗೆದ:ಕೊಂಡು ಮಠಕ್ಕೆ 
ನೀಡಿದ್ದನು. ಶಾಸನದಲ್ಲಿ ಭೂಮಿಯನ್ನು ಮಠದ ಬೀಕ್ಷಣೆಗಾಗಿ ನೀಡಲಾಯಿತೆಂದಂ 
ಕಿಳಿಸಲಾಗಿದೆ.3 

ಮೇಲಿನ ಶಾಸನ ತುಂಬ ಅರ್ಥಪೂರ್ಣವಾಗಿದೆ, ಗ್ರಾಮದಲ್ಲಿ ರಜನಿಗೆ ಸಲ್ಲುವ ' 
ಭೂಮಿ ಇಲ್ಲದಿದ್ದಾಗ ಸಮಾಜಕಾರ್ಯಕ್ಕೆ ರಾಜನು ಭೂಮಿ:ಯನ್ನು ದುಡ್ಡುಕೊಟ್ಟು 
ಕೊಂಡಿದ್ದು. ಖಾಸಗಿ ಒಡೆತನಕ್ಕೆ ಕೆಳದಿನಾಯಕರು ತೋರಿಸುತ್ತಿದ್ದ ಗೌರವಕ್ಕೆ ಸ 
ಸಂಕೇತವಾಗಿದೆ. ಮಠದ ಬೀ ಕ್ಷಣೆ ಎಂಬ ಮಾತನ್ನು ಗಮನಿಸಬೇಕು ಅಂದಕೆ 
ಸದಾಶಿವರಾಯ ಕಟ್ಟಿಸಿದ ಈ ಮಠ ಬೀಕ್ಪಾಮಠವಾಗಿತ್ತು'ಎಂಬುದು ಗೊತ್ತಾಗುತ್ತದೆ, 
ಮಠಗಳು ಗ್ರಾಮದ ಭೂಮಿಯ ಒಡೆತನವನ್ನು ಹೊಂದಿದ್ದವು ಎಂಬುದು ಇದರಿಂದ ' 
ತಿಳಿಯುತ್ತದೆ, 

ಗ್ರಾಮಗಳಲ್ಲಿದ್ದ ಮಠಗಳಲ್ಲಿ ದೇವರ ವಿಗ ಗ್ರಹಗಳನ್ನು ಸ್ಕಾ ಪನೆ ಮಾಡುತ್ತಿ ದ್ದ ರು. 
ದಕ್ಷಿಣ ಕನ್ನ ಡ ಜಿಲ್ಲೆ ಚ ಚೌಳಿಕೇರಿ ಎಂಬ ಗ್ರಾಮದಲ್ಲಿ ಹ ಮಠವಿತ್ತು, ಆದನ್ನು | 
ಮು ಬದ್ದ ಹೆಗ್ಗುಣೆ ಎಂಬ ಗ್ರಾಮ ಮುಖಂಡನು ಕಟ್ಟಿಸಿದ್ದ ಮಠದಲ್ಲಿ ವಿಫ್ಲೇಶ್ವರ ದೇವರ ' 
ಸಂಸ್ಕಾ ಪನೆಯಾಗಿತ್ತು. ಆ ದೇವರ ಕಾರ್ಯಕ್ಕೆ ಭೂದಾನವನ್ನು ಮುದ್ದಹೆಗ್ಗ ಡೆಯು 
1೨77ರಲ್ಲಿ ಕೊಟ್ಟ ನೆಂದು ಶಾಸನವೊಂದು ತಿಳಿಸುತ್ತದೆ. 4 

ಕೆಳದಿಯ ಅರಸರ ಕಾಲದಲ್ಲಿ ಮಹಾಮಹ್‌ತ್ತಿನ ಮಠ, ಮಠ ಎಂಬ ಒಂದು 
ವರ್ಗದ ಮಠವಿತ್ತು, ಇವುಗಳು ವೀರಶೈವರ ಅಳ್ವಿಕೆಗೆ ಒಳಪಟ್ಟಿತ್ತು. ಉದಾಹರಣೆಗೆ 
ಕವಲೇದುರ್ಗದಲ್ಲಿ ಇಂತ ಮಹಾಮಹತ್ತಿನ ಮಠವಿತ್ತು ಜಿ ಶಾಸನಗಳಿಂದ ತಿಳಿದು 
ಬರುತ್ತದೆ,5' ಈ ಮಠಗಳನ್ನು ದುರ್ಗದ ತಿಮ ಮಣ್ಣ ನು ಕಟ್ಟಿ ಸಿದನು, ಇದಕ್ಕೆ 
ದಾನವನು ನೀಡಲಾಗಿತ್ತು. ಅಂಕ ದಾನವನ್ನು ರಾಣಿ ಜೆನ ಮ್ಮ್ಮಾಜಿಯು ನವೀಕರಿಸಿದ ' 
ಉಲ್ಲೇಖ ಶಾಸನದಲ್ಲಿ ಬಂದಿದೆ, 6 

ಕೆಳದಿಯ ಕಾಲದಲ್ಲಿ ಆಳರಸರಲ್ಲದೆ ವ್ಯಾಪಾರ ವರ್ಗದವರು ಸಹ ಮಠಗಳನ್ನು 
ಕಟ್ಟಿ ಸುತ್ತಿದ್ದರು, ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮ ೂಡಕೇರಿಯಲ್ಲಿ 
ನಾರಾಯಣಸೆಟ್ಟ ಕಟ್ಟ ಸಿದ ಮಠ ಮತ್ತು ಆಟ ಗಡಿಯ ವಿವರಗಳು ಬಂದಿವೆ.? 


ಕೆಳದಿ ನಾಯಕರ ಕಾಲದ ಗ್ರಾಮಗಳಲ್ಲಿ ಮಠಗಳ ಸ್ಥಾಪನೆ ಮತ್ತು ಪೋಷಣೆ ೯೯ 


ಹೀಗೆ ಕೆಳದಿಯ ಕಾಲದಲ್ಲಿ ಆಳರಸರು ಪಾಳೆಯಗಾರರು ಮತ್ತು ಶ್ರೀಮಂತ 
ವರ್ಗದವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠಗಳನ್ನು ಕಟ್ಟಿ ಸುತ್ತಿದ್ದರು. ಕೆಳದಿ 
ಕ ಸ ಷಿ 
ಕಾಲದ ಶಾಸನಗಳನ್ನು ಪರಿಶೀಲಿಸಿದಾಗ ಸಾಗರ, ಬಾರಕೂರು, ಭದ್ರಪುರ, ಅಂಡಿಗೆ, 
ಕೆರಳಕೊಪ್ಪ, ಚಕ್ಕೋಡು, ಮುಡುಬ, ಬಸರೂರು, ಅರಗ, ಹುಲಿಕಲ್ಲು, ಹೊಸಂಗಡಿ, 
ಬಿದರೂರು, ಕೋಟೇಶ್ವರ, ಕಡೆಕೊಪ್ಪ, ಉಳಿವಿ, ಎಡೆಹಳ್ಳಿ, ಆಗುಂಬೆ, ಮಂಡಲಿ, 
ತೀರ್ಥರಾಜಪುರ, ಕೂಡೂರು, ಕಾರಗಲ್ಲು, ಕವಲೀದುರ್ಗ ಮುಂತಾದ ಗ್ರಾಮಗಳಲ್ಲಿ 
ಮಠಗಳು ಸ್ಥಾಪಿಸಲ್ಪಟ್ಟುದ್ದು ಗೊತ್ತಾಗುತ್ತದೆ 8 ಶಾಸನ ಅಧ್ಯಯನದಿಂದ ಮೂಡಿ 
ಬಂದ ಗ್ರಾಮಾಂತಠ ಪ್ರದೇಶಗಳ ಮಠಗಳ ಪಟ್ಟಿಯನ್ನು ಈ ಕೆಳಗೆ ಸೂಚಿಸಬಹುದು. 


ಸಿ: ಮಠದ ಹೆಸರು 


ಮಕ್‌ಶ್ತಿನೆ ಮಠ 


ಗ್ರಾಮದ ಹೆಸರು 


(ಕವಲೆದುರ್ಗ) 


ಸ್ಥಾಪಕ ಅಥವಾ ದಾನಿ 


EF 2 3 
ವಿರೋಪಾಕ್ಷದೇವರ ಶಂಕರನಾರಾಯಣ ಸದಾಶಿವನಾಯಕ 
ಮಠ 
ಸೋಮನಾಥದೇವರ ಮೂಡುಕೇರಿ ನಾರಣಸೆಟ್ಟ 
: ಮಠ / 
ಮಹಾಮಹತ್ತಿನ ಆನಂದಪುರ ವೆಂಕಟಪ್ಪನಾಯಕ 
ಮಠ (ಚಂಪಾಕಸರಸು) 
ಮಠ ಇಕ್ಕೇರಿ ಹಿರಿಯನೆಂಕಟಿಪ್ರ ನಾಯಕ 
(ಭತ್ತ ದೆಪೇಟಿ) 
ಮಹತ್ತಿನ ಮಠ ಸದಾಶಿವಸಾಗರ ಶ್ರೀರಂಗಪಟ್ಟ ಣದ ಹೋಳಿನ 
ಹಿರಿಯ ಹಂಪಯ್ಯ ಕಟ್ಟಿಸಿದ 
ಹೊಸಪೇಟಿ ಮಠ ಇಕ್ಕೇರಿ ವೀರಭದ್ರನಾಯಕ 
ಮಠ ಇಕ್ಕೇರಿ ವೆಂಕಟಪ್ಪನಾಯಕ 
ಸ (ರಾಮಾಂಜಕೂಟ) 
ಮಹತ್ತಿನ ಮಠ ಚಟ್ಟಿನಹಳ್ಳಿ ವೆಂಕಟಪ್ಪ ನಾಯಕ 
ಮಠ 'ಬಾರಕೂರು ವೆಂಕಟಪ್ಪ ನಾಯಕರ ಮೊಮ್ಮಗ 
ಸದಾಶಿವನಾಯಕ 
ಮಹತ್ತಿನ ಮಠ ಬಾರಕೂರು ವೆಂಕಟಿಪ್ರ ನಾಯಕ 
ಸಂಗಮೇಶ್ವರಕರೆ ಸಿದ್ದಲಿಂಗಣ್ಣ 


ಮಾನವಿಕ ಕರ್ಣಾಟಕ 


೧೦೦ 
CEC SSS 
] 2 
ಮಠ ನಿವುದಾನಿವಾಸದ 
ಮಾರಿಮನೆ 
ಮಠ ಪುಟಗುಪ್ಪೆ 
ಮಠ ಪುಟಗುಪ್ಪೆ 
ಮಹತ್ತಿನ ಮಠ ಭದ್ರಾಪುರ 
ಮತ್ತು ವಿರಕ್ತಮಠ 
ಮಹೆತುಮಠ ಶಿವಗಂಗೆಮೇಲಣ 
ಮಠ 
ಮಠ ಶಿವಗಂಗೆಮೇಲಣ 
ಮಠ 
ಮಠ ಮುದನೂರು 
ಮಹತ್ತಿನ ಮಠ ಅಂಡಿಗೆ 
ಮಹತ್ತಿನ ಮಠ ಕೆರೆಕೊಪ್ಪ 
ವಿರಕ್ಕಮಠ ಚಿನಿಕಟ್ಟಿ 
ಮಹತ್ತು ಮಠ ಹೆಚ್ಚಿ ಸಿವಾಡಿ 
ಮಹತ್ತು ಮಠ ಚಿಕ್ಕೋಡು 


ಪ ಚಾ  ((್ಲ್ಳ"್ಗೊ44 


3 


—————— 


ತ್ರಿಣಾಮಲಿಸಿದ್ದಬಸವ ರಾಜದೇವ 


ಮನೆವಾರ್ತೆ ವೆಂಕಣ್ಣ ಕಟ್ಟಿಸಿದ 
ಮಠ ಮತ್ತು ಈ ಮಠಕ್ಕೆ ವೀರ 
ಭದ್ರನಾಯಕದಾನ ಕೊಟ್ಟಿರು 
ತ್ತಾನೆ _ 

ಮನೆವಾರ್ತೆವೆಂಕಣ್ಣ 

ಸಿದ್ದಣಕಟ್ಟಿ ಸಿದ ಮಠಕ್ಕೆ / 
ವೀರಭದ್ರನಾಯಕರು ದಾನ 
ನೀಡಿದ್ದಾರೆ. 

ಸಿದ್ದಮ್ಮಾಜಿ ಹೆಸರಿನಲ್ಲಿ 
ಸೋಮೇಶ್ವರನು ಕಟ್ಟಿ ಸಿದ ಮಠ 

ವೀರಭದ್ರನಾಯಕ 


ಕಪ್ಪಗಳಲಿ ಬಸವನು ಕಟ್ಟಿಸಿದ 
ಮಠಕ್ಕೆ ವೀರಭದ್ರನಾಯಕನು 
ದಾನ ಕೊಟ್ಟಿರುತ್ತಾನೆ. 

ವೀರಭದ್ರ ನಾಯಕರ ಮಾವನಾದ 
ರೇವಣ್ಣ ವೊಡೆಯರು ಕಟ್ಟಿಸಿದ 
ಮಠ 

ಬನದಮ್ಮನು ಕಟ್ಟಸಿದ ಮಠಕ್ಕೆ 
ವೀರಭದ್ರನಾಯಕನು ದಾನ 
ಕೊಟ್ಟಿರುತ್ತಾನೆ. 

ರ ಮಠಕ್ಕೆ ವೀರಭದ್ರನಾಯಕರ 
ಮಂತ್ರಿ ಕಲ್ಲಿನ ಭಾವಿಯನ್ನು 
ಒಪ್ಪಿಸಿದ್ದಾನೆ. 

ವೀರಭದ್ರನಾಯಕ (ದಾಸಿ) 

ತಪ್ಪಗಳಲಿ ಬಸವಣ್ಣನು ಕಟ್ಟಿಸಿದ 
ಮಠ 


ಕೆಳದಿ ನಾಯಕರ ಕಾಲದ ಗ್ರಾಮಗಳಲ್ಲಿ ಮಠಗಳ ಸ್ಥಾಪನೆ ಮತ್ತು ಪೋಷಣೆ 


ಸ 
ಠ 
1 
ಡಿ 1 ಡ್ಯ 
ಮಹತ್ತು ಮಠ ಸಾಗರದ ಎಲ್ಲೆಯಲ್ಲಿ 
ಮಹತ್ತು ಮಠ ಭದ್ರಾಪುರ 
ಮಹತ್ತಿ ನ ಮಠ ಮುಡುಬ 
ಕೆ ಮಠ ಮಳೆಯ ಕುಡಿಹೇರ 
ಮಹತ್ತಿನ ಮಠ ಕವಲೇದುರ್ಗಾ 
4 ಸಂಗಮೇಶ್ವರ 
ಕೊಳದ ಬಳಿ 
ಮಹತ್ತಿ ನಮಠ ಅರಗಪೇಟಿ 
'ಮಹತ್ತಿ ನ ಮಠ ಮಂಡಲಿ 
'ಮಹತ್ತಿ ನ ಮಠ ಅರಗ 
'ಮಹತ್ತಿನ ಮಠ ಕಂದಡಿಗನ ಮಾನಿ 
ಚಿನ್ನೆ ಬಸವೇಶ್ವರ ಉಡುಗಣಿ 
'ಮಹತ್ತಿನ ಮಠ ಹುಲಿಕಲ್ಲು 
ಸೇಖರಿಸಿ 
ಸಿದ್ಧಾ ಪುರ 
ಹತ್ತಿನ ಮಠ ಹೊಸಂಗಡಿ 
ಮುನಿವೃಂದ 
ತಾಳಗುಪ್ಪ 
ಶೃಂಗೇರಿ 


ಮಹತ್ರಿನ ಮಠ 


ಮಹಾ ಮತ್ತಿನ ಮಠ 


ಅರುನಾಡ ಸೀಮೆ 
'ತಂದಡಿಗಳ ಮನೆ 
ತೀರ್ಥಮತ್ತೂರು 
ಶಿವರಾಜಪುರ 
ಆನಂದಪುರ 
ಚಂಸಕಾ ಸರಸ್ಟಿ 
ನಲ್ಲಿರುವ ಮಠ 


೧೦೧ 


3 


ಮರಡ ಬಸೆಟ್ಟಿ ಕಟ್ಟಿ ಸಿದ 
ದುರ್ಗದ ತಿಮ್ಮಣ್ಣ ಕಟ್ಟಿಸಿದ 
ಹಾರುವ ವೆಂಕಟಯ್ಯ ಕಟ್ಟ ದ 
ವೀರಭದ್ರ ನಾಯಕ 
ಸಿದ್ದಲಿಂಗಣ್ಣ ಕಟ್ಟಸಿದ 


ದುರ್ಗದ ಕಿಮ್ಮಣನು ಕಟ್ಟ ಸಿದ 
ವೀರಭದ್ರ ನಾಯಕ (ದಾನಿ) 
ಸೋಮಶೇಖರನಾಯಕ (ದಾನಿ) 
ಭದ್ರಪ್ಪ ನಾಯಕ (ದಾನಿ) 
ವೀರಭದ್ರ ನಾಯಕ (ದಾನಿ) 
ಚೆನ್ನ ಮಲ್ಲಸೆಟ್ಟಿ ಕಟ್ಟಿಸಿದ 
ಕೋಶಾಧಿಕಾ ಕಿ ಲೋಕಯ್ಯನು 
ಬಸವಲಿಂಗದೇವರಿಗೆ ಮಠ 
ಕಟ್ಟಲು ನೀಡಿದ ದಾನ 
ದೊಡ್ಡವೆಂಕಟಯ್ಯ ಕಟ್ಟಿಸಿದ 
ಚೆನ್ನಣ್ಣ ಕಟ್ಟಿ ಸಿದ 
ವೆಂಕಟನ (ನಾಯಕ (ದಾನಿ) 
ವೆಂಕಟಪ್ಪ ನಾಯಕ (ದಾನಿ) 
ಚಂದ್ರ ವರೌಳೀಶ್ವರ ದೇವರ ಎದುರಿ 
ಗಿರುವ ಮಠ “ಭದ್ರಪ್ಪ ನಾಯಕ 


ಭದ್ರ ಪ್ರನಾಯಕ (ದಾನಿ) 


ಭದ್ರ ಪ್ಸನಾಯಕ (ದಾನಿ) 
ಸೋಮತೇಖರನಾಯಕ (ದಾನಿ) 


ಸೋಮಶೇಖರನಾಯಕ (ದಾನಿ) 


ಮಾನವಿಕ ಕರ್ಣಾಟಕ 


೧೦೨ 
4 2 3 
`ಮಹತ್ತಿನ ಮಠ ಬಿದರೂರು ಸೋಮಶೇಖರನಾಯಕ (ದಾಸಿ) 
ಮಹತ್ತಿನ ಮಠ ಕೋಟೇಶ್ವರ ಪರಮೇಶ್ವರ ಅಮ್ಮಾಜಿ ಕಟ್ಟಿ ಸಿದ 
ಮಠ 
ಮಹತ್ತಿನ ಮಠ ಕೂಡವಳಿ ಶಿವಪ್ಪನಾಯಕರ ಅರ್ಜಿ 
ನಾಗಮ್ಮಾಜ ಕಟ್ಟಿಸಿದ ಮಠ 
ಮಹತ್ತಿನ ಮಠ ಹೊಂಬುಜಾ ಸಿದ್ದಮ್ಮಾಜಿ ಕಟ್ಟಿಸಿದ ಮಠ 
ಸೀಮೆಯಲ್ಲಿಯ 
ಸಿದ್ದಾಪುರ 
ಮಹತ್ತಿನ ಮಠ ಕಡೆಕೊಪ್ಪ ಹಿರಿಯ ಸೋಮಶೇಖರನಾಯಕ 
ಮಹತ್ತಿನ ಮಠ ಕಳಫಿ ಮತ್ತು ಅಂಬಲಿ ಅರಮನೆ ಸಾಂತಯ್ಯ ಕಟ್ಟಿಸಿದ 
ಗೊಳದ ಮಧ್ಯ 
ಇರುವ ಮಠ 
ಮಹತ್ತಿನ ಮಠ ಜಾಡಿಕೋಪ್ಪ ಸೋಮಶೇಖರನಾಯಕ (ದಾನಿ) 
ಮಹತ್ತಿನ ಮಠ ದುರ್ಗ ತಿಮ್ಮಣ್ಣ ಇಟ್ಟಿಸಿದ ' 
ಮಹತ್ತಿನ ಮಠ ಉಳವಿ ಹಿರಿಯ ಸೋಮಶೇಖರ ನಾಯಕ 
ಮಠ ಶರವತಿತೀರ ಆಲಡಿಮಠದ ಬಸವಪ್ರ ಭ:ದೇವರು 
(ಎಡಹಳ್ಳಿ) ಕಟ್ಟಿ ಸಿದರು ' 
ಮಹತ್ತಿನ ಮಠ ಪುಟ್ಟ ಗುಪ್ಪೆ ಹೊಳೆಯಮ್ಮ (ದಾನಿ) 
ಮಠ ಕೂಡಲಿ ಸೋಮಶೇಖರನಾಯಕ 
ಮಠ ಕೂಡಲಿ ಚೆನ್ನಮ್ಮಾಜಿ (ದಾನಿ) 
ಮಠ ಬಿದರೂರು ಹಿರಿಯ ಸೋಮಶೇಖರನಾಯಕ 
ಮಠ ಸೋಮಪುರ ಚೆನ್ನಮ್ಮಾಜಿ (ದಾನಿ) 
ಮಠ ಸಾತಗೆರೆ ಬಸವಲಿಂಗಮ್ಮಾಜಿ ಕಟ್ಟಿಸಿದ ಮಠ 
ಮಹೆತ್ತಿನ ಮಠ ಉಳುವಿ ಚೆನ್ನಮ್ಮಾಜಿ (ದಾನಿ) 
ಮಹತ್ತಿನ ಮಠ ತಿವರಾಜಪುರ ಚೆನ್ನ ಮಾಜಿ (ದಾನಿ) 
ಮಹತ್ತಿನ ಮಠ ಮುದಗೊಪ್ಪ ಶಾಂತವೀರಪ್ಪ ಕಟ್ಟಿಸಿದ ಮಠ 
ಮಠ ಮುಳಬಾಗಿಲು 


ವೆಂಕಟಪ ಶೈನಾಯಕರು ಕೊಟ್ಟ 
ದಾನವನ್ನು ಚೆನ್ನಮ್ಮಾಜಿ 
ಮುಂದುವರಿಸಿದ್ದಾರೆ 


ಸ್‌ 


ಕೆಳದಿ ನಾಯಕರ ಕಾಲದ ಗ್ರಾವ:ಗಳಲ್ಲಿ ಮಠಗಳ ಸ್ಥಾಪನೆ ಮತ್ತು ಪೋಷಣೆ ೧೦೩ 


1 


"ಮಠ 


' ಮಹತ್ತಿನ ಮಠ 


ಮಕತ್ತಿನ ಮಠ 
ಮಹತ್ತಿನ ಮಠ 


 ಠಾಶಿಪೀಠ ಮಠ 


ಮಠ 
ಮಹತ್ತಿನ ಮಠ 


ಮಹತ್ತಿನ ಮಠ 


ಮಹತ್ತಿನ ಮಠ 
ಮಠ 


ಮಠ 
ವಶೀಕೃತ ಮಠ 


ಮಹ ತ್ತಿನ ಮಠ 


ಮಹತ್ರಿನ ಮಠ 
ಮಹತ್ತಿನ ಮಠ 


ಮಹೆತ್ತಿನ ಮಠ 


ಮಹತ್ತಿನ ಮಠ 
ಮಹತ್ತಿನ ಮಠ 


2 


ರಾಮಾಂಜಿ ಕೂಠ 


ಯುವಸಿಗ್ರಾಮ 
ಎಡಹಳ್ಳಿ 
ಹೊಸಹಳ್ಳಿ 
ಕೆಳದಿ 
ಸಿದ್ದಗಿರಿ 
ಆಗುಂಬೆ 


ಕವಲೇದುರ್ಗ (?) 
ಭುವನಗಿರಿ 


ಭುವನಗಿರಿದುರ್ಗ 


ಶೃಂಗೇರಿ 


ಬಸವರಾಜಪುರ 


ಉಪ್ಪುವಳಿ ಅಥವಾ 
ವೀರಭದ್ರಾ ಪುರ 


ಶಿವರಾಜಪುರ 
ಜೋರಡಿ 


' ತೀರ್ಥರಾಜಪುರ 


ಕೋಡೂರು 


ತೀರ್ಥರಾಜಪುರ 
ಮಂಡಳಿ 


EE YE 


ಚೆನ್ನಮ್ಮಾಜಿ ಕೊಟ್ಟ ದಾನ 


ಜಂಬುಖಂಡಿ ಚಿನ್ನಿ ಕಟ್ಟಿಸಿದ ಮಠ 

ಪುಟ್ಟಣ ಕಟ್ಟಿಸಿದ 

ಚೆನ್ನಮ್ಮಾಜಿ (ದಾಸಿ) 

ಚೆನ್ನಮ್ಮಾಜಿ (ದಾನಿ) 

ಚೆನ್ನಮ್ಮಾಜಿ (ದಾನಿ) 

ಚೆನ್ನಮ್ಮಾಜಿಯ ತಾಯಿ ಪಾರ್ವತಿ 
ಅಮ್ಮನವರು ಕಟ್ಟಿ ಸಿದ ಮಠ 

ಚೆನ್ನಮ್ಮಾಜಿ 

ದುರ್ಗತಿಮ್ಮಣ್ಣ ಕಟ್ಟಿಸಿದ ಮಠಕ್ಕೆ 
ಚೆನ್ನೆಮ್ಮಾಜಿಯು ಕೊಟ್ಟಿ ದಾನ 

ದುರ್ಗದ ತಿಮ ಣ ಕಓಟಸಿದ ಮಠ 

ಅಣ ಬ 

ಶೃಂಗೇರಿ ಮಠಕ್ಕೆ ಹೋಗುವ 
ಪದಾರ್ಥಗಳಿಗೆ ತೆರಿಗೆಯನ್ನು 
ಚಿನ್ನ್ನಾಮ್ಮಾಜಿಯು ಮನ್ನಾ 
ಮಾಡಿದ್ದಾರೆ 

ಬಸವಪ್ಪನಾಯಕ (ದಾನಿ) 

ಗುರುವಪ್ಪ ಒಡೆಯ ಕಟ್ಟಿಸಿದ ಮಠ 


ಬಸವಪ್ಪನಾಯಕ (ದಾನಿ) 

ಮಲಸೆಟ್ಟ ಕಟ್ಟಿಸಿದ ಮಠ 

ವೀರಮ್ಮಾಜಿ ಕಟ್ಟಿಸಿದ ಮಠ 

ವೀರಮ್ಮನು ತನ್ನ ಮಗ ಭದ್ರ ಯ್ಯುನೆ 
ಹೆಸರಿನಲ್ಲಿ ಕಟ್ಟಿಸಿದ ಮಠ 

ವೀರಮ್ಮಾಜಿ 

ಬಸವಪ್ಪನಾಯಕ (ದಾಸಿ) 


೧೦೪ ಮಾನವಿಕ ಕರ್ಣಾಟಕ 


7. 1777161... .... 


ಮಹತ್ತಿನ ಮಠ ಮುಂಗಿನಾಡ ಶಾಂತವೀರಪ್ಪನು ಕಟ್ಟ ಸಿದ 

ಸೀಮೆಯ ಕ 

ಮುಡಗೊಪ್ಪ ಗ್ರಾಮ 

ಮಹತ್ತಿನ ಮಠ ಆನಂದಪುರದ ಹಿರಿಯ ಬಸವಪ್ಪನಾಯಕ (ದಾನಿ) 

ಚಂಪಕಾಸರಸ್ಸಿ 

ನಲ್ಲಿರುವ ಮಠ 
ಶೃಂಗೇರಿ ಮಠ ಶೃಂಗೇರಿ ಇಮ್ಮಡಿ ಸೋವ: ಶೇಖರನಾಯಕ 

(ದಾನಿ) 
ವಿರಕ ಮಠ ಬಿಲಗುಂಜಿ ಸೋಮಶೇಖರನಾಯಕರ ಅಳಿಯ ,. 
ನಃ ಮಸ್ಲಿಸೆಟ್ಟರು ಕಟ್ಟಿ ಸಿದರು 

ವಿರಕ್ತಮಠ ಹರಕರೆ ಬಸವಯ್ಯನ ಭಕ್ತ ಕಟ್ಟಿಸಿದ 
ಮಹತ್ತಿನ ಮಠ ಬಿದರೂರಿಂದ ಅರಗಕ್ಕೆ ಬೂಕಸ್ತನದ ಬಸವಯ್ಯನ ಹೆಂಡತಿ 

ಹೋಗುವ ವೀರಮ್ಮ ಕಟ್ಟ ಸಿದರು, 

ದಾರಿಯಲ್ಲಿ 
ಮಹತ್ರಿನ ಮಠ ಸಿಂಗನ ಬಿದರೆ ಸೋಮಶೇಖರನಾಯಕ (ದಾನಿ) 
ಕೂಡಲಿ ಕಲ್ಲುಮಠ ಕೂಡಲಿ ' ಸೋಮಶೇಖರನಾಯಕ (ದಾನಿ) 
ವಿರಕ್ತಮಠ ಸೋಮವಾರಪೇಟಿ  ಬಸವಪ್ಪನಾಯಕರು ಕಟ್ಟಿಸಿದರು... 
ಕಲ್ಲಿನ ಮಠ ಅನವಟ್ಟಿ ಗ್ರಾಮ ಹಂಚಿನ ಸಿದ್ದನು ಕಟ್ಟಿಸಿದ ಮಠ... 

(ತುಪನೂರ ಸೀಮೆ) 
ಗದ್ದಿಗೆ ಮಠ ಚಟ್ಟಿ ಹಳ್ಳಿ ಇಮ್ಮಡಿ ಬಸವಪ್ಪ ನಾಯಕ | 
ವಿರಕ್ತಮಠ ಉಡುಗಣಿ ಕೈಗೂಡಿ ಬಸವ ಕಟ್ಟಿಸಿದನು... 


ಮಠಗಳಿಗೆ ಕೇವಲ ಭೂವಿಯನ್ನು ಮಾತ್ರ ದಾನ ಮಾಡುತಿ ತರಲಿಲ್ಲ ಎತ್ತಿನ. 
ಮಾನ್ಯ ಎಂಬ ಆರ್ಥಿಕ ಸಹಾಯವನ್ನು ಕೆಳದಿಯ ನಾಯಕರು ನೀಡುತ್ತಿ ದ್ದರ | 
ಒಂದು ಉದಾಹರಣೆಯನ್ನು ತಟ ಬಸವಪ ಶೃೈನಾಯಕನು ಕ್ರಿ. 
ಎರಡು ದಂಡದ ಮಠದ "ಸಟ್ಟದ ಗುರುಬಸವ ಪ್ರಭುಜೇವರಿಗ ಯತಿ ನ 
ಧರ್ಮಶಾಸನವನ್ನು ಮರಿಯಪ್ಪ ಎಂಬುವನು ಕೇಳಿತೊಡದ್ದರಿಂದ ಸ (ಡಿ 
ವಿವರ ಹೀಗಿದೆ : NE 


ಕೆಳದಿ ನಾಯಕರ ಕಾಲದ ಗ್ರಾಮಗಳಲ್ಲಿ ಮಠಗಳ ಸ್ಥಾಪನೆ ಮತ್ತು ಪೋಷಣೆ ೧೦೫. 


" ಯಾ ಮಠದ ಧರ್ಮಕ್ಕೆ ಬಿಟ್ಟ ಮಾನ್ಯದ ಯೆತ್ತು ನಡೆ 15 
ಹದಿನೈದು ಯೆತ್ತಿನ ಮಾನ್ಯವನು ಶಿನಾಸಿಸಕನಾಗಿ ಬಿಟ್ಟಿ ವಾಗಿ ಯಾ 
ಯೆತ್ತಿನ ಮೇಲೆ “ಡಕ ಹಾ ರಲ್ಲಿ ಪಟ್ಟ ಕವಾಡ ಮುಂತಾದ 
ಫಟಸಿನ ಸರಕು ಹೊರತ್ತೂಗಿ ಹೋರಿ ಕೊಂಬ ಟನಸು ಅಕೆ ಭತ್ತ ರಾಗಿ 

ಉಪ್ಪುಹುಳಿ ವಿದಳ ಬೂಸ ಯೆಂಣಿತು ಪ್ಪ ಕಾಯಿ ಜಲ ಕಾಚು 
ಖೊಬರಿ ಕತ್ತ ಕಬ್ಬುನ ಉತ್ತುತ್ತೆ ಬಸೂ ಅರಿಸಿನ ಶುಂಠಿ ಉಳ್ಳಿ 
ಮುಂತಾದ ಜಿನಿಸಲು ದುರ್ಗಯಿಕ್ಕೇರಿ ಫಟ್ಟದ ಕೆಳಗಣ ಹೋಬಳಿ 
ಸುಂಕದಲ್ಲಿ ಸಹ ಯೆತ್ತುಗಳ ವರ್ಗ ವಯಸ್ಸನು ಬರಸಿ ಯಾ ಪ್ರಮಾಣು 
ಜಿರಿಸನು ಹೇರಿಕೊಂಡು ಷಡ್ಜರುಶನಕ್ಕೂ ನಿಡಿ ಮಾಡಿಕೊಂಡು 
ನಿಂಮ ಶಿಶ್ಯ ಪಾರಂಪರ್ಯವಾಗಿ ಅಚಂದ್ರಾರ್ಕಸ್ತಾಯಿಗಳಾಗಿ ಸುಖದಿಂ 
ಮಠದ ಧರ್ಮವ ನಡಸಿಕೊಂಡು ಬಾಹದೆಂದು ಬರಸಿಕೊಟ್ಟ ಯೆತ್ತಿನ 
ಮಾನ್ಯದ ಧರ್ಮಶಾಸನ 
ಸ್ತ್ರೀಯರು ಮಠಗಳನ್ನು ಕಟ್ಟ ಸುತ್ತಿ ದ್ದ ರು ಎಂಬುದಕ್ಕೆ ಶಾಸನಗಳಲ್ಲಿ ಬರುವ. 
ಬನದಮ್ಮ ಎಂಬ ದಾನಿ ಶಿವಲಿಂಗಿ ಮತು ಪುಟ್ಟ ಶಾಯಿ ಜಂಬುಕಂಡಿ ಚೆನ್ನಿ ಎಂಬ 
ನೃತ್ಯಗರ್ತಿಯರು ಕಟ್ಟಿಸಿದ ಮಠಗಳೇ ಸಾಕ್ಷಿ. ಎ ವೇಳೆ ಸರ್ಕಾರದಿಂದ “ಭೂಮಿ 
ಯನ್ನು ಕೊಂಡು ಮಠಕ್ಕೆ ದಾನ ಮಾಡುತ್ತಿ ದ್ದ ರು. ಹೆಚ್ಚಿ ನ ಮಠಗಳು ವೀರಶೈವ 
| ತ ಪ್ರಚಾರದಲ್ಲಿ ತೊಡಗಿದ್ದ ವು. ವೀರತೈವರು ಕೆಳದಿ ರಾಜ್ಯದಲ್ಲಿ ಗ್ರಾಮಾಂತರ 
ಪ್ರದೇಶಗಳಲ್ಲಿ ಹೆಚ್ಚಾ ಗಿ ಇರುತ್ತಿ EN ಡೆ ಇದಕ್ಕೆ ಕಾರಣವೆಂದು ಹೇಳಬಹುದು, ಮೇಲಿನ 
_ ವಿವರಗಳನ್ನು ಪರಿಶೀಲಿಸಿದಾಗ ಕೆಲವು ತೀರ್ಮಾನಗಳನ್ನು ಮಾಡಬಹುದು. 
ಒಂದನೆಯದಾಗಿ, ಕೆಳದಿಯ ಕಾಲದ ಗ್ರಾ ಮಜೀವನದಲ್ಲಿ ವಿವಿಧ ಪಂಥಗಳಿಗೆ ಸೇರಿದ 
ಮಠಗಳು ಸ ಧಾನ ಪಾತ್ರವನ್ನು ವಹಿಸುತ್ತಿದ ವು, ಆಯಾಯಾ ಪಂಥದ ಅನುಯಾಯಿ 
ಗಳಿಗೆ ಈ ; :ಠಗಳು ಮತೀಯ ಸ್ಫೂರ್ತಿಯನ್ನು ನೀಡುತ್ತಿದ್ದವು. ವಿವಿಧ ಪಂಥದ 
| ಆನುಯಾಸಿಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾಜಿಕವಾಗಿ ಸಂಘಟಿಸುವ 
| ಕಾರ್ಯದಲ್ಲಿ ಇವುಗಳು ತೊಡಗಿದ್ದ ವೆಂದು SUE, ಎರಡನೆಯದಾಗಿ ವೀರಶೈವ 
ಮಠಗಳು ಸಂಖ್ಯೆ ಯಲ್ಲಿ ಹೆಚ್ಚಾಗಿದ್ದ ವು. ಇವುಗಳಲ್ಲಿ ನಾನಾ ವಿಧಗಳು ಇದ್ದವು ಉದಾ: 
' ಮಹತಿ ಶಿ ನಮರ ಮಹಾಮಹತಿ, ನ ಮಠ, ಬೀಕ್ಷ ಮಠ ಮತ್ತು ವಿರಕ್ತ ಮಠಗಳು 
ಇದ ವು, ಮಹತ್ತಿನ ಮಠಗಳು ವೀರಶೈವ ಗುರುಗಳನ್ನು ಮುಖ್ಯಾಧಿಕಾರಿಗಳಾಗಿ 
ಹೊಂದಿದ್ದ ವ. ಗ್ರಾಮಗಳಲ್ಲಿ ವೀರಶೈವ ಧರ್ಮವನ್ನು ಪ್ರಚಾರ ಮಾಡುವುದು ಇವುಗಳೆ 
k ಬೀಕ್ಷ ಮಠಗಳು ಅನ್ನ ದಳವನ್ನು ಪ್ರಧಾನ ಗುರಿಯಾಗಿ 
00 ಗ್ರಾಮಗಳಿಗೆ ಹೂರಗರೆಯೀೆ ಬಂದ ಜನರಿಗೆ ಊಟ 
ರವನ್ನು ಇಂತಹ ಮಠಗಳು ಒದಗಿಸಿಕೊಡುತ್ತಿ ದ್ವವು. ಹೆಸರೇ ಸೂಚಿಸುವಂತೆ 
ಗಳು ವೀರತೈೆವ ರದ ತಾತ್ವಿಕ ಅಧ್ಯಯನಕ್ಕೆ ಹೆಚ್ಚಿನ ಗಮನವನ್ನು 


೧೦೬ ಮಾನವಿಕ ಕರ್ಣಾಟಕ 


ನೀಡುತ್ತಿದ್ದವು, ಮೂರನೆಯದಾಗಿ ಇಂತಹ ಮಠಗಳು ಗ್ರಾಮಾಂತರ ಪ್ರದೇಶದ 
ಜನಗಳನ್ನು ಕೆಳದಿ ಅರಸರ ಪ್ರಭುತ್ವ ಕ್ಕೆ ಬಂಧಿಸುವ ಕೊಂಡಿಗಳಾಗಿದ್ದ ಜ್‌ ಎಂದು 
ಹೇಳಬಹುದು. ಗ್ರಾಮಗಳಲ್ಲಿದ್ದ ಮಠಗಳಿಗೆ ದತ್ತಿಯನ್ನು ಕೊಡುವುದರ "ಮೂಲಕವು 
ಮತ್ತು ಹೊಸದಾಗಿ ಮಠಗಳನ್ನು ಸ್ಥಾ ್ಸಿ ಪಿಸುವುದರ ಮೂಲಕವು ಕೆಳದಿಯ ಅರಸರು 
ಗ್ರಾಮಾಂತರ ಪ್ರದೇಶಗಳಲ್ಲಿ ತಮ್ಮ ರಾಜಕೀಯ ಪ್ರ ಪ ಭಾವವನ್ನು ವ್ಯಕ್ತ, ಪಡಿಸುತ್ತಿದ್ದರು. 
ಮಠಗಳ ಆಡಳಿತಗಾರರ ಮೂಲಕ ಗಾ ತ್ರಮಸ್ಥ್ಯರ 'ಇಷ್ಸೆಯನ್ನು ಸಂಪಾದಿಸುತ್ತಿದ್ದ ರು. 
ನಾಲ್ಗನೆಯದಾಗಿ ಕೆಳದಿಯ ಕಾಲದ ಮಠಗಳ ಸ್ಥಾಪನೆಯಲ್ಲಿ ಶ್ರೀಮಂತ ವರ್ಗದವರು 
ಸ್ತ್ರೀಯರು, ಮತ್ತು ವರ್ತಕರು ಪಾಲುಗೊಳ್ಳುತ್ತಿ ದು ದನ್ನು ನೋಡಿದರೆ, ಈ ವರ್ಗಗಳಲ್ಲಿ 
ಫೇಸ ಸಮಾಜದಲ್ಲಿ ತಮ್ಮ ಹೆಸರನ್ನು 'ಶಾಶ್ವತಗೊಳಿಸಲು ಪ್ರಯತ್ನಿಸುತ್ತಿದ್ದರು 
ಎಂಬುದು ಗೊತ್ತಾಗುತ್ತದೆ. ಕೊನೆಯದಾಗಿ ಈ ಕಾಲದ ಗ್ರಾಮಾಂತರ ಪ್ರದೇಶದ 
ಮಠಗಳು ಶೈವ ಮತ್ತು ವೀರಶೈವ ಧರ್ಮದ ಪ್ರಚಾರದ ಜೊತೆಗೆ ವಿದ್ಯಾಭ ಸ್ಯಾಸದ 
ಕೇಂದ್ರಗಳು ಆಗಿದ್ದು, ವಿವಿಧ ಪಂಥಗಳ ಸಂಪ್ರದಾಯಗಳನ್ನು ಕಾಪಾಡಿಕೊಂಡು 
ಬಂದನೆಂದು ಹೇಳಬಹುದು. ಒಟ್ಟಿ ನಲ್ಲಿ ಮಠಗಳು ದೀವಾಲಯಗಳಂತೆ ಕೆಳದಿ ರಾಜ್ಯದ 
ಗ್ರಾಮಗಳ ಜೀವನಾಡಿಗಳಾಗಿದ್ದವು. 


ee ಲ್‌  ್ಸಬ್ಹಾಾ್‌ 3 * 


ಬಿ. ಬಿ ಟು. ಕ್‌ ್‌ 


10. 


ಕೆಳದಿ ನಾಯಕರ ಕಾಲದ ಗ್ರಾಮಗಳಲ್ಲಿ ಮಠಗಳ ಸ್ಥಾಪನೆ ಮತ್ತು ಪೋಷಣೆ ೧೦೭ 


ಅಡಿ ಟಿಪ್ಪಣಿಗಳು ಕ 


ನೋಡಿ: ಕೆಳದಿ ಅರಸರು" ಕವಲೇದುರ್ಗ '-ಕೆ ಮೊಹಮ್ಮದ್‌ ಶರೀಫ್‌, ಪ್ರಬುದ್ಧ 
ಕರ್ಣಾಟಕ ಸಂಪುಟ 7], ಸಂಚಿಕೆ 2, 4. ಅನುಬಂಧ ಪುಟ 28-30. 

ಮೈ.ಪ್ರುವ, 1943, ಸಂಖ್ಯೆ 30. 

ಎಸ್‌.ಐ.ಐ, ಸಂಪುಟ 9, ಭಾಗ2, ಸಂಖ್ಯೆ 674. 

ಅ್ಯ.ರಿಸಾಇ.ಎ, 1931-32, ಸಂಖ್ಯೆ 262. 

ಎನಿ,ಕ. 8-40-99, ಮೈ.ಪು.ವ, 1943 ಸಂಖ್ಯೆ 35-45. 

ಎಪ್ಮಿಕ, 8-4, ತೀರ್ಥಹಳ್ಳಿ-46 

ಎಸ್‌.ಐ.ಐ, ಸಂ, 7, ಸಂಖ್ಯೆ 321, ಕ್ರಿ.ಶ. 1585. 

ನೋಡಿ: ಆ ಸುಂದರ ಕೆಳದಿ ನಾಸ್ತುಮೂರ್ತಿಶಿಲ್ಪ, ಸಂಪುಟ 1, ಮೈಸೂರು 1986, 
ಪುಟ 139-150. ~ 

ಎಸ್‌,ಐ ಬ-ಸೆಂ. 7, 321, ಸಂ. 9, 674, 

ಮೈ.ಪು.ವ. 1916-111, 114, 116; 1919-96; 1923, 63, 95, 96, 98, 
99, 101, 102, 104, 108, 1927-153, 154, 1933-28. 1936-96 
1943-37, 38, 40, 41, 

ಎ.ಆರ್‌,ಐ,ಇ. 1970-71, ಸಂ. 25. 

ಎಪಿ,ಕ, ಸಂಪುಟ 6--ಕೊಪ್ಪ 61; 7--ಹೊನ್ನಾಳಿ 62; ಶಿಕಾರಿಪುರ 27, 42; 
ತೀರ್ಥಹಳ್ಳಿ 96; ಶಿನಮೊಗ್ಗ 28, 98; 8--ತೀರ್ಥಹಳ್ಳಿ 6, 40, 42, 43, 
45, 46, 47, 48, 49, 53, 54, 56, 61, 62, 63, 64, 66, 68, 73, 
TIT 79, 86, 81,82, 83,91, 92, 94, 95, 98, 99, 145, 
165, 180, 185, 187, 8--ಸೊರಬ 354; ಹೊನ್ನಾಳಿ 74; ನಗರ, 32, 
79; ಸಾಗರ 44, 53, 158; ಕೊಪ್ಪ 61. 

ನೋಡಿ: ಕೆಳದಿ ಅರಸರ ಮೂರು ಹೊಸ ತಾಮ್ರ ಶಾಸನಗಳು -_ಕೆ, ಮೊಹಮ್ಮದ್‌ 
ಶರೀಫ್‌ ಮಾನವಿಕ ಕರ್ಣಾಟಕ, ಸಂಪುಟ 10, ಸಂಚಿಕೆ |, ಮೈಸೂರು ಪಿಶ್ವನಿದ್ಯಾ 
ನಿಲಯ (1979) 


ಎರಡು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವುದೆಂದರೆ ಯಾವುದನ್ನೂ 


ಮಾಡದಿರುವುದೆಂದೇ ಅರ್ಥ. 


ಉತ್ತಮ ಗುಣ ನೀರಿನಂತೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತದೆ. 
ಕೆಳಮಟ್ಟದಲ್ಲಿ ನಿಲ್ಲುತ್ತದೆ. 

—ರೋಟು 

ಜ 


ಯಾವ ತಪ್ಪೂ ಸಿಕ್ಕದ ರೀತಿಯಲ್ಲಿ ಯಾವುದೂ ಪರಿಪೂರ್ಣ ಆಗಿರುವುದಿಲ್ಲ. 
| 


ಈಸೋಪ 


ಪುರುಷನಿಗೆ ತನ್ನದೇ ಆದ ಭಾಗ್ಯ ಅವನಿಗೆ ಮದುವೆಯಾಗುವವರೆಗೆ ಮಾತ್ರ. 


ಅಲ್ಲಿಂದ ಮುಂದೆ ಅದು ಕೈ ಹಿಡಿದವಳ ಭಾಗ್ಯ. 


ಎಜೆ; ಐ; ಅಯ್ಯರ್‌ 


Za ಟ್‌ ಫೋ nS 


ಡಾ. ಹು. ಲ. ಚಂದ್ರಶೇಖರ 


ಪುನರುಜ್ಜೀವನ ಕಾಲದ ತಾತ್ತ್ವಿಕರು 
ಮತ್ತು ಜಗತ್ತು 


ಸಾಂಸ್ಕೃತಿಕ ಪುನರುಜ್ಜೀವನದ ಆರಂಭದಲ್ಲಿ ತಾತ್ತ್ವ್ವಿಕರು ಪುರಾತನನೂತನತೆಗಳ 
ವಿಚಿತ್ರಮಿಲನವನ್ನು ಪ್ರದರ್ಶಿಸಿದರು. ಕ್ಯೂಸದ ನಿಕೊಲಸ್‌ (1401-1464) 
ಮೂಲತಃ ಅನುಭಾವಿಯಾದ್ದರಿಂದ ಆತನ ಚಿಂತನೆಯಲ್ಲಿ ನಾವು ಉಾವ ತಾರ್ಕಿಕ 


`: ಮೆರಗನ್ನೂ ಕಾಣಲಾರೆವು. ಹೀಗಾಗಿ ಜಗತ್ತಿನ ಬಗ್ಗೆ ಆತನು ಮೂರು ಸಿದ್ಧಾಂತ 


ಗಳನ್ನು ಮಂಡಿಸುತ್ತಾನೆ. ಮೊದಲನೆಯದು ವಿಶ್ವದೇವೈಕ್ಯವಾದ (Pantheism), 
ಎಂದರೆ ನಿಕೊಲಸ್‌ ಪ್ರಕಾರ ಈ ಜಗತ್ತು ಈಶ್ವರನಲ್ಲದೇ ಬೇರೆಯಲ್ಲ. ಇದರ 
ಪ್ರತಿಯೊಂದು ವಸ್ತುವೂ ಈಶ್ವರನ ಅಂಗವಾಗಿದ್ದು ಅದರಲ್ಲಿ ಅತನು ಅವ್ಯಕ್ತವಾಗಿ 


ನೆಲೆಸಿರುವನು. ' ಈಶ್ವರನು ಎಲ್ಲ ವಸ್ತುಗಳನ್ನೂ ಒಳಗೊಂಡಿದ್ದಾನೆಂಬ ಅರ್ಥದಲ್ಲಿ 


ಆತನು ಸ್ಕೂಲ ಈ ಎಲ್ಲ ವಸ್ತುಗಳಲ್ಲೂ ತನ್ನ ಪೂರ್ಣಶಕ್ತಿ ಯೊಂದಿಗೆ ನೆಲೆಸಿರುವನು 
ಎಂಬ ಅರ್ಥದಲ್ಲಿ ಅತನು ಸೂಕ್ಷ್ಮನೂ ಹೌದು. ಎರಡನೆಯದಾಗಿ ಈಶ್ವರನ 
ಆಲೋಚನೆಯ ಅಪೂರ್ಣ ನಕಲು ಎನ್ನುವಲ್ಲಿ ನಾವು ಸ್ವಲ್ಪಮಟ್ಟಿಗೆ ಆತನಲ್ಲಿ ಪ್ಲೇಟೋ 
ಪ್ರಭಾವವನ್ನೂ ಕಾಣಬಹೆದು. ಕಡೆಯದಾಗಿ ವಸ್ತುಗಳ ಸತ್ತ್ವ ಮತ್ತು ಈಶ್ವರನ 
ಸತ್ತ್ವ ಒಂದೇ ಅಲ್ಲ ಎಂಬ ವಿಷಯದಲ್ಲಿ ಆತನು ಈಶ್ವರ ಸ್ರಸಂಚಗಳ ಭಿನ್ನತೆಯನ್ನು 
ಎತ್ತಿ ಹಿಡಿದನು. ಇವಲ್ಲದೇ ನಿಕೊಲಸ್‌ ಕಕ್ಷೆಯಲ್ಲಿ ಭೂಮಿಯ ಸುತ್ತುವಿಕೆ, 


 ಪರಮಾಣುವಾದ, ಚಲನೆಯ ಸಾಪೇಕ್ಷತೆ--ಈ ವಾದಗಳಿಗೂ ಪ್ರಸಿದ್ಧ. 


ಲ್ಯುಡೊವಿಕೊ ವೈವ್ಸ್‌ಗೆ (1492-1540) ಅಭೌತದೃಷ್ಟಿ ಕೋನಕಿಂತಲೂ 
ವೈಜ್ಞಾನಿಕ ದೃಷ್ಟಿಕೋನವೇ ಮುಖ್ಯವಾಯಿತು. ಪೂರ್ವಸಿದ್ಧಾಂತಗಳಿಂದ 
ವಿಮುಖರಾಗಿ ಜಗತ್ತನ್ನು ನಮ್ಮ ಅನುಭವಕ್ಕೆ ದತ್ತವಾಗಿರುವಂತೆ ಅಧ್ಯಯನ 


" ಮಾಡಬಯಸಿದವರಿಗೆ ಆತನು ಒಂದು ಮಾದಡಿಯಾಗಿದ್ದ. ಇತರರ ಅಭಿಪ್ರಾಯ 


ಗಳನ್ನು ಅವಲಂಬಿಸದೇ ಮತ್ತು ಯಾವುದೇ ರೀತಿಯ ಬಾಹ್ಯಪ್ರ ಭಾವಕ್ಕೆ ಒಳಗಾಗದೇ 
ಜಗತ್ತನ್ನು ಸ್ವತಃ ಅವಲೋಕನ ಪ್ರಯೋಗಗಳ ಮೂಲಕ ಅಧ್ಯಯನ ಮಾಡುವುದು 
ಆತನ ವೈಜ್ಞಾನಿಕತೆಯ ಮುಖ್ಯ ಲಕ್ಷಣ. 


೧೧೦ ಮಾನವಿಕ ಕರ್ಣಾಟಕ 


ಕಾಲವು ಬದಲಾದಂತೆಲ್ಲಾ ಜಗತ್ತಿನ ಬಗ್ಗೆ ವಿಚಿತ್ರವಾದಗಳು ಹುಟ್ಟಿ ಕೊಂಡವು. 
ಉದಾಹರಣೆಗೆ ಮಂತ್ರವಿದ್ಯೆ ಮತ್ತು ರಸತಂತ್ರ ಗಳು (Alchemy) ಸ್ವಿಸ್‌ಜನ್ಯನಾದ 
ಪ್ಯಾರಾಸೆಲ್ಯಸ್‌ನಲ್ಲಿ (1493-1541) ಸಮರ್ಥ ಪ್ರತಿಪಾದಕನನ್ನು ಕಂಡ್ಬು 
ಕೊಂಡವು. ಈತ ನೈಸರ್ಗಿಕ ಮತ್ತು ಸಾ ಕಲ್ಪ ನೆಗಳ ಆದುತ ಮಿಶ್ರಣ 
ವನ್ನು ತನ್ನ ಚಿಂತನೆಯಲ್ಲಿ ಪ್ರದರ್ಶಿಸಿದ. ಇವನ ಪ್ರಕಾರ ಜಗತ್ತು ಈಶ ಸಂಕಲ್ಪದ 
ವಿಕಾಸ, ಈಶ್ವರನ ಸತ್ರ ವು (Essence) ವಿಭಜಿಸಿ ಸ ಸೃಷ್ಟಿತತ್ತ್ವ ತಳು. ಸಂಖೆ ಯಲ್ಲಿ 
ವೃದ್ಧಿ ಸುವ ಮೂಲಕ ಸೃಷ್ಟಿಕಾರ್ಯವು ನಡೆಯುತ್ತದೆ. . ಈ ವಿಕಾಸದ Se 
ತತ್ತ, ಖಿಯಾಸ್‌ ಎನ್ನಲ್ಪಡುವ ಪ್ರಕೃತಿ. ಎಲ್ಲ ವಸ್ತುಗಳೂ ತಮ್ಮ ರಚನೆಗೆ ಈ 
ನಿರಾಕಾರ ಮೂಲಸಾಮಗ್ರಿ ಯನ್ನೇ ಆಶ್ರಯಿಸಿವೆ. ಅನಂತರ ಇದರಿಂದ ಮೂರು 
ತತ್ತ್ವಗಳು ಹೊರಹೊಮ್ಮುತ್ತವೆ, ಸಾಲ್‌ (8541) ಎಲ್ಲ ಘನವಸ್ತುಗಳ ಮೂಲತತ್ತ್ವ 
ವಾದರೆ ಪಾದರಸವು ದ್ರ ವೆಗೆಳ ಮೂಲತತ್ತ್ವ, ಹಾಗೆಯೇ ಗಂಧಕವ ಇಂಧಕ ವಸ್ತು 
ಗಳ ಮೂಲತತ್ತ್ವ. ್‌ೆ ಮೂರು ತತ್ತ್ವಗಳು ಪುನಃ ಪೃಥ್ವಿ ಅಪ್‌, ತೇಜ ಮತ್ತು. 
ವಾಯು ಎಂಬ ನಾಲ್ಕು ಭೂಶಗಳಾಗಿ ಪ್ರತ್ಯೇಕಗೊಳ್ಳುತ್ತ ವೆ. ಆನಂತರ ಈ ನಾಲ್ಕು 
ಭೂತಗಳು ತಮಗೆ ಸಂಬಂಧಿಸಿದ ಸೂಲವಸ್ತು ಗಳನ್ನು ಹೊರಹೊಮ್ಮಿಸುತ್ತವೆ, 
ಪ್ರತಿಯೊಂದು ತತ್ತ್ವವೂ ಚೇತನಾತ್ಮಕವೆಂಬುದು ಪ್ಯಾರಾಸೆಲ್ಯಸ್‌ ಆನ್ನು ವಿಜ್ಞಾನ 
ದಿಂದ ಪ್ರತ್ಯೇಕಿಸುವ ಅಂಶವಾಗಿದೆ. ಆತನ ಪ್ರಕಾರ ಜಗತ್ತಿನ ಅತ್ಯಂತ ಸೂಕ್ಷ್ಮ 
ಕಣದಿಂದ ಹಿಡಿದು ಅತ್ಯಂತ ಸ್ಥೂ ಲವಸ್ತು ವಿನವರೆಗೆ ಎಲ್ಲ ವಸ್ತುಗಳೂ ಚೈತನ್ಯ ಅಥವಾ , 
ಆತ್ಮದ ನೆಲೆಯಾಗಿವೆ. ಈ ಜೈವಿಕ ನಿಸರ್ಗವು ವಿಚಿತ್ರಶಕ್ತಿಗಳ ನೆಲೆಯಾಗಿದ್ದು ಅದರ 
ನಿಯಂತ್ರಣವು ಈ ಶಕ್ತಿಗಳ ನಿಯಂತ್ರಣದಲ್ಲಿದೆ, ಪ್ಯಾರಾಸೆಲ್ಯಸ್‌ ಪ್ರಕಾರ ಈ 
ಶಕ್ತಿಗಳನ್ನು ಮಂತ್ರಗಳಿಂದ ವಶಪಡಿಸಿಕೊಳ್ಳ ಬಹುದು. 

ಕ್ರಮೇಣ ತಾತ್ತಿ ಕರು ಜಗತ್ತು ಶಕ್ತಿಗಳ ಆಕರ್ಷಣೆ ಮತ್ತು ವಿಕರ್ಷಣೆಗಳ 
ಕೇಂದ್ರವೆಂಬುದನ್ನು ಮನಗಂಡರು. ಬರ್ನಾರ್ಡಿನೊ ಟಲೆಸಿಯೊೋ (1508- 
1588) ಪ್ರ ಕೃತಿಜ್ಞಾ ನವನ್ನು ಅವಲೋಕನ ತಳಹದಿಯ ಮೇಲೆ ನಿರ್ಮಿಸಲೆತ್ನಿಸಿದ, 
ಈ ಜಗತ್ತು ಸ ರಪ್ರ 'ಮತಾಣದ್ದರುವ ಪ್ರಕೃತಿ ಮತ್ತು ಶಕ್ತಿಗಳಿಂದ ಕೂಡಿದೆಯೆಂಬ 
ಆತನ ವಾದದಲ್ಲಿ ಸ್ಟ್ರೋಯಿಕರ ಚಿಂತನೆಯ ಕುರುಹನ್ನು ನಾವು ಕಾಣಬಹುದು. 
ಈಶ್ವರಜನ್ಯ ಪ್ರಕೃತಿಯು ಎಲ್ಲ ಕಾಲಗಳಲ್ಲೂ ಇರುವಂತಹುದು, ಶಕ್ತಿಗೆ ಶೀತ ಮತ್ತು 
ಉಷ್ಣ ವೆಂಬ ಎರಡು ರೂಪಗಳಿವೆ,  ಉಷ್ಣವು ಪ್ರಕೃತಿಯನ್ನು ಚಲಿಸಿದರೆ ಅಥವಾ 
ವಿಕಾಸಗೊಳಿಸಿದರೆ ಶೀತವು ಅದನ್ನು ಸ್ಥಾಯಿಗೊಳಿಸುತ್ತದೆ ಇಲ್ಲವೆ ಸಾಂದ್ರ 
ಗೊಳಿಸುತ್ತದೆ, ಜಗತ್ತಿನ ಎಲ್ಲ ವಸಕ್ತಿಗಳೂ ಶಕ್ತಿಯ ಈ ಎರಡು ರೂಪಗಳಲ್ಲಿ ಒಂದರ 
ಪರಿಣಾಮವಾಗಿರುತ್ತದೆ. 

ಅನಂತರ ಜಗತ್ತಿನ ಬಗ್ಗೆ ಅತಿಮಾನುಷ ನಿರೂಪಣೆಗಳು ತಮ್ಮ ಆಕರ್ಷಣೆಯನ್ನು 

ಕಳೆದುಕೊಂಡವು, ಈ ಹಂತದಲ್ಲಿ ಶಾತ್ತ್ವಿಕರು ಯಾವುದೇ ರೀತಿಯ ಆಧ್ಯಾ ತ್ಮಿ 


ಪುನರುಜ್ಜೀವನ ಕಾಲದ ತಾತ್ತ್ವಿಕರು ಮತ್ತು ಜಗತ್ತು ೧೦೦ 


ನಿರೂಪಣೆಗೆ ಮೊರೆಹೋಗದೇ ಜಗತ್ತಿನ ಬಗ್ಗೆ ಶುದ್ಧ ಯಾಂತ್ರಿಕ ಇಲ್ಲವೇ ಭೌತಿಕ 
ವಿವರಣೆಯನ್ನು ನೀಡಲೆತ್ನಿಸಿದರು. ' ವಿಶ್ವನೆಂಬ ಪುಸ್ತಕವು ಗಣಿತದ ಭಾಷೆಯಲ್ಲಿ 
ಲಿಖಿತವಾಗಿದೆಯೆಂದು ಸಾರಿದ ಇವರು ಜಗತ್ತಿಗೆ ಸಂಖ್ಯಾತ್ಮಕ ವಿವರಣೆಯನ್ನು 
ನೀಡಿದ ಪೈಥಾಗೊರಾಸ್‌ ಯತ್ನ್ನವನ್ನು ಮುಂದುವರೆಸಿದರು. ಗಣಿತವೊಂದೇ ಇವರಿಗೆ 
ಅತಿ ಶ್ರೇಷ್ಠ ವಿಜ್ಞ್ಞಾನವಾಯಿತು, ಇವರ ದೃಷ್ಟಿಯಲ್ಲಿ ಅಳತೆಗೆ ಸಿಗುವುದು 
ಸ್ವೀಕಾರಾರ್ಹವಾದರೆ ಅಳತೆಗೆ ನಿಲುಕದ್ದು ತಿರಸ್ಕಾರ ಯೋಗ್ಯವಾಯಿತು. ಇವರು 
ನಿಸರ್ಗದ. ಘಟನೆಗಳೆಲ್ಲವೂ ನಿರ್ದಿಷ್ಟನಿಯಮಗಳಿಗೆ ಅಧೀನವಾದ ಕಾರ್ಯಗಳ 
(Bodies) ಚಲನೆಯಿಂದ ಸಂಭವಿಸುವುದೆಂಬುದನ್ನು ಮನಗಂಡರು. ಉದಾಹಣಣೆಗೆ 
ಲಿಯೊನೊರ್ಡೊ ಡಾವಿಂಚೆ (1452-1519) ಖಗೋಳಶಾಸ್ತ್ರದ ಬಗ್ಗೆ ಅನೇಕ 
ಅಂಶಗಳನ್ನು ಮುಂದಿಟ್ಟ. ಅನಂತರ ಕೊಪರ್ನಿಕಸ್‌ (1473-1543) ಸೂರ್ಯ 
ಕೇಂದ್ರಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದ. ಇದನ್ನು ರೋಮನ್‌ ಕ್ಯಾಥೊಲಿಕ್‌ 
ಚರ್ಚ್‌ ತನ್ನ ಮತಕ್ಕೆ ಮಾರಕವೆಂದು ಪರಿಗಣಿಸಿ ಈ ಕುರಿಶ ಸಾಹಿತ್ಯವನ್ನು 
1616 ರಲ್ಲಿ ನಿಹಿದ್ಧಗ್ರಂಥಗಳ ಪಟ್ಟಯಲ್ಲಿ (The Ix) ಇರಿಸಿತು. 

ಅನಂತರ ಗೆಲಿಲಿಯೋ (1564-1642) ವಿಕಾರವು ಅಣು ಅಥವಾ 
ಭಾಗಗಳಲ್ಲಿ ಮಾತ್ರ ಎಂಬ ಡೆಮೊಕ್ರೈಟಸ್‌ ವಾದದಿಂದ ಪ್ರಭಾವಿತನಾದ. ಆತನ 
ಪ್ರಕಾರ ವಾಸ್ತವವಾಗಿ ವಸ್ತುಗಳಿಗೆ ಉತ್ಪತ್ತಿಯೂ ಇಲ್ಲ, ನಾಶವೂ ಇಲ್ಲ ಎಲ್ಲ 
ಘಟನೆಗಳಿಗೂ ಅಣುಗಳ ಚಾಲನೆಯೇ ಕಾರಣ, ಗೆಲಿಲಿಯೋ ಕೊಪರ್ಫಿಕಸ್‌ನ 
ಸೂರ್ಯಕೇಂದ್ರಿಕ ಸಿದ್ಧಾಂತವನ್ನು ಸಮರ್ಥಿಸಿದ, ಇದು ರೋಮನ್‌" ಕ್ಯಾಥೊಲಿಕರಿಗೆ 
ಅಶಾಸ್ತ್ರೀಯವಾಗಿ ಅವರು ಆತನನ್ನು ನ್ಯಾಯಸ್ಥಾ ನದಲ್ಲಿ (The Inquisition} 
1633ರಲ್ಲಿ ಹಾಜರುಪಡಿಸಿದರು. ಬಲಾತ್ಕಾರದಿಂದ ಗೆಲಿಲಿಯೋ ತಾನು ಮಾಡಿಲ್ಲದ 
ತಪ್ಪನ್ನು ಒಪ್ಪಿ ಕೊಂಡು ತನ್ನ ಅಭಿಪ್ರಾಯವನ್ನು ತ್ಯಜಿಸಿರುವುದಾಗಿ ಶಪಥಮಾಡಿದ 
ನಾದರೂ ಎದ್ದು ನಿಲ್ಲುವಾಗ ತನ್ನೊಳಗೆ ""8 Pur Si 710010'' ಆಂದರೆ 
"ಹಾಗಿದ್ದರೂ ಅದು (ಭೂಮಿ) ಸುತ್ಮುತ್ತದೆ'' ಎಂದನಂತೆ. ಅವನ ಟಿಲಿಸ್ಕೋಪ್‌ 
ಚಂದ್ರನ ಬೆಳಕಿನ ಪ್ರತಿಫಲನ ಲಕ್ಷಣ, ಸೌರವ್ಯೂಹದ ಅತಿದೊಡ್ಡ ಗ್ರಹವಾದ 
ಜ್ಯುಪಿಟಂ್‌ನ (ಗುರು) ಚಂದ್ರಗಳು, ವೀನಸ್‌ನ (ಶುಕ್ರ) ಹೊರಮ್ನೆ, ಶನಿಯ 
ಉಂಗುರಗಳು, ಸೂರ್ಯನ ಕಲೆಗಳು (ಸನ್‌ಸ್ಪಾಬ್ಸ್‌) ಮತ್ತು ಕಕ್ಷೆಯಲ್ಲಿ ಸೂರ್ಯನ 
ಸುತ್ತುವಿಕೆ--ಇನೇ ಮುಂತಾದ ವೈಜ್ಞಾನಿಕ ಅಂಶಗಳನ್ನು ಬಯಲಿಗೆಳೆಯಿತು. 
ಗೆಲಿಲಿಯೋ ಯಂತ್ರ 'ಅಥವಾ ಚಲನಶಾಸ್ತ್ರದ ಪ್ರಯೋಗಗಳಿಗೆ ಹಾಗೂ ಗತಿವೃದ್ಧಿ 
(Acceleration) ಮತ್ತು ಲೋಲಕತತ್ತ ಗಳಿಗೂ ಪ್ರಸಿದ್ಧ. | 

ಅನಂತರ ಕೆಪ್ಲರ್‌ (1571-1630) ಸೂರ್ಯಕೇಂದ್ರಿ ಕ Wie 
ಮತ್ತೊಮ್ಮೆ ಖಚಿತಸಡಿಸಿ ಗ್ರಹಗಳ ಪಥವು ಅಂಡಾಕಾರವೆಂಬ ಸಂತೋ 
ಟಭೂಲೆಮಿಯ ವರ್ತುಲವಾದವನ್ನು ಚೂರ್ಣಗೊಳಿಸಿದ, ಧೂಮಕೇತುಗಳನ್ನು 


೧೧೨ ಮಾನವಿಕ ಕರ್ಣಾಟಕ 


ಅಧ್ಯಯನಮಾಡಿನ ಅತನು ಸಮುದ್ರದ ಉಬ್ಬರಕ್ಕೆ ಚಂದ್ರನನ್ನು ಹೊಣೆಯಾಗಿಸಿದ, 
ಸೂರ್ಯನಿಂದ ಹೊರಹೊಮ್ಮುವ ಅಯಸ್ಕಾಂತೀಯ ಪ್ರಭಾವವೇ ಗ್ರಹಗತಿಗೆ 
ಕಾರಣವೆಂಬ ತನ್ನ ವಾದದಲ್ಲಿ ನ್ಯೂಟನ್ನಿನ ಗುರುತ್ವಾಕರ್ಷಣ ನಿಯಮವನ್ನು 
ಮುಂಭಾವಿಸಿದ, ಅನಂತರ ನ್ಯೂಟನ್‌" (1642-1727) ಗೆಲಿಲಿಯೋ ಮತ್ತು 
ಕೆಪ್ಲರ್‌ ಸಮರ್ಥಿಸಿದ ಸೂರ್ಯಕೇಂದ್ರದ ಸಿದ್ಧಾಂತವನ್ನು ನಿಸ್ಸಂದೇಹಗೊಳಿಸಿದ. 

ವಿಶಾಲವಿಶ್ವದ ಅಗಾಧಿಕೆಯನ್ನು ಕಂಡು - ದಿಗ್ಭ )ಮೆಗೊಂಡ ಬ್ರುನೋ 
(1548-1600) ತಾರೆಗಳೂ ಸ್ಥಿ ರವೆಂದೂ ಮತ್ತು ಅವೂಕೂಡ ನಮ್ಮ ರೀತಿಯ 
| ಗ್ರಹವ್ಯವಸ್ಥೆ ಗಳೆಂದು ಭಾವಿಸಿದ, ಸ್ಫೋಯಿಕರ ಜವರ್ಶ್‌ ಸಿದ್ಧಾಂತವನ್ನು ನೆನಪಿಗೆ 
ತರುವ ಆತನ ಪರಮಾಣುವಾದವು ಅನಂತರ ಲಿಬ್ಬಜನ ಮೊನಾದುಗಳ ಸಿದ್ಧಾಂತಕ್ಕೆ 
ಎಡೆಮಾಡಿಕೊಟ್ಟಿತು, ಆದರೆ ಲಿಬ್ನಿಜನು ಮೊನಾಡುಗಳು ಕೇವಲ ಮಾನಸಿಕ 
ವೆನ್ನುವನ್ನು ಆದರೆ ಬ್ರುನೋ ಮೊನಾಡುಗಳಲ್ಲಿ ಭೌತಿಕ ಮತ್ತು ಮಾನಸಿಕಗಳೆಂಬ 
ಪ್ರಭೇದವನ್ನು ಗುರುತಿಸುವನ್ನು ಒಪತ್ರಿನೋ ಪ್ರಕಾರ ಜಗತ್ತು ಇಂತ ಹ ಅಸಂಖ್ಯಾತ 
ಮೊನಾಡು ಅಥವಾ ಸೂಕ್ಷ್ಮ ಘಟಕಗಳಿಂದ ರಚಿತವಾಗಿದೆ, ಆದ್ಯಂತಗಳಿಲ್ಲದ ಇವು 
ವಿವಿಧರೀತಿಯಲ್ಲಿ ಸಂಯೋಜಿಸಿ ಇದರಿಂದ ಕಾಯಗಳು ತನ್ಮೂಲಕ ಜಗತ್ತಿನ ವಿವಿಧ 
ವಸ್ತುಗಳು ಉತ್ಪನ್ನವಾಗುತ್ತವೆ. ವಿಕಾರವಿರುವುದು ಅಣುಗಳ ಸಂಯೋಗ 
ವಿಯೋಗದಲ್ಲೇ ಹೊರತು ಮೂಲತ: ಅಣುಗಳಲ್ಲಿ ಅಲ್ಲ, ಈ ಜಗತ್ತು ರೂಪ ಮತ್ತು 
ಪ್ರಕೃತಿಗಳ ಮಿಲನದ ಫಲವೆನ್ನುವಲ್ಲಿ ಅರಿಸ್ಟಾಟಲನ ಪ್ರಭಾವವನ್ನು ನಾವು ಕಾಣ 
ಬಹುದು, ಆತ್ಮವು ನಿತ್ಯಸರಮಾಣು, ಈಶ್ವರನು ಪರಮಾಣುಗಳ ಪರಮಾಣು, 
ಬ್ರುನೋ ಪ್ರಕಾರ ಈಶ್ವರನು ದ್ವೈತರಹಿತನೂ ಹೌದು, ಅನೇಕಸಹಿತನಾದ ಏಕನೂ 
ಹೌದು. 

ಬ್ರುನೋ, ವಿಶ್ವವು ಜೈವಿಕವೆಂಬ ವಿಭಿನ್ನವಾದವನ್ನೂ ಮುಂದಿಡುತ್ತಾನೆ. 
ಅವನ ಪ್ರಕಾರ ಭೌತಾಣುಗಳಂದ ಕೂಡಿರುವ ಪ್ರತಿಯೊಂದು ವಸ್ತುವಿಗೂ ಒಂದು 
ಆತ್ಮನಿದೆ ವಿಶ್ವೇಶ್ವರರನ್ನು ಐಕ್ಯಗೊಳಿಸುವಲ್ಲಿ ಆತನು ವಿಶ್ವದೇವೈಕ್ಯವಾದವನ್ನೂ 
ಮಂಡಿಸುತ್ತಾನೆ. ಈ ವಾದದ ಪ್ರಕಾರ ಈಶ್ವರಿ ಪ್ರಕೃತಿಗಳು ಒಂದೇ ಒಂದೇ ತತ್ತ್ವವು 
ವಿಭಿನ್ನದೃಷ್ಟಿ ಕೋನಗಳಿಂದ ಸೃಷ್ಟಿಸುವ ಈಶ್ವರ ಮತ್ತು ಸೃಷ್ಟಿಸಲ್ಪಡುವ . ವಿಶ 


ತ 


ವಾಗುತ್ತದೆ. ಕಾರಣದೃಷ್ಟಿಯಿಂದ, ಎಂದರೆ, ಅದರಿಂದಲೇ ಎಲ್ಲವೂ ಹೊರಹೊಮ್ಮಿ 
ಮತ್ತು ವಿಶ್ವಾಂತಸ್ಕ ವಾದ ಅದರಲ್ಲೇ ಎಲ್ಲವೂ ಉಜ್ಜೀವಿಸುವುದೆಂಬ ಅರ್ಥದಲ್ಲಿ ಆದು 
ಈಶ್ವರ (Natura Naturane). ಕಾರ್ಯದೃಷ್ಟಿ ಯಿಂದ, ಎಂದರೆ ಆದು ತಳೆಯುವ 
ವಿವಿಧ ಸ್ಫೂಲರೂಪಗಳ ದೃಷ್ಟಿಯಿಂದ ಅದು ವಿಶ್ವವೂ ಹೌದು (Natura Naturata). 
' ಜಗತ್ತನ್ನು ಕುರಿತ ಬ್ರ ನೋನ ಈ ತಾತ್ತ್ವಿಕ ನಿರೂಪಣೆಯನ್ನು ಆನಂತರ ಸ್ಸಿನೋಜ 
ತನ್ನ ಚಿಂತನೆಯಲ್ಲಿ ಅಳವಡಿಸಿಕೊಂಡ. ಬ್ರುನೋ ಚಿಂತನೆಯ ತಾರ್ಕಿಕ ಪರಿಣಾಮ 
ವೇನೇ ಇರಲಿ, ಮತಾಂಧರಿಗೆ ಆತನು ತೆತ್ತಬೆಲೆ ದುಬಾರಿಯಾಗಿತ್ತು. ಆತನು ತನ್ನ 


ಪುನರುಜ್ಜೀವನ ಕಾಲದ ತಾತ್ರಿ «ಕರು ಮತ್ತು ಜಗತ್ತು ೧೧೩ 


ಜೀವವನ್ನೆ € ತೆರಬೇಕಾಯಿತು. ಕೋಮನ್‌ ಕ್ಯಾಥೊಲಿಕ್‌" ಚರ್ಚ್‌ ಈತನ ಸಿದ್ಧಾಂತ 
ವನ್ನು ಪಾಷೆಂಡಿತನವೆಂದು ಪರಿಗಣಿಸಿ 1 592ರಲಿ ಅವನನ್ನು 7 ವರ್ಷಗಳ ಕಾಲ 
ಸೆಕೆಮನೆಯಲಿರಿಸಿತು. ಅನಂತರ ಅವನು ತನ್ನ ಅಭಿಪ್ರಾಯವನ್ನು ಬದಲಿಸಿಕೊಳ್ಳದ 
ಕಾರಣ ಅವನನ್ನು 1600ರಲ್ಲಿ ರೋಮನ್‌ ಸುಡುಗಂಬಕ್ಕೆ ಕಟ್ಟ Be. 
ಸುಡಲಾಯಿತು. 

ಫ್ರಾನ್ಸಿಸ್‌” ಬೇಕನ್ನನು (1561-1626) ಜಗತ್ತಿನ ಬಗ್ಗೆ ವ್ಯವಸ್ಥಿತವಾದ 
ಯಾವ ಸಿದ್ಧಾಂತವನ್ನೂ *'ಮಂಡಿಸಲಿಲ್ಲವಾದರೂ ಇತರರಿಗೆ ಆ ಇಟ್ಟ ನಲ್ಲಿ ದಾರಿ 
ತೋರಿದನು, ಅತನು ಪಾಂಡಿತ್ಯವಾದಿಗಳ ಪ್ರಾಬಲ್ಯ ವನ್ನು ಒಮ್ಮೆಟ್ಟ ಸಿ ಆಧುನಿಕ 
ವಿಜ್ಞಾ ನದ ಪಿತನೆನಿಸಿದನು. ಆತನ ಪ್ರ ಭಾ ಮತಧರ್ಮವನ್ನು, ಭೌದ್ಧಿ ಕವಾಗಿ 
ಸಮ 'ರ್ಧಿಸುವ ನಮ್ಮೆ ಲ್ಲ ಯತ್ನವೂ ವ ರ್ಥ, ಆತನು ತತ ಶ್ರ್ವಶಾಸ್ತ್ರ ಮತ್ತು ಮತ 
ಧರ್ಮದ ಎಲ್ಲೆಗಳನ್ನು ಪ್ರತ್ಯೇಕಿಸಿದ. ಆತನ ಪ್ರಕಾರ ಜಗತ್ತಿನ ರಹಸ್ಯವನ್ನು 
ಭೇದಿಸುವ ಎಕ್ಕೆ ಕ ಸಾಧನವೆಂದರೆ ವಿಗಮನ ಸಜಿ ಈ ವಿಧಾನದಲ್ಲಿ ನಾವು 
ವಸ್ತುಗಳ ಸಾಸೃತ್ಯ ವೈದೃ ಶ್ಯಗಳ ಜಾಗರೂಕ ಅಧ್ಯಯನದ ಮೂಲಕ ಅವುಗಳ 
ಹಿನ್ನೆಲೆಯಲ್ಲಿ hd ನಿಯಮಗಳನ್ನು ಕಂಡುಹಿಡಿಯುತ್ತೇವೆ. ಅನಂತರ 
ಜಗತ್ತನ್ನು ನಮ್ಮ ವಶದಲ್ಲಿಟ್ಟು ಕೊಳ್ಳಲು ಈ ನಿಯಮಗಳನ್ನು ಸನ್ನೆಗೋಲುಗಳಾಗಿ 
ಬಳಸುತ್ತೇವೆ. ಕನನ ಪ್ರ ಇ ಜಗತ್ತಿನಲ್ಲಿ ಈ ನಿಯಮಗಳಿಗೆ ಅಧೀನವಾಗಿ 
ವರ್ತಿಸುವ ಬಿಡಿಕಾಯಗಳ ಚೊಕ! ಮತ್ತೇನೂ ಇಲ್ಲ. 

ಪಾಂಡಿತ್ಯವಾದಿಗಳಿಂದ (Scholastics) ಸಂಪೂರ್ಣ ವಿಮುಖನಾಗಿ ಈ 
ಜಗತ್ತಿಗೆ ಗಣಿತಶಾಸ್ತ್ರೀಯ ಮತ್ತು ಭೌತಿಕನಿರೂಸಣೆ ನೀಡುವಲ್ಲಿ ಥಾಮಸ್‌ 
ಹಾಬ್ಸ್‌ (1588-1679) ಪೈಧಾಗೊರಾಸ್‌ ಮತ್ತು ಗೆಲಿಲಿಯೋರ ಪರಂಪರೆ 
ಯನ್ನು ಮುಂದುವರೆಸಿದ. ಆತನು ಯಾವ ಸಮರ್ಥನೆಯನ್ನೂ ನೀಡದೆ ಈ ಜಗತ್ತು 
ನಿರಂತರ ಚಲನೆಯಲ್ಲಿರುವ ಅನೇಕ ಕಾಯಗಳಿಂದ ಕೂಡಿದೆಯೆನ್ನುತ್ತಾನೆ. ದೇಶವನ್ನು 
ವ್ಯಾಪಿಸುವ ಈ ಕಾಯಗಳಿಗೆ ಚಲನೆಯಲ್ಲದೇ ಸ್ಥಾಯಿ, ಬಣ್ಣ, ದೃಢತೆ-_ಇವೇ 
ಮುಂತಾದ ಲಕ್ಷಣಗಳಿವೆ. ಇವುಗಳಿಗೆ ಸರ್ಯಾಯಗಳೆಂದು (Accidents) ಹೆಸರು, 
ಕಾಯದ (Body) ಸ್ಕಾ ನಪಲ್ಲಟವೇ ಚಲನೆ ಕಾಯಗಳಲ್ಲಿ ಅನ್ಯೋನ್ಯ ಸರಿಣಾಮವಿದೆ. 
ಕಾರಣನಿಯಮವೆನ್ಸ ಲ್ಪ ಡುವ ಈ ಪರಿಣಾಮವು ಪರ್ಯಾಯವೊಂದರ ಜನ್ಮ ಇಲ್ಲವೇ ' 
ನಾಶವನ್ನು ಸೂಚಿಸುತ್ತಿ ಡೆ. ಉದಾಹರಣೆಗೆ ಒಂದು ನಿರ್ದಿಷ್ಟ ಸ ಳದಲ್ಲಿ ಸ್ಥಿ ರವಾಗಿರುವ 
ಕಾಯದ ಮೇಲೆ ಚಲನೆಯಲ್ಲಿರುವ ಮತ್ತೊಂದು ಕಾಯವು ಪಃ ಭಾ ಎವಬೀಶಿದಾಗ ಅದು 
ತನ್ನ ಸ್ಕಾಯಿತ್ವವನ್ನು ಕಳೆದುಕೊಂಡು ಚಲನೆಯೆಂಬ ಮತ್ತೊಂದು ಪರ್ಯಾಯ 
ವನ್ನು ಪಡೆದು ಕೊಳ್ಳು ತ್ಮಜಿ, ಮೂಲತಃ ಭೌತವಾದಿಯಾದ ಹಾಬ್ಸ್‌ ಈಶ್ವರನನ್ನು 
ತಃ his ವಿಶೇಷ. ಹಾಬ್ಸ್‌ ಪ್ರಕಾರ ಕಾಯಗಳಿಗೆ ಚಲತ 


 ಸೃಷ್ಟಿಕಾಲದಲ್ಲಿ ದತ ವಾಗುವುದು ಈಶ್ವರನಿಂದ. ಮತ್ತೊಂದು ನಿಚಿತ್ರ ವೆಂದರೆ ಹಾಬ್ಸ್‌ 


8 


೧೧೪ ಮಾನವಿಕ ಕರ್ಣಾಟಕ 


ತನ್ನ ಈ ಭೌತವಾದವನ್ನು ದೇವರಿಗೂ ಅನ್ವಯಿಸುತ್ತಾ ನೆ. ಆತನ ಪ್ರಕಾರ ದೇವರು 
ಕೂಡ ಚಲನೆಯಲ್ಲಿರುವ ಒಂದು ಭೌತವಸ್ತು. ಚಲನೆಯೆಂಬ ಶಬ್ದ ವನ್ನು ನಾವು 
ಕ್ರಿ ಯಾಶೀಲತೆಯೆಂದು ಅರ್ಥೈಸಿದರೂ ಈಶ ರನ ಯಾವ ಅರ್ಥದಲ್ಲಿ ಭೌತ ಮತ್ತು 
ಯಾವ ಅಂಶವು ಆತನನ್ನು ಈಶ್ವರನನ್ನಾ CAS ಜಿ ಎಂಬುದು ಹಾಬ್ಸ್‌ನ ವಿಚಾರ 


ಧಾರೆಯಲ್ಲಿ ಸ್ಪ ಸ್ಪಷ್ಟ ವಿಲ್ಲ. 


Sf Fah 


ಡಾ. ಮಾಲತಿ ತಂಡನ್‌ 


ಬ್ರಜಮಂಡಲ 


ಉತ್ತರ ಭಾರತದ ಪ್ರ ಸಿದ್ಧ ಯಾತ್ರಾಸ್ಸ ಕಳವಾದ ಬ್ರಜಮಂಡಲವು ಬಹು 
ಪ್ರಾ ಚೀನವಾದ ಇತಿಹಾಸ ವನ್ನು Lye RR ನಮ್ಮ ನಾಡಿನಲ್ಲಿ 
ಫೆನೆಗೊಂಡಿರುವ ವ್ರ ಎತ ಕೇಂದ್ರ ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ 
ಪ್ರಮುಖ ಸ್ಥಾನ ಸಡೆದಿದೆ. 
ಶ್ರೀಕೃಷ್ಣನು ಜನ್ಮ; ವೆತ್ತಿದ ಸ ಪ್ರದೇಶವನ್ನು ಬ ಬ್ರ ಜಮಂಡಲವೆಂದು ಕರೆಯುತ್ತಾಕೆ. 
ಬ್ರ ಜನೆಂದರೆ. ಫಸ ಸುಗಳು' ಲ ಳೆ ಆದ್ದ ರಿಂದ ಇದರ ಇನ್ನೊಂದು ಹೆಸರು 
ಕ್ಯ ಎಂದ್ದು ( ವೃಜನ್ತಿ Kt ಯಸಿ ಸನ್ನತಿ ವ್ರ ದ ಜ್ಲ_[[ಟಿ 
"ವ್ರಜ' ಎಂಬ ಪದದ ವ್ಯತ್ಪತ್ತಿ ಯನ್ನು ಹಿಂದಿ ಭಾಷೆಯ ಪ್ರಸಿದ್ಧ ಭಾಷಾ 
ತಜ್ಞ ರಾದ ಡಾ. ಧೀರೇಂದ್ರ ರ್ಯಾ ಕೊಟ್ಟ ದ್ಹಾರೆ. ಸಂಸ್ಕೃತದಲ್ಲಿ K ಬ್ರಜ'ವನ್ನು 
ಅವರತ « ಜ ವೆಂದು ಉಚ್ಚರಿಸುತ್ತಾ 3 "ಸಂಸ್ಕೃತದಲ್ಲಿ "ವ್ರಜ' ಧಾತುವಿಗೆ 
" ಹೋಗು' ಆಳ ಅರ್ಥವಿದೆ. “ಫೊತ್ತಮೊದಲು ಈ ಪದವನ್ನು ಖಗ್ರೇದ ಸಂಹಿತೆ 
ಯಲ್ಲಿ ಬಳಸಲಾಗಿದೆ. ಅದು ಖುಗ್ವೇದದ ಮಂತ್ರಗಳಲ್ಲಿ ಕಂಡುಬರುತ್ತದೆ. ಮಂ.2, 
ಸೂ. 38, ಮಂ. 38, ಮಂ. 5, ಸೂ. 35, ಮಂ. 4, ಮಂ, 10 ಇತ್ಯಾದಿ, 
ಆದರೆ ಕೆಲವು ಹಸುಗಳ ಗುಂಪುಗಳು ಮೇಯುವ ಸ ಕಳ ಅಥವಾ ಕೊಟ್ಟಿಗೆ ಎಂದು ಅಲ್ಲಿ 
ಅದರ ಅರ್ಥ, ಅಲ್ಲಿ ಇದರ ಅರ್ಥ ಒಂದು ಭೂಭಾಗ ಆಥವಾ ಪ ಪ್ರದೇಶವಲ್ಲ, "ವ್ರಜ' 
ಪದವು ಪಟ್ಟ ಣ ಅಥವಾ ಪ್ರದೇಶ ಎಂಬ ಅರ್ಥದಲ್ಲಿ ಮಹಾಭಾರತ ಅಥವಾ 
ರಾಮಾಯಣದಲ್ಲಿಯೂ ಉಪಯೋಗಿಸಿಲ್ಲ. ಅದರೆ " ಹರಿವಂಶ ಪುರಾಣ'ದಲ್ಲಿ 
ಉಲ್ಲೇಖಿತವಾಗಿರುವ "ವ್ರ ಜ' ಶಬ್ದವು ನಂದನಿಗೆ ಸೇರಿದ ಹಸುಗಳು ಮೇಯುವ 
ಸ್ಮಳ ಅಥವಾ " ನಂದನ. ವ್ರಜ' ಎಂಬ "ಅರ್ಥ ಕೊಡುತ್ತದೆ. ಕಾಲಾನುಕ್ರಮದಲ್ಲಿ ಈ 
ಭೂಭಾಗದಲ್ಲಿನ ಭಾಷೆಯೂ " ಬ್ರಜಭಾಷೆ' ಎಂದು ಕರೆಯಲ್ಪಡಲಾರಂಭಿಸಿತು. 
ಕೃಷ್ಣ ಭಕ್ತ ಸೂರದಾಸನ ಪದ್ಯಗಳ ಒಂದು ವೈಚಿತ್ರ್ಯ "ವೆಂದರೆ ವ್ರಜ ಪ್ರದೇಶ 
ದಿಂದ ವಧೆಗೆ ಕೃ ಸ್ಲನನ್ನು ಕರೆದುಕೊಂಡು ಹೋದವನು ಅಕ್ರೂರ, ಲ್ಲಿ ಕವಿಯ 
ವರ್ಣನೆಗಳಲ್ಲಿಯೂ ಬ್ರಜ ಪ್ರ ದೇಶದ ಪರಿಸರವೆಂದರೆ ಒಂದು ವಿಸ್ತ ಎತೆವಾದ ಭೂಭಾಗ. 


೧೧೬ ಮಾನವಿಕ ಕರ್ಣಾಟಕ 


ಇಲ್ಲಿ "ಬ್ರಜ ಪ್ರದೇಶ ಮತ್ತು ಮಧುರಾ ಬೇಕೆ ಬೇರೆ ಪ್ರದೇಶಗಳೆಂಬಂತೆ ತೋರುತ್ತ ಡೆ. 
ವರ ಕೇಂದ್ರ ಹ ಮಥುಕೆಗೆ ವ ವ್ರಜವು 3 ರೀತಿಯಲ್ಲೂ ಸಂಬಂಧ 
ಪಟ್ಟ ಲ್ಲ ಎಂಬಂತೆ ಕಂಡುಬರುತ್ತದೆ. ಇದಕ್ಕೆ ಉಕಾರ! ಹೀಗಿರಬಹುದು : ಮಥುರೆಯ 
ರಾಜ ಕ್ರೂರ ಕಂಸ, ಅನು ತನ್ನ ತೊ ರಕ್ತ ತ್ಯ ಗಳಿಂದಾಗಿ ಕುಪ್ರ ಸಿದ್ಧ ನಾಗಿದ್ದ. 
Rp ಪ್ರಾಯಶಃ ಆಹೀರರೆಂಬ ಹೋ ಮತ್ತು ವ್ರ ಜಪ್ರ ದೇಶದ ಸಾಧಾರಣ 
ಜನರು ಮಧುರೆಗೆ ಹೋಗುತ್ತಿರಲಿಲ್ಲ ಸಾರ್ವಜನಿಕ ಸೂಜಾಂಕ್ಕೆ ಮಧುರೆಯಲ್ಲಿ 
ಜನಗಳಿಗೆ ಬಹಳ ವ್ಯತ್ಯಾಸವಿತ್ತು. ಮಧುರೆಯ ನಾಗರಿಕರು ಗೊಲ್ಲರು ಇರುವ ಸ್ಥಳ 
ದಿಂದ ದೂರವಿರುತ್ತಿದ್ದರು. ಆದುದರಿಂದ ಅವರನ್ನು ವ್ರಜವಾಸಿಗಳೆಂದು ಕರೆಯು 
ತ್ಲಿರಲಿಲ್ಲ ವೃಜವಾಸಿ ಎಂದರೆ ವ ನ ಜಪ್ರ ದೇಶದಲ್ಲಿ ವಾಸಿಸ ಎ ಜನರು. ಮಧುರೆಯ 
ನಿವಾಸಿಗಳನ್ನು ಎಂಟು ಕವಿಗಳ Sapa “ಅಷ್ಟಛಾಪ' ಕವಿಗಳು "ಮಧುಬನಿಯಾ' 
ಎಂದರೆ ಮಧುವನದಲ್ಲಿ ವಾಸಿಸುವರೆಂದು ಕರೆದಿದ್ದಾ ಕೆ. ಮಧುಕೆಯ ಜನರು 
ನಾಗರಿಕರೆಂದು ವ್ರಜದ ಜನಗಳು ಹಳ್ಳಿ ಯವರೆಂದೂ ಆವರು ಭಾವಿಸಿದ್ದಾ ರೆ. ಕವಿಗಳ 
ಇಂತಹ ತಿಗದ ಮಧುರಾ ಚ ವ್ರ ಜಪ್ರದೇಶ ಬೇಕೆ ಬೇಕಿ ಎರಡು 
ಭೂಭಾಗ ಎಂಬಂತೆ ಕಂಡುಬರುತ್ತದೆ. ಆದರೆ ಮಧುಕೆ ಸ್‌ ಕೇಂದ್ರನಗರ 
ಎಂಬುದು ಭೌಗೋಳಿಕ ಸತ್ಯ. 
ಸೂರದಾಸನ ಕಾವ್ಯ ದಲ್ಲಿ ವ್ರಜಮಂಡಲದ ವಿಸ್ತ್ರತ ವರ್ಣನೆ ಇದೆ. ಅವರ ನಡೆ 
ನುಡಿ, ಪರ್ವ-ಸರಂಪರೆ, ಭಾರೀ ನಂಬಿಕೆಗಳು, ಹಬ್ಬ ಹುಣ್ಣಿಮೆಗಳುು ಉತ್ಸವ-- 
ಜಾತ್ರೆಗಳು ಸಾಹಿತ್ಯ, ಸಂಸ್ಕೃತ ಭಿನ್ನ ಭಿನ್ನ ಖುತುಗಳಲ್ಲಿ ವ್ರ ಜಮಂಡಲದ ಅಸನ 
ಸೌಂದರ್ಯದ ಮಹಿಮೆ ಎಲ್ಲವೂ ವರ್ಣಿಸಲ್ಪಟ್ಟಿವೆ. ಹಿಂದುಗಳು ಮಾತ್ರವಲ್ಲದೆ 
ಮುಸ್ಲಿಂ ಕವಿಗಳು ಮತ್ತೆ ಮತ್ತೆ ವ್ರ ಜದಲ್ಲಿಯೇ "ಜನ್ನ ಪಡೆಯಬೇಕೆಂಬ ಆಸೆಯನ್ನು 
ತೋರಿಸಿದ್ದಾರೆ. ಮುಸ್ಲಿಮ ಕವಿ “ಕೇಪ್‌ ನುಡಿ ಶ್ರೀಕೃಷ್ಣನ ಬಗ್ಗೆ ಕತತ 
ಸಮರ್ಪಣಭಾವವನ್ನು ಹೀಗೆ ವರ್ಣಿಸಿದೆ: "*" ನಾನು ಮನುಷ್ಯನಾಗಿ ಹುಟ್ಟ ಬೇಕಾಗಿ 


ಬಂದರೆ ವ್ರಜದ ಗೋಕುಲ ಗ್ರಾಮದ ಗೊಲ್ಲರೊಡನೆ ವಾಸಿಸಬೇಕು''. ಕೃಷ್ಣನು 
ಕೊಳಲು ಮತ್ತು ಕಂಬಳಿಯ ದರ್ಶನಕ್ಟಾಗಿ ಮೂರು ಲೋಕದ ಸಾಮ್ರಾಜ್ಯವನ್ನು 


ಬಿಟ್ಟು ಕೊಡಲು ಸಿದ್ಧ ನಾಗಿದ್ದೇನೆ_ ಎಂಬುದು ಆತನ ಭಕ್ತಿಯ ಪರಾಕಾಷ್ಠೆ. ಇದೇ 
Mk ಭಾವನೆಗಳನ್ನು ರಹೀಮ ಮತ್ತು ಆಲವರ್‌ ಕವಿಗಳು ವ್ಯಕ್ತ, ಪಡಿಸಿದ್ದಾ ರೆ, 
ವ್ರಜಸದನ ವ್ಯಾಖ್ಯೆಗಳಿಗೆ ಮೇಲ್ವಂಡ ವರ್ಣನೆ ಸಾಕ್ಷಿಯಾಗಿವೆ. ಈಗ 
“" ಮಂಡಲ'ವೆಂಬ ಪದವನ್ನು ಪರಿಶೀಲಿಸಬೇಕು. ಮಂಡಲವೆಂದರೆ ಒಂದು ಬೃಹದಾ 
ಕಾರದ, ಗೋಲಾಕಾರದ ಒಂದು ಭೂಭಾಗ. ಸಂಪೂರ್ಣ ಬ್ರಜಮಂಡಲದ ವಿಸ್ತಾರ 
ವೆಂದರೆ ಎಂಬತ್ತ ನಾಲ್ಕು ಕೋಸ, ಕೋಸದ ಅಳತೆಯು ಎರಡು ಮೈಲಿ ಅಥವಾ 
ಸಾವಿರದ ಐನೂರ ಇಪ್ಪತ್ತು ಗಜಗಳಾಗುವುದರಿಂದ 84 ಕೋಸಗಳಿಗೆ ನೂರ 
ಅರವತ್ತೆಂಟು (168) ಮೈಲಿಗಳಾಗುತ್ತವೆ, ಪ್ರಸಿದ್ಧ "ಚರಿತ್ರ ಕಾರರಾದ ಗ್ರೌಸರ 


ಬ್ರಜಮಂಡಲ ೧೧೭ 


ಅಭಿಪ್ರಾಯದಲ್ಲಿಯ್ಕೂ ಮಧುರೆ ನಗರ ವ್ರ ಜಮುಂಡಲದ ಮಧ್ಯಸ್ಥ ಳೆ. ಮಧುರೆಯ 
ಸುತ್ತಲೂ ಎಂಬತ ತ್ತನಾಲ್ಕು A ಅದರಲ್ಲಿ ಪ್ರಸಿದ್ಧ ಜೆ ಕಾಡುಗಳು 
ಹನ್ನೆರಡು ಮತ್ತು ಇಪ್ಪತ್ತನಾಲ್ಗು ಉದ್ಯಾನಗಳು, ಜನೇ ಹೆಸರುಗಳು ಹೀಗಿವೆ : 
ಮಧುವನ, ತಾಳವನ” ಕುಮುದವನ, ಬಹುಕುಲವನ, ಕಾಮವನೆ, ಖಾದಿರವನ, 
ವೃಂದಾವನ, ಭಾದ್ರ ವನ, ಭಾಂಡೀರವನ, ಬೇಲ್‌ ವನ, ಲೋಹವನ, ಮತ್ತು 
Fon ಉದ್ಯಾನಗಳ ಹೆಸರುಗಳು ಹೀಗಿವೆ ಗೋಕುಲ, ಗೋವರ್ಥನೆ, 
ಬರಸಾನ, ಸಂಕೇತ, ಪರಂಮಂದ್ರ, ಸಂದಗಾಂವ್ರ ಅರೀಂಗ, ಶೇಷಶಾಹಿ, ಮಾಟ, 
ಊಂಚಗಾಂವ, ಖೇಲವನ, ಶ್ರಿಸುಂಕ, ನಾಡಾದ ಪಾರಸೊಲಿ ಚಿಲಮ್ನೆ 
ಚಿಲವಬಚವನ, ಆದಿವದ್ರಿ ಕರಹಲಾ, ಅಜನೊಖ, ಪಿಯಾಸೌವನ, ಕೋಕಿಲವನ, 
ದಧಿವನ, ಕೋಟವನ ಮತ್ತು ರಾಹಲವನ. | 


ಇಲ್ಲಿ ವ್ರಜಮಂಡಲದ ಚರಿತ್ರೆಯ ಹಿನ್ನೆಲೆಯನ್ನು ನೋಡುವಾಗ ಒಂದು 
ಭೌಗೋಳಿಕ ಸತ್ಯವನ್ನು ಒಪ್ಪಬೇಕಾಗುತ್ತದೆ. ಏನೆಂದರೆ ಮೇಲೆ ಸೂಚಿಸಿರುವ ಕಾಡು 
ಮತ್ತು ಉದ್ಯಾನಗಳು ಮೊದಲಿನ ಜಾಗದಲ್ಲಿ ಇಲ್ಲವಾಗಿವೆ. ಅವು ಸರ್ಕಾರದಿಂದ 
ಸಾಗುವಳಿಗಾಗಿ ಸ್ವಚ್ಛವಾಗಿವೆ. ಆದರೆ ಹಳ್ಳಿಗಳ: ಅಲ್ಲಿದ್ದ ಕಾಡುಗಳ ಹೆಸರನ್ನೇ 
ಹೊಂದಿವೆ. ಹಾಗೆಯೇ ಯಮುನಾ ನದಿಯೂ ಶ್ರೀಕೃಷ್ಣನ ಕಾಲದಲ್ಲಿ ಹರಿಯುತ್ತಿದ್ದ 
ಜಾಗದಿಂದ ತನ್ನ ದಾರಿ ಈಗ ಬದಲಾಯಿಸಿದೆ, ಇದು ಪ್ರಾಕೃತಿಕ ನಿಯಮ, 
ವಜ್ರಮಂಡಲದ ಹನ್ನೆರಡು ಪ್ರಸಿದ್ಧವಾದ ಕಾಡುಗಳ ಹೆಸರುಗಳನ್ನು ಸೂರದಾಸರು 
ತಮ್ಮ ಸೂರಸಾಗರ ಎಂಬ ಗ್ರಂಥದಲ್ಲಿಯೂ ಸೂಚಿಸಿದ್ದಾರೆ, ಅವು ಹೀಗಿವೆ: ಧಾಮ, 
ಮಧವನ ಅಥವಾ ಕುಮುದವನ, ಸುಂದೆರವನ, ಬಹುಲಾವನ, ಅಭಿರಾಮ, 
ಸಂದಗಾಂವ, ನೆಂದೆಗ್ರಾಮ, ಸಂಕೇತ, ಖಿದರ, ಕಾಮವನ, ಲೋಹವನ, ಮಾಟ್ಕ 
ಬೇಲವನ, ಭಾದ್ರವೃಹದ ಬನಗ್ರಾಮ. ಸೂರದಾಸರೂ ಹನ್ನೆರಡೇ ಕಾಡುಗಳ ಹೆಸರು 
ಸೂಚಿಸಿರುವುದರಿಂದ ಬಹುಶಃ ಅವರ ಕಾಲದಲ್ಲಿ ಎಂಬತ್ತನಾಲ್ಕು ಕೋಸ ವಿಸೃತ 
ವಾಗಿದ್ದ ವ್ರ ಜಮುಂಡಲದ 84 ಕಾಡುಗಳು 168 ಮೈಲುಗಳ ಪರಿಸರದಲ್ಲಿ ಹನ್ನೆರಡು 
ಕಾಡುಗಳಾಗಿ ಉಳಿದಿರಬಹುದು. ಸೂರದಾಸರು ಬಾಲಮೋಹನ ಎಂಭತ್ತ ನಾಲ್ಕು 
ಕೋಸದ ವ್ರ ಜಪ್ರದೇಶದಲ್ಲಿ ಆಡುತ್ತಿದ್ದಾ ನೆಂದು ಸಾಮವೇದ, ಖಯಗ್ರೇದ, ಯಜುರ್ವೇದ 
ಗಳು ನಿರಂತರವಾಗಿ ಹಾಡುತ್ತವೆ. ಬಂಡ ಒಂದು ದ್ವಿಪದಿಯಲ್ಲಿ ವರ್ಣಿಸಿದ್ದಾರೆ. 
ವ್ರಜಮಂಡಲದ ಭೌಗೋಳಿಕ ವೈಶಾಲ್ಯ ವನ್ನು ತಿಳಿಸುವ ಒಂದು ದ್ವಿಪದಿ ಬಹಳ ಪ್ರ ್ರಸಿದ್ಧ 
ban. ಅದು ಹೀಗಿದೆ. 


ಇತ ಬರಹದ ಇತ ಸೊನಹದ, ಉತ ಸೂರಸೇನ ಕೊ ಗಾಮ. 
ಬ್ರಜ ಚೌರಾಸಿ ಕೋಷಮೆ, ಮಥರಾಮಂಡಲ ಮಾಹ, 


ಇದರ ಅರ್ಥವೇನೆಂದರೆ ಎಂಭತ್ತ ನಾಲ್ಕು ಕೋಸ ವಿಸಿ ಸರ್ಣವುಳ್ಳ ವ್ರ ವ ಜಮಂಡಲದ 


೧೧೮ ಮಾನವಿಕ ಕರ್ಣಾಟಕ 


ಒಂದು ಕಡೆ ಬರಹದವೂ ಸೋನಹೆದವೂ ಉಂಟು, ಇನ್ನೊಂದು ಕಡೆ ಶೂರಸೇನನ ' 
ಊರು ಮತ್ತು ವ್ರಜದ ಎಂಬತ್ತನಾಲ್ಕು ಕೋಶದಲ್ಲಿ ಮಧುರಾಮಂಡಲವು ಉಂಟು, 

ಮಧುರಾ ಮೈನೋರದಲ್ಲಿ (ಮೂರನೆಯ ಪುಸ್ಮಕ--ಪುಟ 79) ಗ್ರೌಸರು 
ಈ ವಿಷಯವನ್ನು ಹೀಗೆ ವಿವರಿಸಿದ್ದಾರೆ. 

ವ್ರಜದ ಒಂದು ಅಂಚು ಬಾರವರೆಗೆ ಹೋಗುತ್ತದೆ, ಎರಡನೆಯ ಕಡೆ ಶೋಣ 
ನದಿಯೂ ಹರಿಯುತ್ತದೆ, ಮೂರನೆಯ ಕಡೆ ಯಮುನಾ ನದಿಯ ದಡದಲ್ಲಿರುವ 
ಶೂರಸೇನ ಎಂಬ ಊರು ಇದೆ. ಅದೇ ಈಗಿನ ಬಟೇಶ್ವರ ಎಂಬ ಊರು. ಶೋಣನದಿಯ : 
ಅಂಚು. ಗುರಗಾಂ ಎಂಬ ಊರನ್ನು ಮುಟ್ಟುತ್ತದೆ. ಈಗ ಗುರಗಾಂ ಹರಿಯಾಣ 
ಪ್ರಾಂತ್ಯದಲ್ಲಿದೆ. 1553ರಲ್ಲಿ " ವ್ರಜವಿಲಾಸ 'ವೆಂಬ ಪುಸ್ತಕವು ಸಂಸ್ಕೃತದಲ್ಲಿ ರಚಿತ 
ವಾಗಿದೆ. ಇದರಲ್ಲಿ ವ್ರಜದ ಯಾತ್ರೆಯ ವಿವರವನ್ನು ಬರೆಯಲಾಗಿದೆ. ಇದರ ಪ್ರಕಾರ 
ವ್ರ ಜಪ್ರದೇಶದ 133 ಕಾಡುಗಳಲ್ಲಿ 91 ಯಮುನಾ ನದಿಯ ಬಲದಂಡೆಯಲ್ಲಿ ಮತ್ತು 
91 ಕಾಡುಗಳು ಎಡದಂಡೆಯಲ್ಲಿ ಇವೆ. ಇದೇ ಪುಸ್ತಕದಲ್ಲಿ ವ್ರಜಮಂಡಲದ ವ್ಯಾಪ್ತಿಗೆ 
ಸಂಬಂಧಿಸಿದ ಒಂದು ದ್ವಿಸದಿಯು ಬರುತ್ತದೆ. ಅದು ಹೀಗಿದೆ: 


Sed ಎ kk 


ದಕ್ಷಿಣಿ ಜಹನು ಸಂಜ್ಞಾಕಂ ಭವನಾಖ್ಯಂ ತಥೊತ್ತರೆ. 


ಗ್ರೌಸರು ಈ ದ್ವಿಪದಿಯನ್ನು ಹೀಗೆ ವಿವರಿಸಿದ್ದಾರೆ, ಆಲಿಗಢ ಜಿಲ್ಲೆ ಯಲ್ಲಿರುವ 
ಈ ಹಾಸ್ಯವನವು ಬರಹದವನವಾಗಿದೆ, ಪಶ್ಚಿಮದಲ್ಲಿರುವ ಉಪಹಾರವನವು ಗುರಗಾಂ 
ಜಿಲ್ಲೆಯಲ್ಲಿ ಶೋಣ ನದಿಯ ತೀರದಲ್ಲಿದೆ, ದಕ್ಷಿಣದ ಜಹಾನವನವೇ ಬಟೇಶ್ವರದ ' 
ಹೆತ್ತಿರದಲ್ಲಿರುವ ಶೂರಸೇನನ ಊರು ಮತ್ತು ಉತ್ತರದಲ್ಲಿ ಭೂವನವನ ಅಥವಾ 
ಭೂಷಣವನ ಮಥುರಾ ಜಿಲ್ಲೆಯಲ್ಲಿ ಛಾತಾ ತಹಸೀಲದಲ್ಲಿ ಶೇರಗಢವೆಂಬ ಊರಿನ | 
ಹತ್ತಿರದಲ್ಲಿದೆ. ಆದರೆ ಈ ದ್ವಿಸದಿಯ ಪ್ರಾಮಾಣಿಕತೆ ಸಂಶಯಾಸ್ಪದವಾಗಿದೆ. ' 
ಏಕೆಂದರೆ ಮೇಲ್ಭಂಡ ಜಿಲ್ಲೆ ಗಳನ್ನು ಇತ್ತೀಚೆಗೆ ಎಂಭತ್ತು ನಾಲ್ಕು ಕೋಶದ ಸುತ್ತಲು | 
ಹೋಗುವ ಯಾತ್ರಿಕರು ಮುಟ್ಟುವುದಿಲ್ಲ. ಅದರೆ ಈ ದ್ವಿಸದಿಯು ಮಧುರೆಯು ' 
ವ್ರಜಮಂಡಲದ ಕೇಂದ್ರಸ್ಮಳವೆಂದು ತೋರಿಸುತ್ತದೆ. ಹಳೆಯ ಕಾಲದಿಂದ ಮಧುರೆಯ | 
ಇನ್ನೊಂದು ಹೆಸರು ಶೌರಸೇನ ಪ್ರದೇಶ, ಶೂರಸೇನನು ಶ್ರೀಕೃಷ್ಣ ನಿಗೆ ತಾತಾ" 
ಆಗಿದ್ದ... ಚರಿತ್ರಕಾರರೂ ಮಧುರೆಯ ಶೂರಸೇನ ಪ್ರದೇಶದ ರಾಜಧಾನಿ! 
ಯಾಗಿತ್ತೆಂದು ಹೇಳಿದ್ದಾರೆ, ಆದರೆ ಒಂದು ಸಂದೇಹ ಉಂಟು. ಗೌ)ಸರು ಈಗಿನ : 
ಬಟೇಶ್ವರವನ್ನು ಶೂರಸೇನದ ಗ್ರಾಮವೆನ್ನುತ್ತಾರೆ. ಆದಕೆ ಆಗ್ರಾ ಗೆಜಿಟಿಯರ | 
ಪ್ರಕಾರ ಬಟೇಶ್ವರದ ಇನ್ನೊಂದು ಹೆಸರು ಸೂರಜಪುರ ಆದು ಶೂರಸೇನ ಅಲ್ಲ. : 
ಹಾಗಿದ್ದರೆ ಬಬೇಶ್ವರವನ್ನು ಶೂರಸೇನದ ಒಂದು ಹಳ್ಳಿಯಾಗಿ ಹೇಗೆ ಪರಿಗಣಿಸಲಾಗು : 
ತ್ತದೆ, ಇನ್ನೊಂದು ಅಭಿಪ್ರಾಯದಂತೆ ಗ್ರೌಸರು ಹೇಳುವ ಹಾಗೆ ವ್ರಜಮಂಡಲದ ' 


' 
| 
ಪೂರ್ವ ಹಾಸ್ಕವನನೀಯ ಪಶ್ಚಿ ಮಸ್ಕೋಪಹಾರಿಕಂ, ' 
' 
, 


ಬ್ರಜಮಂಂಡಲ ೧೧೯ 


ಗಡಿಯನ್ನು ಬಟೇಶ್ವರ ಅಥವಾ ಶೂರಸೇನನ ಗ್ರಾಮದವರೆಗೆ ತಂದರೆ ಮಂಡಲದ 
ಆಕಾರವು ಸರಿಹೋಗುವುದಿಲ್ಲ.. ಅಂದರೆ ಮಂಡಲವೆಂಬ ಪದದ ಅರ್ಥವಾದ ಗುಂಡು 
ಆಕೃತಿಯನ್ನು ಅದು ಉಳಿಸಿಕೊಳ್ಳು ವುದಿಲ್ಲ, 

ಮಧುರೆಯ ಸುತ್ತಲೂ ಸ ಈಗಿನ ಗಡಿಯ ಪ್ರಕಾರ ಎಂಭತ್ತನಾಲ್ಕು 
ಕೋಶಗಳ ಪ್ರದೇಶದಲ್ಲಿ ಎಂಬತ್ತನಾಲ್ಕ್ಫು ಕಾಡುಗಳಲ್ಲಿ ಹನ್ನೆರಡು ಕಾಡುಗಳ್ಕೂ 
ಇಪ್ಪತ್ನಾಲ್ಬು ಉದ್ಯಾನಗಳೂ ಮುಖ್ಯವಾದುದು. ಈ ಮಂಡಲದ ಉತ್ತರದಲ್ಲಿ 
ಗುರಗಾಂವನ ಗಡಿ ಭೂವನವನ ಮತ್ತು ಕೋಟವನಗಳಿವೆ. ಪಶ್ಚಿ ಮದಲ್ಲಿ ಭರತಪುರದ 
ಕಾಮವನ ಮತ್ತು ಚರಣಗಿರಿ ಪ್ರಸಿದ್ಧವಾಗಿವೆ, ವ್ರಜಮಂಡಲದ "ಪ್ರದಕ್ಷಿಣೆ ವತಾಡಿರುವ 
ಯಾತ್ರಿಗಳು ಈ ತುದಿಯವರೆಗೆ ಅಭಯ ಪೂರ್ವದ ಅಲಿಗಢ ಜಿಲ್ಲೆಯ 
ಬರಹದ ಮತ್ತು ಹಾಸ್ಯವನವರೆಗೆ (ಈಗಿನ ಹಸೆ ಸೈನ್‌) ಬರುತ್ತದೆ. ದಕ್ಸಿ ಣ "ಡಿ 
ಆಗ್ರಾವನ್ನು ಮುಟ್ಟುತ್ತದೆ. 

ನಂದಲಾಲ ದೇವರ ಅಭಿಪ್ರಾಯದ ಪ್ರಕಾರ ಆ ಗ್ರಾಮದ ಹಳೆಯ ಹೆಸರು 
ಅಗ್ರವನ, ಇದು ವ ವ್ರಜಮಂಡಲದ ಹಳೆಯ ಕಾಡುಗಳಲ್ಲಿ ಜು! ಈಗ ಈ ಸ್ಥಳ 
ಗಳನ್ನು ಮುಟ್ಟುತ್ತ ಮಧುರೆಯ ಸುತ್ತಲೂ ಒಂದು ವೃತ್ತವನ್ನು ಎಳೆದರೆ ಇದು 
| ಎಂಬತ್ತ ನಾಲ್ಕು phe ಅಥವಾ ನೂರ ಅರವತ್ತೆಂಟು ಮೈಲಿಗಳಷ್ಟು ವಿಸ್ತಾರವಾಗು 
ತ್ತದೆ. ಹೀಗೆ" ಲ ಎಂಬ ಶಬ ಕ್ಕೆ ಸರಿಹೋಗುವ ಆರ್ಥ ಬರುತ್ತದೆ, ವ್ರಜದ 
ಎಲ್ಲ ಪ್ರಸಿದ್ಧವಾದ ಸ್ಥಾನಗಳು ಈ ವೃ ತ್ರದಲ್ಲಿ ಸೇರುತ್ತವೆ. ಯಾತ್ರಿಕರು ಈ ವೃತ್ತದ 
'ಪ್ರದಕ್ಷಿ ಣೆ ಮಾಡುತ್ತಾರೆ. ಇದರ ವೈಶಿಷ್ಟ್ಯವೆಂದರೆ ಪ್ರದಕ್ಷಿಣೆಯ ಪುಣ್ಯದಿಂದ 
ದುಸಾ ಧ್ಯವಾದ ವೈಕುಂಠವಾಸ ಸುಲಭವಾಗುತ್ತದೆ ಎಂಬ ಗಾಢ ನಂಬಿಕೆ. ಆದರೆ 
ಎಂಬತ್ತನಾಲ್ಕು ಕೋಸದ ಪ್ರದಕ್ಸೆ ಣೆ ತೀರ ಕಷ್ಟ ವಾದ ಕೆಲಸ. 

ವ್ರಜಮಂಡಲವು ಫಾ "ಬೃಹತ್‌ ಕ್ಷೇತ್ರವಾಗಿ ಹಬ್ಬಿದೆ. ಈ ಪ್ರದೇಶದ 
ಸಮಗ್ರ ಅಧ್ಯಯನ SL ವಿದ್ವಾಂಸರ ಒಂದು gE ವಿವರವಾಗಿ 
Sac ಒಂದು ಯೋಜನೆಯನ್ನು pe EN ಅಧ್ಯ ಯನ ನಡೆಸಿದರೆ 


ಈ ಪ್ರದೇಶದ ಸಂಸ್ಕೃತಿಯನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯ Aas: 


ಯಾರ ಸಂಶೋಷಕ್ಕೂ ಧಕ್ಕೆ ಶರದಂತಹ ಸತ್ಯ ಸ್ವಾಗತಾರ್ಹವಾದದ್ದು. 


—ಥಾಮಸ್‌ ಹಾಬ್ಸ್‌ 


ದಬ್ಬಾಳಿಕೆಯ ವಿರುದ್ಧ ಸಶ್ಯ ಎಂದೆಂದೂ ಗೆಲ್ಲುತ್ತದೆ ಎನ್ನುವುದು ಒಂದು 
ಹಿತಕರವಾದ ಸುಳ್ಳು ಎಂಬುದನ್ನು ಅನುಭವ ತೋರಿಸುತ್ತದೆ. 


—ಜೆ. ಎಸ್‌. ಮಿಲ್‌ 


ಒಂದು ಪಕ್ಷ ಗಣನೀಯ ಪ್ರಮಾಣದಲ್ಲಿ ಇತರ ಪಕ್ಷಗಳ ಮೇಲಿನ ದ್ವೇಷದಿಂದ 
ಬದುಕುತ್ತದೆ. 


--ಅರ್ನೆಸ್ಟ್‌ ಬಾರ್ಕರ್‌ 


ಜನತೆ ತಪ್ಪು ಮಾಡಿದಾಗ ಅದು ಜನತೆಯ ಲೋಪವೇ ಹೊರತು 
ಅಸರಾಧವಲ್ಲ. 


--ಎ ಡ್ಮಂಡ್‌ ಬರ್ಕ್‌ 


ಯಾರೂ ಯಾರ ಮಿತ್ರರಲ್ಲ ಯಾರೂ ಯಾರ ಶತ್ರುಗಳೂ ಅಲ್ಲ. ಕಾರಣಾಂತರೆ 
ಗಳಿಂದ ಮಿತ್ರರೂ ಆಗುವರು, ಶತ್ರುಗಳೂ ಆಗುವರು. 


--ಕಥಾಸರಿತ್ಸಾಗರ 


ಎಫ್‌. ಬಟ. ಹಳ್ಳಿಕೇರಿ 


ಪ್ರಾಚೀನ ಕರ್ನಾಟಕದಲ್ಲಿ ಸ್ತ್ರೀಯ 
ಸ್ಥಾನಮಾನಗಳು" 


ಪ್ರಾಚೀನ ಕರ್ನಾಟಕದಲ್ಲಿ ಸ್ತ್ರೀಯರು ಯಾವುದೇ ಪುರುಷನಿಗಿಂತ ಕಡಿಮೆ 
ಯಿರಲಿಲ್ಲವೆಂಬುದನ್ನು ಅನೇಕ ಶಾಸನಗಳು, ಗ್ರಂಥಗಳು ಸ್ಪ ಸ್ಟಪಡಿಸುತ್ತ ವೆ 


“ಪೆಣ್ಣಲ್ಲವೆ ತಮ್ಮನ್ನೆಲ್ಲ ಪಡೆದ ತಾಯಿ 


ಪೆಣ್ಣಲ್ಲವೆ ಪೊರೆದವಳು 
ಪೆಣು ಪೆಣ್ಣ ೦ದೇತಕೆ ಬೀಳುಗಳೆವರು 


ಣ 
ಕಣ್ಣು ಕಾಣದ ಗಾವಿಲರು?3 


ಎಂದು ಹದಿಬದೆಯ ಧರ್ಮದಲ್ಲಿ ಹೇಳಿದೆ. 


ವೈದಿಕಯುಗದಲ್ಲಿ ಸ್ತ್ರಿ ಸ್ಲೀಯರು ಬಹುದೊಡ್ಡ ವಿದ್ಯಾವತಿಯರಾಗಿ, ಸಾಧಕರಾಗಿ, 
ಪುರುಷರಿಗೆ ಸಮಾನವಾದ ಸ್ಕಾ ನವೆನ್ನು ದೊರ ಕಿಸಿಕೊಂಡು ಶಾವು ವೈದಿಕ ಮಂತ್ರ 
ಗಳನ್ನು ರಚಿಸಿದಂತೆ ತಿಳಿದುಬರುತ್ತ ದೆ. ವೇದ ಖುಹಿಗಳ ಸಾಲಿನಲ್ಲಿ ಲೋಪಮುದ್ರಾ, 
ಅಸಲ್ಯಾ ಶದ್ರಾ, ವಿಶ್ವವಾರಾ, ಪೌಲೋಮಿ ಹಾಗೆಯೇ ಉಪನಿಷತ್‌ ಕಾಲದಲ್ಲಿ 
ಯಾಜ್ಞ್ಯವಲ ನ ಪತ್ನಿ ಮೈತ್ರೇಯಿ ಹಾಗೂ ಬೃಹದಾರಣ್ಯದಲ್ಲಿ ಯಜ್ಞ ಸವಲ್ಯ್ಯುನ 
ಜೊತೆಗೆ ed ಜಾಗ್‌ ಇನ್ನು ಮೊದಲಾದ ಸ್ತ್ರೀಯರ ಉಲ್ಲೆ ೇಖವುಂಟು, 

ಇತಿಹಾಸಗಳ ಯುಗದಲ್ಲಿಯೂ ಸ್ತ್ರೀಯರು 'ಸೇದಾಧ್ಯಾಯಿಗಳಾಗಿದ್ದ ರೆಂಬುದಕ್ಕೆ 
ರಾಮಾಯಣದಲ್ಲಿ ಬರುವ ಕನ್ನ ಡನಾಡಿನ ಕಿಷ್ಕಿಂದೆಯಲ್ಲಿಯ ವಾಲಿಯ ಹೆಂಡತಿ ಶಾರೆ 
ವಿದ್ಯಾವತಿಯಾಗಿದ್ದ ಳಲ್ಲದೆ ಮಂತ್ರಗಳನ್ನು ಉಚ್ಚರಿಸುತ್ತ ಧರ್ಮಪ್ರಕ್ರಿಯೆಗಳಲ್ಲಿ 
ಭಾಗವಹಿಸುತ್ತಿದ್ದಳೆಂಬ, ಉಲ್ಲೇಖವುಂಟು, ಆ. ye ಯುಗಕ್ಕೆ ಬಂದರೆ 
ಶಾತವಾಹನ ಕಾಲದಲ್ಲಿಯೂ ಸ್ತ್ರೀಯ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಕಾ 
ಇತ್ತೆಂಬುದಕ್ಕೆ ಹಾಲನ "ಗಾಥಾಸಪ್ಮಸತಿ' ಯಲ್ಲಿ ರೀವಾ, ರೋಹಾ, ಮಾಧವಿ, 


* ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾದ ಭಾಷಣ, 
1. ಸಂ:ಡಿ, ಚಂಪಾಬಾಯಿ ಹದಿಬದೆಯ ಧರ್ಮ ೨ಎ] 


೧೨೨ ಮಾನವಿಕ ಕರ್ಣಾಟಕ 


ಶಶಿಪ್ರಭಾ ಮುಂತಾದ ಕವಯತ್ರಿಯರ ಹೆಸರು ಬರುತ್ತವೆ. ಕಾಲಕ್ರಮೇಣವಾಗಿ 


ಸ್ರಿ ಯರು ಹಿಂದೆ ಬಿದ್ದು ಕಡೆಗಣಿಸಲ್ಪ ಟ್ರ ರು 


"ನಸ್ರ್ರೀ ಸ್ಟ್ರಾ Re ತ್ರ್ಯ್ಯಂ ಅರ್ಹ... ಹಟ್ಟೆ ಮನು ಸಾರಿದ ಈ ಒಂದು ನುಡಿಯೇ" 
ಸ್ತ್ರೀಯರ "ಡದರ್ಶಸ್ಥಾನಮಾನಕ್ಕೆ ಕೊಡಲಿಯೇಟನ್ನು ಕೊಟ್ಟ ಂಶಾಯಿತು. ಆತನ 
ಪ್ರಕಾರ ಅವಳಿಗೆ ಗಂಡನ ಮನೆಯೇ ಗುರುಕುಲವಾಸ, “ಸ್ತ್ರೀಯು ಉತ್ತಮ 


ಗೃಹಿಣಿಯೂ, ಆದರ್ಶ ಮಾತೆಯೂ ಆಗಿದ್ದರೆ ಸಾಕು. ಪ್ರಾಚೀನ ಕರ್ನಾಟಕದಲ್ಲಿ 
ಸ್ತ್ರೀ ವಿದ್ಯಾಭ್ಯಾಸ ಚಿತ್ರಣವು ಶೋಚನೀಯವಾದುದು. ಕರ್ನಾಟಕದ ಯಾವ 
ಪ್ರಾಚೀನ ವಿದ್ಯಾಕೇಂದ್ರಗಳಲ್ಲಿ ವಿದ್ಯಾರ್ಥಿನಿಯ, ಪಂಡಿತೆಯ ಹೆಸರು ಕಂಡು 
ಬರುವದಿಲ್ಲ. ಬೌದ್ಧ ರಲ್ಲಿ ಸ್ತ್ರೀಯರಿಗೆ ಭಿಕ್ಷುಣಿಗಳಾಗಲು ಅನುಮತಿಯಿರಲಿಲ್ಲವಾದರೂ 


ಅಶೋಕನು ತನ್ನ ಕಾಲಕ್ಕೆ ಅನುಮತಿಯಿತ್ತನು, ಆದೇ ರೀತಿ ಜೈನ ವೈದಿಕರಲ್ಲಿಯೂ 


ಸ್ತ್ರೀಯರನ್ನು ವಿದ್ಯಾಭ್ಯಾಸದಿಂದ ಹಿಂದೆಕ್ಸಿಟ್ಟಂತೆ ಕಾಣುತ್ತದೆ. ಆದರೂ ರಾಜಮನೆ 
ತನದ ಸ್ತ್ರೀಯರೂ, ಪ್ರಧಾನಮಂತ್ರಿ, ದಂಡನಾಯಕ ಮುಂತಾದ ದೊಡ್ಡ ಆಧಿಕಾರಿಗಳ 
ಮನೆ ಹೆಣ್ಣು ಮಕ್ಕಳು ತಕ್ಕಮಟ್ಟಿಗೆ ವಿದ್ಯಾವಂತರಾಗಿರುತ್ತಿದ್ದರು, ಆಂತಹ ಕೆಲವರಲ್ಲಿ 
ಎರಡನೆಯ ಪುಲಕೇಶಿಯ ಮಗ ಚಂದ್ರಾದಿತ್ಯನ ಹೆಂಡತಿ ವಿಜ್ಞೆಯು ಮೊದಲು 
ವಿದ್ಯಾಭ್ಯಾಸ ಕಲಿತು ಅನಂತರ ಸಂಸ್ಕೃತ ಶ್ಲೋಕಗಳನ್ನು- ರಚಿಸಿ ತನ್ನನ್ನು "ಕಪ್ಪು 
ವರ್ಣದ ಸರಸ್ವತಿ' ಎಂದು ಕರೆದುಕೊಂಡಿದ್ದಾಳೆ. 1090ರ ಶಾಸನದ ಪ್ರಕಾರ 
ತ್ರಿ ಭುವನಮಲ್ಲದೇವನ ಪಟ್ಟಿದರಾಣಿ ಹಿರಿಯ ಕೇತಲದೇವಿಯು ಅನೇಕ ದೇಶ ಭಾಷೆಗಳ 
ಸಂಗೀತ ವಿದ್ಯಾಧರಿಯಾಗಿದ್ದ ಳು. ಕ್ರಿ.ಶ. 1123ರ ಶಾಸನವು ವಿಷ್ಣುವರ್ಧನನ 
ಹೆಂಡತಿ ಶಾಂತಲೆ ಒಬ್ಬ ಅತ್ಯ ಪೂರ್ವವೃಕ್ತಿ ಎಂಡು ಬಣ್ಣಿಸಿದೆ. 
NEN Nd ಶೂದ್ರ ಕಾಂತನ ಹೆಂಡತಿ ಜಕ್ಕ ಸುಂದರಿ "ಸಹಜ ಸರಸ್ವತಿ? 
ಎಂದು ಕ್ರಿ.ಶ. 968ರ ಶಾಸನದಿಂದ ತಿಳಿದು ಬಂದರೆ, ಕ್ರಿ ಟೆ 1090ರ ಶಾಸನವೊಂದು 
ರವಿದೇವ ದಂಡಾಧೀಶನ ಪತ್ನಿ ರಬ್ಬಲದೇವಿಯನ್ನು "ಪ್ರತಿಭಾ ಸರಸ್ವತಿ' ಎಂದು 
ವರ್ಣಿಸಿದೆ. 
ಸಾಮಾನ್ಯ ಸ್ತ್ರೀಯರೂ ವಿದ್ಯಾಭ್ಯಾಸ ಪ್ರವೀಣರಾದ ಉಲ್ಲೇಖಗಳು ಕಡಿಮೆ. 
ಕ್ರಿ.ಶ. 900ರ ಶಾಸನವೊಂದು ನಾಗಾರ್ಜುನಯ್ಯ ಮತ್ತು ಸಾಮಿನಿರ್ಮಡಿ 
ಗ ಸರ್ವಶಾಸ್ತ್ರ ಪ ಶ್ರಸಿದ್ಧಿ ಯಾಗಿದ್ದ ಳು, ದೇವದಾಸಿಯರು ಕಲಾ ಪರಿಣಿತ 
ರಾಗಿದ್ದರೆಂಬ ಉಲ್ಲೇಖ 'ಶಾಸಸಗಳಲ್ಲಿ ಬರುತ್ತ ದೆ, ಸನ್ಯಾಸಿನಿ ವ್ರತವನ್ನು ಕೈ ಕೊಂಡು 
ವಿದ್ಯಾಭ್ಯಾಸ ಪರಿಣಿತರಾದವರಲ್ಲಿ ಕಂತಿ, ಅಕ್ಕಮಹಾದೇವಿ, ಸಲ ಯಕ್ಕು ಹೆಸರು 
ಪ್ರಮುಖವಾದಕ್ಕೆಗ ೈಹಸ್ಥಾಶ್ರ ಮದಲ್ಲಿದ್ದು ಕೊಂಡೇ ತಮ್ಮ ವಿದ್ವತ್‌ ಪ್ರದರ್ಶನ ಮಾಡಿದ 
ನೆಯ ಕತಿ ವಚನಕಾರ್ತಿಯರು ಕೆಲವರುಂಟು, ಅವರಲ್ಲಿ ನೀಲಾಂಬಿಕೆ, 
ಮೋಳಿಗೆಯ ಮಾದೇವಿ, ಗಂಗಾಂಬಿಕೆ, ಹಡಪದ ಲಿಂಗಮ್ಮ ಮುಂತಾದವರು. 
ಚಾರಿತ್ರಿಕ ಯುಗದಲ್ಲಿ ಸ್ತ್ರೀಯರ ವಿದ್ಯಾಭ ಸಕ್ಕ ಪ್ರಬಲ ಪ್ರತಿರೋಧಗಳು 


NG AE ಎ ದಜ 1 


ಪ್ರಾಚೀನ ಕರ್ನಾಟಕದಲ್ಲಿ ಸ್ತ್ರೀಯ ಸ್ಥಾನಮಾನಗಳು ೧೨೩ 


ಬಂದರೂ ಇದಕ್ಕೆ ಪ್ರತಿರೋಧವೆಂಬಂತೆ ವಿದ್ಯಾಭ್ಯಾಸಕ್ಕೆ ಆಸ್ಪ ದವನ್ನೀಯುವ ಕಹಳೆಯ 
ಮೊಳಗನ್ನು ಮೊಳಗಿಸಿದ ಕೀರ್ತಿ ಹನ್ನೆರಡನೆಯ ಶತಮಾನದ ವಚನಕಾರ ಮತ್ತು 
ವಚನಕಾರ್ತಿಯರಿಗೆ ಸಂದರೂ ತದನಂತರ ಮತ್ತೆ ಪೂರ್ವದ ಸ್ತಿ ತಿಯಲ್ಲೇ 
ಮುಂದುವರೆಯಿತು. ಆದರೆ ಅವರು ಧಾರ್ಮಿಕ, ಸಾಮಾಜಿಕ, ರಾ ಜಕೀಯ ಮತ್ತು | 
ಕಲೆಯ ಕ್ಷೇತ್ರಗಳಲ್ಲಿ ಶ್ರಮಿಸಿ ತಮ್ಮದೇ ಆದ ಉಜ್ವಲ ಕಾಣಿಕೆಯನ್ನು ಕರ್ನಾಟಕದ 
ಸಂಸ್ಕೃತಿಗೆ ಸಲಿಸಿದಾ  ಕಂಬುದನ್ನು ಗಮನಿಸಬೇಕು. 

ಪ್ರಾ ಚೀನ ಕರ್ನಾಟಕದಲ್ಲಿ ಸ್ತ್ರೀಯರು ಯಾವುದೇ ಪುರುಷನಿಗಿಂತ ದಾನದಲ್ಲಿ 
ಕಡಿಮೆಯಿರಲಿಲ್ಲವೆಂದು ಅನೇಕ ಶಾಸನಗಳು ಸ್ಪಷ್ಟ ಪಡಿಸುತ್ತವೆ. ವಿದ್ಯಾಭ್ಯಾಸ 
ಕೇಂದ್ರಗಳಿಗೆ, ದೇವಸ್ಥಾ ನಗಳಿಗೆ ಅರವಟ್ಟಿ ಗೆ ಮಸತ ಸಾರ್ವಜನಿಕ ಕ್ಷೇತ್ರಗಳಿಗೆ 
ದಾನಬಿಟ್ಟಿ ಉಲ್ಲೆ ಜಗು ಸಿಗುತ್ತವೆ. FY .ಶ. 1022ರ ಅಕ್ಪಾಜೀವಿಯು ಪೆರೂರಿನ 
ಅಗ್ರಹಾ ದಲ್ಲಿ “00 ಜನ ವಿದಾ ರ್ಥಿಗಳಗೆ ದಾನದತ್ತಿ ಬಿಟ್ಟಿ ದ್ದಾ ಛೆ, ಅದೇ ರೀತಿ 
ಚಾವುಂಡನೆಂಬ ವ್ಯಾಪಾರಿಯ ಹೆಂಡತಿ ದೇವಿಯಕ್ಕನು ಹಾಗ ಆದಿಗಾವುಂಡನ 
ಹೆಂಡತಿ ಗಾವುಂಡಿ ಭೀತರಿಗೆ ಆಶ್ರಯ ಕೊಟ್ಟು ಔಷಧಿ, ಆಗಮಗ್ರಂಥಗಳ ದಾನವನ್ನು 
ಹಾಗೂ ಹಸಿದವರಿಗೆ ಅನ್ನ ವನ್ನು ಕೊಡುತ್ತಿದ್ದರು ಎಂಬುದಕ್ಕೆ ಶ್ರ ವಣಬೆಳ್ಳೊ ಥೆ 
ಹಾಗೂ ಬೇಲೂರಿನ ಶಾಸನಗಳು ಸಾಕ್ಷಿಯಾಗಿವೆ. ಬೊಪ್ಪ Wa ಹೆಂಡತಿ 
ಸಿರಿದೇವಿ *ಕ್ಷಿತಿರೂಹನೋಂಪಿ' ಅಂದರೆ ''ವನಮಹೋತ್ಸ ವವ ವ್ರತವನ್ನು ಕೈ ಕೊಂಡು 
ಮಾವು, ಈಳೆ, ದಾಳಿಂಬೆ, ತೆಂಗು ಇತ್ಯಾದಿಗಳನ್ನು ನೆಡದ ಉಶ್ಸೇಖ ಒಂದು 
ಶಾಸನದಲ್ಲಿ ಬರುತ್ತ ದೆ. ದಾನಚಿಂತಾಮಣಿ ಆತ್ತಿ ಮಬ್ಬೆ ಯು ಲಕ್ಕುಂಡಿಯಲ್ಲಿ 
ಜಿನಾಲಯವೊಂದನ್ನು ನಿರ್ಮಿಸಿ ಪೊನ್ನ ನ "ಶಾಂತಿನಾಥ ಭಜ ಒಂದು ಸಾವಿರ 
ಪ್ರತಿಮಾಡಿಸಿ ಗ್ರಂಥದಾನ ಮಾಡಿದುದನ್ನು ಈ ಕೆಳಗಿನ ಪದ್ಯದಿಂದ ತಿಳಿಯಬಹುದು. 


ಎಸೆಯದೆ ಪೂಛ್ಟಿ ಕೆಟ್ಟಪುದು ಶಾಂತಿಪುರಾಣಮದಂ ನೆಗಟ್ಟುವೆಂ 

ಹ ಳ್ಳ ತಂದೆಯ ಪರೋಕ್ಷದೊಳೆಂದು ಸಹಸ್ರ ಪುಸ್ತಕ 
ಪ್ರಸರಮನತ್ತಿಮಬ್ಬೆ ಪರಮಾದರದಿಂ ಬರೆಯಲ್ಕೆ ವೇಟ್ಜಿ ಪೆಂ 

ಪಸದಳವುದ್ದಿ ೫8 ಮಸಮಂ ಸಲೆಬಾವಿಸಲೆಯ್ದೆ ಬಣ್ಣಿ ಸಲ್‌ 


ಪರೋಪಕಾರ ದೃಷ್ಠಿಯಿಂದ ಇಷ್ಟು ಸಂಖ್ಯೆಯಲ್ಲಿ ಗ್ರಂಥ ಬಕೆಸಿದ ಗ್ರಂಥದಾನ 
ಮಾಡಿದ ಸಿ ಸ್ರೀ ಬಹುಶ ಜಗತ್ತಿ ನಲ್ಲಿ ಇನ್ನೂ ಹುಟ್ಟಿ ಲ್ಲ ಎಂಬ ಡಾ. ಎಂ. ಎಂ. ಕಲಬುರ್ಗಿ 
ಯವರ ಮತು ಸೆಮೆಂಜಸವಾದುದಾಗಿದೆ. 

ಪುರುಷರಂತೆ ಸ್ತ್ರಿಯರೂ ಸಮಯ ಬಂದಾಗ ರಣಚಂಡಿಯರಾಗಿ ಅಸ್ತ ಸ್ತ್ರವನ್ನು 
ಹಿಡಿದು ಹೋರಾಡಲು ನ ಹಿಂಜರಿಯುತ್ತಿ ರಲಿಲ್ಲ. ಅಸುವಳಿದರೂ ಅಳುಕದೆ ಹೋರಾಡ 
ಬಲ್ಲಂಥಹ ವೀರರಮಣಿಯರಿದ್ದರೆಂಬುದಕ್ಕೆ ಶಿಕಾರಿಪುರ ತಾಲೂಕಿನ " ಹಿರಿಯಕ್ಕನ 


pS ಹಂಪನಾಗರಾಜಯ್ಯ, ಶಾಂತಿಪುರಾಣ ಅನುಬಂಧ-1. ಪದ್ಯ-2 


೧೨೪ ಮಾನವಿಕ ಕರ್ಣಾಟಕ 


ವೀರಗಲ್ಲು' ಸಾಕ್ಷಿಯಾಗಿದೆ, ಇತ್ತೀಚಿನ ವೀರರಮಣಿಯರ ಕನ್ನಡ ಕಣ್ಮಣಿಗಳ 
ಹೆಸರು ಕಿತ್ತೂರ ಚೆನ್ನಮ್ಮ. 
ಜೈನಧರ್ಮವು ತನ್ನ ಧಾರ್ಮಿಕ ಕ್ರಿಯೆಗಳಲ್ಲಿ ಸ್ತ್ರೀಯರಿಗೂ ಹೆಚ್ಚಿನ ಸ್ಥಾನ 
ವನ್ನು ಕೊಟ್ಟಿತ್ತು. ಈ ಧರ್ಮದಲ್ಲಿ ನಮಗೆ ಕಾಣುವ ಸ್ತ್ರೀ ವ್ಯಕ್ತಿಗಳು ಕಂತಿಯರು 
ಇವರು ಸನ್ಯಸನ ವಿಧಿಯಿಂದ ಮರಣವನ್ನು ಹೊಂದಿದಂತೆ ಅನೇಕ ಶಾಸನಗಳು 
ತಿಳಿಸುತ್ತವೆ. ಅದರಲ್ಲಿ ಕ್ರಿ.ಶ. 1170ರ ಪೋಚಿಕಬ್ಬೆ, ಜಕ್ಸಿಮಬ್ಬೆ, ಕಿ.ಶ. 1062ರ 
ಚಾಗಲಡೇವಿ ಇನ್ನೂ ಮೊದಲಾದವರು ಕಾಣುತ್ತಾರೆ. ಹೀಗೆ ಪ್ರಾಚೀನ ಕರ್ನಾಟಿಕ 
ದಲ್ಲಿ ಸ್ತ್ರೀಯರಲ್ಲಿ ಜೈನಧರ್ಮದ ಅನುಯಾಯಿಗಳು ಹೆಚ್ಚು ಜಾಗ್ರತರಾಗಿದ್ದಂತೆ 


ಧಾರ್ಮಿಕ ವಿಷಯದಲ್ಲಿ ಇತರರಿಗಿಂತ ಹೆಚ್ಚಾಗಿ ಭಾಗವಹಿಸಿದಂತೆ ಕಾಣುತ್ತದೆ. 


ಪ್ರಾಚೀನ ಕರ್ನಾಟಕವು ಹೆಮ್ಮೆಯಿಂದ 'ಹೇಳಿಕೊಳ್ಳ ಬಹುದಾದ ಅತ್ತಿಮಬ್ಬೆ- 
ಶಾಂತಲೆಯಿಬ ವಿರೂ ಜೈನಧರ್ಮದ ಕೊಡುಗೆಗಳು. 

ಜೈನಧರ್ಮದಲ್ಲಿದ್ದ ಂತೆ ಹೆಚ್ಚು ಸಂಖ್ಯೆ ಯಲ್ಲಿ ಹಿಂದೂ ಧರ್ಮದಲ್ಲಿ ಸ ಸನ್ಯಾಸಿ 
ನಿಯರಿದ್ದಿ ಲ್ಲವೆಂದು ಕಾಣುತ್ತದೆ, Hy ಶ್ರ, 1005ರ ಶಾಸನ ರೇವಬ್ಬೆ ಗೊರವಿ ಎಂಬ 
ಒಬ್ಬ ಹಿಂದೂ ಸನ್ಯಾಸಿನಿಯ ಹೆಸರನ್ನು ಉಲ್ಲೇಖಿಸುತ್ತದೆ. ಇ ಧರ್ಮದ 
ಬಾವಿ ಚಟು ವಟಿಕೆಗಳಲ್ಲಿಯೂ ಸ್ತ್ರ "ಯರ ಗಮನಾರ್ಹ ಪಾತ್ರ ವನ್ನು 
ವಹಿಸಿದ್ದಾರೆ. ಮಾಚಕ್ಕ ಎನ್ನು ವವಳು ಸ್ವಯಂಭುಕಲಿಜೀವಸ್ವಾಮಿಯ ನ್ಳೈ ನೇದ ಕ 
ಬಿಟ್ಟ ದಾನನನ್ನಿ © Fees ವಿಷ್ಣುವರ್ಧನನ ಪತ್ತಿ ಬಮ್ಮಲ ಯು 
ನಾಗಮಂಗಲದಲ್ಲಿ ಶಂಕರನಾರಾಯಣ ದೇವಾಲಯವನ್ನು ಕ್ರಿ.ಶ. 1135ರಲ್ಲಿ 
ಹಟ ಅಕ್ಸಾದೇವಿಯು ಕ್ರಿ.ಶ, 1022ರಲ್ಲಿ ಸರ್ವಧರ್ಮಗಳಿಗೆ ಪ್ರೋತ್ಸಾಹ 

ವನ್ನಿತ ಸ "ತ್ರೈಪುರುಷ' ನೇನಾಲಯವನ್ನು ನಿರ್ಮಿಸಿದಳು. 

ಕನ್ನ ಡ ನಾಡಿನ ಹೆಸರಾಂತ ಧಾರ್ಮಿಕ ಸ್ತ್ರೀ ಮಹಿಳಾಮಣಿಯಾದ ದಾನ 
ಚಿಂತಾಮಣಿ ಅತ್ತಿ ಮಬ್ಬೆ 1500 ಜಿನಪ್ರ ತಿಮೆಗಳನ್ನು, ದಾನಮಾಡಿದ್ದಾ ಳೆ ಜೊತೆಗೆ 
ರನ್ನ ಕವಿಗೆ ಆಶ್ರ ಯದಾತಳಾಗಿದ್ದ ಳು. ಅತ್ತಿ ಮಬ್ಬೆ ಯಂತೆ ಜಳ ಸರ್ವಧರ್ಮ 
ಗಳಿಗೂ ಫ್ರೊಟ್ಸಾ ಹವಿತ್ತಿದ್ದ ರೂ ಒಲವು ಜಿ | ನಢರ್ಮದತ್ತ ಇತ್ತು. ಕ್ರಿ.ಶ.1123 
ರಲ್ಲಿ ಶ್ರ 'ವಣಬೆಳ್ಳೊ ಳದಲ್ಲಿ ಬಸ ಸದಿಯನ್ನು ಕಟ್ಟ ಸಿದುದಲ್ಲದೆ ಅದಕ್ಕೆ "ಸ್ನವತಿಗಂಧವಾರಣ 
ಜಿನಾಲಯ ವೆಂದು ಹೆಸರಿಸುತಾ ಳೆ, ಆಃ ರೀತಿ ಕ್ರಿ.ಶ. 1117ರಲ್ಲಿ ವಿಷ್ಣು ನ್ಸಿವರ್ಧನ 
ಕಟ್ಟಿ ಸಿದ ಚೆನ್ನ ಕೇಶವ ದೇವಾಲಯದ ಪಕ್ಕ ದಲ್ಲಿ ಕಪ್ಪೆ ಜ್ನ ಗರಾಯ ಜೀವಾಲಯವನ್ನು 
ಕಟ್ಟಿ ಸುತ್ತಾ fy 

ಆರನೆಯ ವಿಕ ಕ್ರಮಾದಿತ್ಯನ ಹೆಂಡತಿ ಕೇತಲಡೇವಿಯು ಒಂದು ಅಗ್ರಹಾರದ 
ಆಡಳಿತ ನೋಡಿಕೊಳು )ವುದಲ್ಲದೆ ಜೆಂಕಿ ರಾಜನೆಂಬವನಿಗೆ ಶಾಂತಿನಾಥ, ಪಾಶ ರ್ರ ನಾಥ್ಯ 
ಸುಪಾರ್ಶ್ವನಾಥರ 'ಜಿನಾಲಯಗಳನ್ನು ಕಟ್ಟ ಸಲು ಪ್ರೇರಣೆ ನೀಧದಳೆಂದು 
ಕ್ರಿ.ಶ. 1054ರ ಸೊರಟೂರ ಶಾಸನವು ಹೇಳುತ್ತ ದೆ, ಬಳ್ಳಿಗಾವೆಯ ಬೌದ್ದ 


ಪ್ರಾಚೀನ ಕರ್ನಾಟಕದಲ್ಲಿ ಸ್ತ್ರೀಯ ಸ್ಲಾ ್ಸಿನಮಾನಗಳು ೧೨೫ 


ವಿಹಾರಗಳಲ್ಲಿ ಬೌದ ಸ್ಸ ಯೋಗಿನಿಯರಿದ್ದು ದನ್ನು ಶಿಕಾರಿಪುರ ಶಾಸನ ಹೇಳಿದರೆ, ಶ್ರವಣ 


ಬೆಳ್ಗೊ ಳದ ಶಾಸನ ಜೈನ ಸನ್ಯಾ ಸಿನಿಯರು ಸಲ್ಲೇಖನ ವ್ರತದಿಂದ ಮುಡುಪಿದ ವಿಷಯ 
ತಿಳಿಸುತ್ತ ವೆ 


k ನಸ್ತ್ರ್ಯೀ ಸರ್ವತಂತ್ರ ಮರ್ಹಂತಿ? ಎಂದು ಮನು ಮುಂತಾದ ಸ್ಮ್ಮೃತಿಕಾರರು 

ಪ್ಪಣೆಯನ್ನು ವಿಧಿಸಿದ್ದರೂ ಕರ್ನಾಟಕದ ಮೇಲುವರ್ಗದ ಓ ಸ್ತ್ರೀಯರು ಬೇರೆ ಬೇಕೆ 
ತ: ರಾಜ ವನ್ನು ಆಳಿದ್ದ ಲ್ಲದೆ ದೇವಸ್ಥಾ ನಗಳಿಗೆ, ನಿದ್ಯಾಭಾ ಸಕ್ಸ ಸಹಾಯ 
ಮಾಡಿದ ಉಳ್ಲೆ ಳು ಅನೇಕ ಶಾಸನಗಳಲ್ಲುಂಟು, ಯಾವ ಶಾಸನದಲ್ಲಿಯೂ 
ಸ್ತ್ರೀಯರನ್ನು ಅವಹೇಳನ ಮಾಡಿಲ್ಲ. ಅವರನ್ನು ದಾಸಿಯರಂತೆ ಕಡೆಗಣಿಸಿಲ್ಲ. 


ಚಾಲುಕ್ಯ ಜಯಸಿಂಹನ ಸಹೋದರಿ ಅಕ್ಸಾದೇವಿಯು ಸಮಗ್ರ 44 ವರ್ಷ 
ಗಳವರೆಗೆ ತೋರಗಲ್‌-60, ಮಾಸಿಯವಾಡಿ-140, ಬಾಗಡಿಗೆ-20, ಕಸುಕಾಡು- 
20ನ್ನು ಆಳಿದುದಲ್ಲದೆ ರಣಭೈ ರವಿಯಾಗಿ ಹೋರಾಡಿ ಗೋಕಾಕನ್ನು ಗೆದ್ದಳು, 
ಜಕ್ಕಿಯಬ್ಬೆ ಪತಿಯ ಮರಣಾನಂತರ ನಾಗರಖಂಡ-20ನ್ನು ಆಳುತ್ತಿದ್ದು ಇವಳು ತನ್ನ 
ಆರೋಗ್ಯ ಕಳೆದುಕೊಂಡಾಗ ನಾಗರಖಂಡದ ಆಡಳಿತವನ್ನು ತನ್ನ ಮಗಳಿಗೆ ವಹಿಸಿ 
ಕೊಟ್ಟ ವಿಷಯ ಶಿಕಾರಿಪುರಶಾಸನದಿಂದ ತಿಳಿದುಬರುತ್ತದೆ. 


ವಿದ್ಯಾಭ್ಯಾಸ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದು 


-ವರೆದೆಂತೆ, ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸ್ತ್ರೀಯು ಪ್ರಾಚೀನ ಕರ್ನಾಟಕದಲ್ಲಿ ಗಣನೀಯ 


ಸೇವೆಸಲ್ಲಿಸಿ ಸಾಧನೆಗೈದ ವಿಷಯ ತಿಳಿಯುತ್ತದೆ. ಆದರೂ ಸ್ತ್ರೀಯರು ಕಾವ್ಯ 
ರಚಿಸಿದ್ದು ವಿರಳವಾದುದು. 6ನೆಯ ಶತಮಾನದ ವಿಜ್ಞತೆ ಸಂಸ್ಕೃತದಲ್ಲಿ ಅನೇಕ 
ಪದ್ಯಗಳನ್ನು ರಚಿಸಿ ತನ್ನನ್ನು "ಕಪ್ಪು ಬಣ್ಣದ ಸರಸ್ವತಿ” ಎಂದು ಹೊಗಳಿಕೊಂಡಿದ್ದಾಳೆ, 
12ನೆಯ ಶತಮಾನದ ಸುಮಾರಿಗೆ ಬರುವ ಕಂತಿ-ಕವಯತ್ರಿಯರಿಗ್ಕೂ ನಾಗಚಂದ್ರ 
ನಿಗೂ ಕಾವ್ಯಸ ರ್ಥ ನಡೆದುದು ಈಚೆಯ ಗ್ರಂಥಗಳಿಂದ ತಿಳಿದುಬರುತ್ತದೆ. 12ನೆಯ 
ಶತಮಾನದ ತ ಶ್ರರಾರ್ಧದಲ್ಲಿ ಅಕ್ಕಮಹಾದೇನಿಯಂಥ ವಚನಕಾರ್ತಿಯರು ಬರುವ 
ವರೆಗೆ ಸ್ತ್ರೀಯರು. ಹೆಚ್ಚಾಗಿ ಸಾಹಿತ್ಯಸೃಸ್ಟಿಗೆ ಕೈ ಹಾಕಲಿಲ್ಲವೆಂದು ಕಾಣುತ್ತದೆ. 


`ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಕ್ಕಮಹಾದೇವಿಯ ಹೆಸರು ಅಚ್ಚಳಿಯದೆ ಉಳೆದಿದೆ, 


ಸಾಮಾನ್ಯ ಜನರಿಗೂ ತಿಳಿಯುವಂತೆ ವಚನಗಳನ್ನು ರಚಿಸಿದ್ದಾಳೆ. ಮಹಾಶಿವ 
ಶರಣೆಯಾದ ೨ಕ್ಕಮೃಹಾದೇವಿಯನ್ನು ಅನೇಕ ಶರಣರು, ಕವಿಗಳೂ ನಿರ್ಭರ ಭಕ್ತಿ 
ಯಿಂದ ಸ್ತುತಿಸಿರುವರು, ಉದಾಹರಣೆಗಾಗಿ ಅಕ್ಕುನ ಒಂದು ವಚನವನ್ನು ನೋಡ 
ಬಹುದು 


ಅರಿಯದವರೊಡನೆ ಸಂಗವ ಮಾಡಿದಡೆ 
ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊ:ಬಂತೆ 
ಅದೇ ಬಲ್ಲವರೊಡನೆ ಸಂಗವ ಮಾಡಿದಡೆ 


೧೨೬ ಮಾನವಿಕ ಕರ್ಣಾಟಕ 


ಮೊಸರ ಹೊಸೆದು ಬೆಣ್ಣೆ ಯು ತೆಗೆದುಕೊಂಬಂತೆ 
ಚೆನ್ನ ಮಲ್ಲಿಕಾರ್ಜುನ, ನಿಮ್ಮ ಶರಣರ ಸಂಗವ 
ಮಾಡಿದಂತೆ ಕರ್ಪೂರದ ಗಿರಿಯನುರಿಕೊಂಬಂತೆ.3 


ಮುಂತಾದ ನೀತಿ-ಪರವಾದ ವಚನಗಳನ್ನು ರಚಿಸಿದ್ದಾಳೆ. 


ಹದಿನೇಳನೆಯ ಶತಮಾನದಲ್ಲಿ ಜನಪ್ರಿಯ ಕವಯಿತ್ರಿಯಾದ " ಕದಿಬದೆಯ 
ಧಮಣ್ಣೆ' ಎಂಬ ಕಾವ್ಯವನ್ನು ರಚಿಸಿದ ಕೀರ್ತಿ ಸಂಚಿಯ ಹೊನ್ನ ಮ್ಮನಿಗೆ ಸಲ್ಲುತ್ತ ಜೆ, 
ಇನೊಬ್ಬ ಗಮನಾರ್ಹ ಕವಯಿತ್ರಿ ಹೆಳವನಕಟ್ಟೆ ಗಿರಿಯಮ್ಮ ಮೊದಲಾದವರು 
ಪ್ರಮುಖರಾಗಿದ್ದಾರೆ. 

ಹೀಗೆ ಸ್ತ್ರೀ ಕರ್ನಾಟಕದ ಸಂಸ್ಕೃತಿಯಲ್ಲಿ ತನ್ನದೇ ಆದ ವಿಶಿಷ್ಟ ಗೃಹಿಣಿ 
ಜೀವನವನ್ನು ಪಾಲಿಸಿಕೊಳ್ಳುತ್ತ ನಡುನಡುವೆ ಕಾರ್ಮೋಡದ ವ:ಧ್ಯದ ಮಿಂಚಿನಂತೆ 
ಖಡ್ಡಾ ಯುಧವನ್ನಿಡಿದು ವೀರಳಂತೆ ಹೋರಾಡಿದ್ದಕಿ ಇನ್ನು ಕೆಲವಡೆ ವಿದ್ವತ್‌ ಜನರ 
ವಿದ್ವತ್‌ ಗೋಷ್ಠಿಗಳಲ್ಲಿ" ವಾದಕ್ಕಿಳಿದಿದ್ದಾಳೆ. ಇದೂ ಅಲ್ಲದೆ ಧಾರ್ಮಿಕ ರಂಗದಲ್ಲಿ 
ಅನೇಕ ದೇವಾಲಯಗಳನ್ನು ಕಟ್ಟಿಸಿ ದಾನದತ್ತಿಯನ್ನು ಸಂಸ್ಕೃತಿಗೆ ಸ್ತ್ರೀಕೊಟ್ಟ 
ಕಾಣಿಕೆಯಾಗಿದೆ. 


\ 


ತಿ, ಸಂ: ಆರ್‌, ಸಿ. ಹಿರೇಮಠ, ಮಹದೇವಿಯಕ್ಕನ ವಚನಗಳು. ವ. ಸಂ-87, 


ಟಿ. ಶಂಭುಲಿಂ ಗಪ್ಪ 


ಹಾಟಿಗನೆರೆ ಶಾಸನ 


ತರೀಕೆರೆ ತಾಲ್ಲೂಕಿನ ಅಜ್ಜಂಪುರ ಹೋಬಳಿಗೆ ಸೇರಿದ ಕಾಔಿಗನೆರೆಯಲ್ಲಿ 
ಇತ್ತೀಚೆಗೆ ಹೊಯ್ಸಳರ ಕಾಲಕ್ಕೆ ಸೇರಿದ ಅಪ್ರಕಟಿತ ಶಾಸನವೊಂದು ದೊರಕಿದೆ. 
ಊರಿನ ಕೆರೆಯ ಏರಿಯ ಬಳಿ ಈ ಶಾಸನವು ಹೂತುಹೋಗಿದ್ದಿತು. ಈ ಸ್ಥಳದಲ್ಲಿ 
ದೇವಾಲಯದ ಅವಶೇಷಗಳೂ ವಿಗ್ರಹಗಳೂ ಸಿಕ್ಕಿವೆ. ಈ ಶಾಸನವು ಹೊಯ್ಸಳ 
ಯುಗದ ರಾಜಕೀಯ ಹಾಗೂ ಬಾಮ್‌ ಜೀವನದ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. 
ಇದು ನಂದನ ಸಂವತ್ಸರದ (ವಿಕ್ರಮಕಾಲ) ಚೈತ್ರ ಬಹುಳ ಗುರುವಾರ ಅಂದರೆ 
ಮಾರ್‌ 1172 (ಕ್ರಿ.ಶ.)ರಂದು ಸ್ಥಾ ಫಿಸಲ್ಬ ಟ್ಟ ತು, 

ಶಾಸನ ಸಾರಾಂಶ ಹೀಗಿದೆ: 

ದೋರಸಮುದ್ರೆದಲ್ಲಿ ವಿಷ್ಣುವರ್ಧನನ ಮಗನಾದ ಪ್ರತಾಪ ನರಸಿಂಹೆನೃಪನು 
ರಾಜ್ಯಪರಿಪಾಲನೆ ಮಾಡುತ್ತಿರಲು, (ಶಾಲ ಶಾಲಿವಾಹನ ಶಕ 1094) ಅಸಂದಿನಾ 
ದೊಳಗಣ- 500) ಬೊಮ ಒರಸನೆಂಬ ಮಾಂಡಳಿಕನ ವಶದಲ್ಲಿರುತ್ತದೆ. ಗಂಗ 
ಕುಲಾನ್ವಯನಾದ ವೈಜರನನು, ಆತನ ಮಗನು ........-.-----. ನಾಡರಸನು, 
ನಾಡರಸನ ಮಗನು ವೈಜರಸನು, (ಇಮ್ಮಡಿ) ಅವನ ಮಗನಾದ pa 

ಆಸಂದಿಯನ್ನು ಆಳುತ್ತಿ es ನೆ. ಅವನ ನೇತ ೈತ್ವದಲ್ಲಿ. ಕಾಟಿಗನೆರೆಯ ಸಾಳ್ವ ಭು 

 ನೋವಣ್ಣ ನೆಂಬುವನು ಊರ ಅಧಿಕಾರಿ. ತೇಶರಗಾವುಂಡ ಮತ್ತು ಜಕ್ಕವೆಗೌಡಿಗೆ 
ಹುಟ್ಟಿದವನೆ ಕುಲದೀಪಕನಪ್ರ ಜಕ್ಕಗಾವುಂಡ. ಆ ಜಕ್ಕಗಾವುಂಡನ ಸಹಧರ್ಮಿಣಿ 
ಮಾಳಗೌಡಿ, ಅವರ ಮಗನೆ ಸೋವಂಣ. 

ಸೋವಂಣನು' “ ಚಾಳುಕ್ಯ ವಿಕ್ರಮ ಕಾಲದ ನಂದನ ಸಂವತ್ಸರದ ಚೈತ್ರ 
ಬಹುಳ ಬೃ ಹವಾರದಂದು ಬೂ ಎಂದರೆ ಶಾ.ಶ 1094ರಲ್ಲಿ (ಕ್ರಿ.ಶ. 
1172) ಕಾಓಗನೆರೆ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ದೇವಾಲಯವೊಂದನ್ನು ಹಾಗು 
ಒಂದು ಕೆರೆಯನ್ನು ಕಟ್ಟಿಸಿ ಊರ ಸುತ್ತ ಮುತ್ತಲಿನ ಭೂಮಿಯನ್ನು ದೇವಾಲಯಕ್ಕೆ 
ದೆತ್ತಿ ಬಿಡುತ್ತಾ ಜಿ: ಆ ಸಮಯದಲ್ಲಿ ಲಾಕುರ್ಟ ಶೈ ೈವಪಂಥಕ್ಕೆ ಸೇರಿದ " 20% 
ಪಂಡಿತ 'ಕಿಂಬುವರು ಜೀವಿಸಿರುಶ್ತಾರೆ. ಅವರ uur (ಧಾರಾಪೂರ್ವಕವಾಗಿ) 


೧೨೮ ಮಾನವಿಕ ಕರ್ಣಾಟಕ 


» 


ದತ್ತಿ ಬಿಟ್ಟಿ ಗದ್ಯ, ಹೊಲ- ಇತ್ಯಾದಿ ವರ್ಣನೆಗಳು ಶಾಸನದಲ್ಲಿ ಉಲ್ಲೇಖ 


ಗೊಂಡಿವೆ. 

ಈ ಶಾಸನವನ್ನು ಬರೆದವನು ಸೇನಬೋವ ಲಕ ಮಯ್ಯ ನೆಂಬುವನು. ಕಂಡರಣೆಕಾರ 
ಅಥವಾ ರೂವಾರಿ ಶಿವಭಕ್ತ ಭೂವೋಜನೆಂಬುವನು. 

ಸ್ಥಳೀಯ ಗೌಡರ (ಸಾಳ್ವ ಭು) ಚರಿತ್ರೆಯನ್ನು ತಿಳಿಯಲು ಈ ಶಾಸನ 
ತುಂಬಾ ಸಹಾಯಕವಾಗುವುದು. ವೈಜರಸ ಬೊಮ್ಮರಸ--ಈ ಮಾಂಡಳಿಕರ 
ಅನ್ವಯಾವತರವನ್ನು ಈ ಶಾಸನದ ಮೂಲಕ ತಿಳಿಯಬಹುದು. 


ಶಾಸನದ ಪಾಠ 
ಕಾಟಗನೆಕೆ ಶಾಸನ 


ಕಾಟಿಗನೆಕೆ ಗ್ರಾಮದ ಚನ್ನಬಸಪ್ಪನ ಮನೆಯ ಹಿತ್ತಲಲ್ಲಿ ನೆಟ್ಟ ಕಲ್ಲು 
ಪ್ರಮಾಣ : 4(,111«1/. 10/1 
6 RE SES 
(2) ಶ್ರೀ ಸ್ವಸ್ತಿ ಸಮಧಿಗತ ಪ *ಮಹಾ ಟ್ರ. 
(3) ಯಾದವ EE ಸ್‌ ಟ್‌ ವಲ 
(41023 ಚಿಕೆ ೫... ಬೂ 0॥0 
(5) ಕ್ರಿಭುವನ ಮಲ್ಲ ತ «ಗೋ ನಂ ಗೊಂಡ ಭು 
(6) ಜಭಳ (ಶಾ)ರ ಗಂಗ ಹೊಯ್ಸಳ ಪ್ರತಾಪ ನಾರಸಿಂಹ ದೇವರು ದೋರ 
ಸಮುದ್ರಾದಿ ನೆಲೆ ದಿ 
(7) ಡಾಗಿ ಗರಿಗವಾಡಿ ತೊಂಭತ್ತಾರು ಸಾಸಿರಮದುಷ್ಟ ನಿಗ್ರಹ ನಿಷ್ಟ ಪ್ರತಿ 
ಪಾಳನದಿಂ ನಾಚಂ 
(8) ದ್ರಾರ್ಕ ತಾರಂಬರಂ ರಾಜ್ಯಂ ಸಲುತ್ತಮಿರೆ! ಸ್ವಸ್ತಿ ಸತುಕುಳ 
ಕೊಂಗುಳಿವಮ್ಮದ್ದರ್ಮಮಹಾರಾಜಾ 
(9) ದಿ ರಾಜಂ ವಂದಿಜನ ಕಲ್ಪಭುಜಂ ಕೋಟಾಲಪುರವರಾಧೀಶ್ವರ 
ಪ್ರತಾಪ ಮಹೇಶ್ವರಂ ನಂದ ಗಿರೀಶನ 
(10) ಡಂದನುಜ ಮಾನ್ಹಾತ ನನಿಯ ಗಂಗ ಜಯದುತ್ತರಂಗ ಮದಗಜ 
ಶ್ರೀ ಲಾಂಚನಂವಿನಯೋ 
(11) ಗ ತತ ಪದಾ ಒವತೀಲಬ್ಧವರ ಪ್ರ ಸಾದಂ ಶ್ರೀ ಮೃ ಗಮದಾಮೋದ 
ರಿಪುನಿವಹ ಕಂಜವನ ಕುಂ 
(12) ಜರ ಗಂಗಕುಳ ಕಮಳ ಮಾತ್ಥಾ ಣ್ದ್ದ ಅಣಿಯೊಡೆಗಂಣ ಸ ಕೋದಂದ 
ಪಾತೃ ೯ ರಣರಂಗನೀ ಬಿಲ್ಲಂ 


a ] 
fed cma ca LN 


ಕಾಟಿಗನೆರೆ ಶಾಸನ ೧೨೯ 


(13) ಕಕಾಜಂ ಸರಮಂಡಲ ಸೂರೆಕಾರಂ ಎಸುವ ರಾದಿತ್ಯ ಕಣ್ಣ್ಯಾ(ಂ) ಬಿನಾತಂ 
ಆಹೆವಜತ ತ್ಮಲಿಟ್ಟ 
(14) ವೈರಿ ಫರಟ್ಟ ಶರಣಾಗತ ವಜ್ರ ಪಂಜರ ವೈರಿ ದಿಕ್ಕುಂಜರಂ ಕ್ಷತ್ರಿಯ 
“ವಿತ ಮನುಜ 
(15) ಮಾನ್ಸಾ: ತ ಪರಬಳ ಭಯಂಕರಂ ಸತ್ಯ ರತುನಾಕರಂ ಬಂಟಿರ ಭಾವಂ 
ಮರೆಯು 
(16) ಗೆ ಕಾವಂ ತಪ್ಪೆ ತಪ್ಪುಮನನ್ತು ಹೊಪ್ಪುವಾ ಮಾಡಿ ಸಮಸ್ತ, ಪ್ರಸಸ್ತಿ 
ಸಹಿತಂ 
(17) ಶಿ ಶ್ರೀ ಮನ್ಮಾಹ ಮಂಡಳಿಕಂ ವೈ ಜರಸ ವೈಜರಸನ ಮಗಂ ನಾಡರಸರ 
ನಾಡರಸನ ಮಗಂ ವೈಜ 
(18) ರಸ ವೈಜರಸನ ಮಗಂ ಬಮ ಶರಸರು ಅಸಂದಿಯ ನೆಲೆವೀಡಾಗಿ ಸುಖ 
| ಸಂಕಥ ವಿನೋದದಿಂ 
(19) ರಾಜ್ಯಂಗೆಯ್ದುತ್ತಮಿರೆ ॥ ಸ್ವಸ್ತಿ ಸಮಸ್ತ ಗುಣ ಸಂಪನ್ನ ನುಡಿದು 
ಮತೆನ್ಸ ಪರನಾರಿ ಪುತ್ರ 
(20) ಸತ್ಯರತ್ನಾಕರ ಸಿವಗಣಾವಶಾರ ಗೋತ್ರಪವಿಶ್ರನುದಾರ ಮಹೇಶ್ವರ 
ಪ್ರಜೆ ಮೆಚ್ಚಿ ಗಂಡ 
(21) ದಾಯಿಗ ಬೇಂಟಿಕಾಜ ಸಿವಪಾದಸೇಖರ ಸೋವಗಾವುಂಡಂಗಂ ಜಕ್ಕವೆ 
ಗೌಡಿಗಂಪುಟ್ಟಿದ 
(22) ಸುಪುತ್ರ ಕುಲದೀಸಕನಸ್ರ ಜಕ್ಕು ಗಾವುಂಡಂನಾತನ ಮದವಳಿಗೆ ಮಾರ 
ಗೌಡಿಯುಂ ಅ 
(23) ವರ ಮಗಂ ಸೋವಣ್ಣ ಚಾಳುಕ್ಯ ವಿಕ್ರಮ ಕಾಲದ ನಂದನ ಸಂವತ್ಸರದ 
ಚೈತ್ರ ಬ 
(24) ಹುಳ ೫ ಭ್ರೈಹವಾರದಂದು ಶ್ರೀ ಸೋಮೇಶ್ವರ ದೇವರ್ಗೆ ಪ್ರತಿಷ್ಕೆಯಂ 
ಮಾಡಿ ಕೆರೆಯಂ 
(25) ಕಟ್ಟಿಸಿ ಆ ದೇವರಂಗಬೋಗಕ್ಕಂ ನಿವೇದ್ಯಕಂ ಸಕರಾಶಿ ಪಂಡಿತರ ಕಾಲಂ 
ಕಚ್ಚಿ ಧಾರಾಪೂ 
(26) ವ್ವಕಂ, "ಮಾಡಿ ಬೆಟ್ಟ ಗದ್ದೆ ದೇವಾಲ್ಯದಲ್ಲಿ ಖ ೧ ಹಾಳಕೆಯಿ 
ಮಣಲಕೆಯಿ ಮತ್ತ ೧ ಯರೆಯ 
(27) ಕೆಯಿ ಮತ್ತ ೨ ಗೌಡರ ಉಂಬಳಿ ಗದ್ದೆ ಮತ್ತ ೧ ಬೆದ್ದಲಿ ಮತ್ತ ೧೨ 
ಊರಿಂದಂ ಹಡವಣ ಕೆರೆ ೧ 
(28) ಇನ್ನಿ, ಧರ್ಮವನಳಿದವಂಗೆ ಗಂಗೆಯ ತಡಿಯಲು ಸಾಯಿರ ಕವಿಲೆಯ 
ವಧಿಸಿದ 
9 


೧೩೦ 


ಮಾನವಿಕ ಕರ್ಣಾಟಕ 


(29) ಪಾತಕ || ಇಸ್ತಿ ಧರ್ಮವಂ ಪ್ರತಿ ಪಾಳಿಸಿದವಂಗೆ ಗಂಗೆಯ ತಡಿಯಲು 


ಸಾಸಿರ ಕವಿಲೆ 
(30) ಯ ನೇಜೋತ್ತಮರಪ್ಪ ಸಬ್ರಾಹ್ಮಣರ್ಗೆ ದಾನಂ ಮಾಡಿದ ಫಲಮಕ್ಕುಗ 


ಸ್ವದತ್ತಂ ಪರದತ್ತಂ ವಾ | 

(31) ಯೋ ಹಿರೇತಿ ವಸುಂಧರಾ ಸಾಸಿರುವರಿಸ ಸಹಶ್ರಾಣಿ ವಿಷ್ಮಾಂಜಾಯತೇ 
ಕ್ರಮಿ ಉ 

(32) ಅಡಿ ನಿಜ ಧರ್ಮಮಂದಣು ಕು ಪಿಂಡಂ ಪರಧರ್ಮಮಂ ಮೆಣಳಿವಂತೆರೆ 

(33) ಗೊಳುವಂ ಪುಳುರೊಂದದೊಳ ಅವತ್ತು ಸಹಷ್ರ ವರಿಸ ಮುಡುಭವಿ 
ಸಿಕ್ಕು ॥ ಶ್ರೀ 

(34) ಈ ದೇವಾಲ್ಯದ ಕಲುಗೆಲಸ ಇಟ್ಟಿಗೆ ಸೋರ್ಕೆಲಸ ಸಾಸನದ ಕೆಲಸ 
ವಿನಿಸವಂ 

(35) ಸಿವಭಕ, ಬೂವೋಜ ಗೆಯ್ದ ॥ ವಿನಯದ ಕದಯದದಿ ದೀಪ 
ದ್ವಿಜೋತ್ತ ಮರ 

(36) ಚರಣಂ ಮ್ರಿಣಾಣೋನಮಳ ಚರಿಶ್ರಾಂಜನ ಸುತನೆನಿಸಿ ನೆಗಟ 
ವನಿತಳ ದೊ 

(37) ಳು ಸೇನಬೋವ ಲಕ್ಷುಮಯ್ಯ ॥ ಈ ಸಾಸನಂವಂ ಬರೆದಂ ಸೇನ ಬೋವ 


ಲಕ್ಷ್ಮಯ್ಯ | ಶ್ರೀ 


ಎ 


x 


ಈ ಶಾಸನವನ್ನು ಓದಿದವರು : 
ಟಿ. ಶಂಭುಲಿಂಗಪ್ಪ ಮತ್ತು ಬೀರೂರಿನ ಇಸ್ಮಾಯಿಲ್‌ 


ಶ್ರೀ ಶಿವಸ್ವಾಮಿ 


ಬಾದಾಮಿ ಚಾಲುಕ್ಯರ ಕಲವು ವಾಸ್ತುಶಿಲ್ಪಗಳಲ್ಲಿ 
ಶೈವಧರ್ಮ 


ಬಾದಾಮಿ ಚಾಲುಕ್ಯರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ 
ವಾದ ಕೊಡುಗೆಯನ್ನಿತ್ತಿದ್ದಾರೆ. ಧಾರ್ಮಿಕವಾಗಿ ಹೇಳುವುದಾದಕೆ ಚಾಲುಕ್ಯರ 
ಕಾಲದಲ್ಲಿ ವೈದಿಕ ಧರ್ಮ, ಜೈನ ಧರ್ಮ, ವೈಷ್ಣವ ಧರ್ಮ ಮತ್ತು ಶೈವ ಧರ್ಮ 
ಗಳಲ್ಲಿ ಪ್ರಗತಿಯನ್ನು ಬಹುತೇಕವಾಗಿ ಗುರುತಿಸಬಹುದು, ಆದರಲ್ಲೂ ಪ್ರಮುಖವಾಗಿ 
ಶೈವ ಧರ್ಮದ ವಿಕಾಸವನ್ನು ವಿಶೇಷವಾಗಿ ಕಾಣಬಹುದು. ಬಾದಾಮಿ ಚಾಲುಕ್ಯರ 
ವಾಸ್ತು ಶಿಲ್ಪಗಳಲ್ಲಿ ಅಂದರೆ ಶೈವ ದೇವಾಲಯಗಳಲ್ಲಿ ಶುದ್ಧ ದ್ರಾವಿಡ್ಕ ರೇಖಾ ನಾಗರ 
' ಮತ್ತು ವೇಶರ ಶೈಲಿಗಳನ್ನು, ಚಾಲುಕ್ಯರ ಪ್ರಮುಖ ಕ್ಷೇತ್ರಗಳಾದ ಬಾದಾಮಿ, 
ಪಟ್ಟದಕಲ್ಲು, ಐಹೊಳೆ ಮತ್ತು ಮಹಾಕೂಟದಲ್ಲಿ ಕಾಣಬಹುದು. 


ಬಾದಾಮಿಯ ಶೈವ ದೇಗುಲಗಳು : 

ಬಾದಾಮಿಯ 4 ಗುಹೆಗಳಲ್ಲಿ! ಒಂದನೇ ಗುಹೆಯಲ್ಲಿ ಶೈವ ಶಿಲ್ಪಗಳಿವೆ. 
ಅವುಗಳೆಂದರೆ 18 ಕೈಗಳುಳ್ಳ ನಟಿರಾಜನ? ವಿಗ್ರಹ್ಮ ಬಲಗಡೆಗೆ ನಂದಿ ಮತ್ತು ಗಣಪತಿ 
ಹಾಗೂ ಮಹಿಷಾಸುರಮರ್ಧಿನಿ ಜೊತೆಗೆ ಷಣ್ಮುಖ ಮೂರ್ತಿಗಳು ಇವೆ. ಇಲ್ಲಿನ 
ಮೊಗಸಾಲೆಯಲ್ಲಿ ಎತ್ತರವಾದ ಅರ್ಧನಾರೀಶ್ವರ ವಿಗ್ರಹವಿದೆ, ಈ ಗುಹೆಯ ಹೊರೆ 
ಮೊಗ್ಗುಲಲ್ಲಿ ತ್ರಿ ಶೂಲಧಾರಿಯಾದ ದ್ವಾರಪಾಲಕರಿದ್ದಾರೆ, ಮೇಲ್ಭಾಗದಲ್ಲಿ ನಂದಿ 
ಮೇಲೆ ಕುಳಿತ ಶಿವ ಪಾರ್ವತಿ ಮತ್ತು ಗಜ, ವೃಷಭಮೂರ್ತಿಗಳಿವೆ, ಗುಹೆಯ 
ಮಧ್ಯದಲ್ಲಿ ಗರ್ಭಗುಡಿಯ ಹೀಠದ ಮೇಲೆ ಶಿವಲಿಂಗವಿದೆ, ಜೊತೆಗೆ ನಂದಿ ವಿಗ್ರಹವನ್ನು 
ಗರ್ಭಗುಡಿಯ ಮುಂದೆ ಇಟ್ಟಿದೆ, ಈ ಗುಹೆಯ ಕಾಲ ಕ್ರಿ.ಶ. 620 ಎಂದು 
ಹೇಳಲಾಗಿದೆ,3 

ಇಲ್ಲಿನ ಕಂಭಗಳ ಸಂಖ್ಯೆ ಒಂದರಲ್ಲಿ ಶಿವನು ಸೋಮಪಾನ ಮಾಡಿದ ಪಾರ್ವತಿ 
ಯನ್ನು ಎತ್ತಿ ಹಿಡಿದಂತೆ ತೋರಿಸಿದೆ. ಎರಡನೇ ಕಂಭದಲ್ಲಿ 3ನೇ ಮೊಗ್ಗುಲಿಗೆ ಶಿವ 
ಪಾರ್ವತಿಯರು ಮತ್ತು ಪಾರ್ವತಿ ಕಾರ್ತಿಕೇಯನನ್ನು ಕಾಣಬಹುದು. 6ನೇ 


೧೩೨ ಮಾನವಿಕ ಕರ್ಣಾಟಕ 


ಕಂಭದಲ್ಲಿ 3ನೇ ಬದಿಗೆ ಶಿವ ಪಾರ್ವತಿ ನಿಂತಿರುವುದು ಕಂಡುಬರುತ್ತದೆ, ಮೊಗಸಾಲೆ 
ಪಶ್ಚಿಮ ಗೋಡೆಯಲ್ಲಿ ನರಸಿಂಹನ ಬಲಗಡೆಯ ಗೋಡೆಯ ಮೇಲೆ ಎತ್ತರವಾದ 
ಹರಿಹರ ಮೂರ್ತಿಯಿದೆ. 3ನೆಯ ಗುಹೆಯ ಗೋಡೆಯ ಮೇಲೆ ಹರಿಹರ ವಿಗ್ರಹ 
ಕಂಡುಬಂದಿದೆ. ಇಲ್ಲಿನ ಛತ್ತಿನಲ್ಲಿ ನಂದಿಯನ್ನೇರಿದ ಶಿವನಿದ್ದಾನೆ, ಭೋದುಗೆ ಶಿಲ್ಪ 
ಗಳಲ್ಲಿ ಶಿವ ಪಾರ್ವತಿ, ಅರ್ಧನಾರೀಶ್ವರ ಹಾಗೂ ಮತ್ತಿತರ ವಿಗ್ರಹಗಳಿವೆ. 
ಮಲ್ಲಿಕಾರ್ಜುನ ಗುಡಿ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಮಾದರಿ 
ಯಾಗಿದೆ.5 ಇದರ ತಳ ವಿನ್ಯಾಸ ನಕ್ಷತ್ರಾಕಾರವಾಗಿದೆ, ಈ ಗುಡಿಯೊಳಗೆ 3 
ದೇವಾಲಯಗಳಿವೆ, ಗುಡಿಯ ಎಡಭಾಗದಲ್ಲಿ ಮಲ್ಲಿಕಾರ್ಜುನ ದೇವಾಲಯವಿದೆ, ಇದಕ್ಕೆ 
ಮಂಟಪ ಗರ್ಭಗುಡಿಯಿದೆ. ಈ ಗರ್ಭಗುಡಿಯಲ್ಲಿ ಮಲ್ಲಿಕಾರ್ಜುನ ಲಿಂಗವಿದೆ. 
ವೀರಭದ್ರನ ಗುಡಿಯ ಮುಂದೆ ಮನುಷ್ಯಾಕೃತಿಯ ಎರಡು ಶೈವದ್ವಾರಪಾಲಕರಿದ್ದಾರೆ. 
ಭೂತನಾಥಗುಡಿಗಳ ಗುಂಪು ಒಂದರಲ್ಲಿ ಅರ್ಧಮಂಟಪ್ಕ ಗರ್ಭಗುಡಿ, ದ್ರಾವಿಡ 
ಶಿಲ್ಪದ ವಿಮಾನವಿದೆ. ಇಲ್ಲಿನ ಒಂದು ಚಿಕ್ಕ ಗುಡಿಯಲ್ಲಿ ಶೈವದ್ವಾರಪಾಲಕರು 
ಮತ್ತು ಗಣಪತಿ ಸ ಭೃ ಗರ್ಭಗುಡಿಯ ಒಳಗೆ ಎದುರಿನ ಗೋಡೆಯ ಮೇಲೆ 
ಲಿಂಗ ಮತ್ತು ನಂದಿಗಳಿವೆ, ಶಶ. 10ನೇ ಮತು, 11ನೇ ಶತಮಾನದ ಗುಡಿಯಿದೆ. 
ಇದರ ಗರ್ಭಗುಡಿಯಲ್ಲಿ ಎ ಲಕುಳೀಶನ ವಿಗ್ರ ಹವಿದ್ಕೆ ಮತ್ತು ಒಂದು ದೊಡ್ಡ 
ಬಂಡೆಗಲ್ಲಿನ ಮೇಲೆ ಲಿಂಗಗಳು, ಶಿವ ಗಣಪತಿ ವಿಗ್ರ ಹಗಳನ್ನು ಕೆತ್ತಿ ದ್ದಾ ಕೆ.6 
ಭೂತನಾಥ ಗುಡಿಗಳ ಗುಂಪು ಎರಡರಲ್ಲಿ ನಾಲ್ಕು ಗುಡಿಗಳಿವೆ. ಅವುಗಳಲ್ಲಿ 
ದೊಡ್ಡ ಗುಡಿಯು ದ್ರಾವಿಡ ವಾಸ್ತು ಶೈಲಿಯಲ್ಲಿದ್ದು ಗರ್ಭಗುಡಿಯೊಳಗೆ ಲಿಂಗವಿದೆ. 
ಅದು ಇತ್ತಿ (ಚಿನೆಡೆಂದು ಅಭಿಪ್ರಾಯ ಮಾಡಲಾಗಿದೆ, ಆದರೆ ಇದು ಮೊದಲು ವೈಷ್ಣ ವ 


ದೇವಾಲಯವಾಗಿತ್ತೆಂದು ಹೇಳಬಹುದಾಗಿದೆ. ಏಕೆಂದಕೆ ಪೀಠದ ಮೇಲೆ ಗರುಡ _ 


ನಿರುಪುದು. ಹಾದಿಗುಂಟಿ ಗುಡ್ಡದ ಮೇಲೆ ಎರಡು ಶೈವ ದೇವಾಲಯಗಳಿವೆ,? 

ಮಾಲಗಿತ್ತಿ ಶಿವಾಲಯವು ಶುದ್ಧ ದ್ರಾವಿಡ ಶೈಲಿಯಾಗಿದ್ದು,,8 ಮುಖ ಮಂಟಪ 
ಸಭಾಮಂಟಪ ಮತ್ತು ಚೌಕಾಕಾರದ ಗರ್ಭಗುಡಿಯಿಜಿ. ಈ ಗುಡಿಯ ಹೊರಗಿನ 
ದಕ್ಷಿಣ ಗೋಡೆಯ "ತಲೆ ಶಿವನ ವಿಗ್ರಹವಿದೆ, ಜೊತೆಗೆ ಮೀಸೆವುಳ್ಳ ಒಬ್ಬ 
ಭಕ್ತ ನಿದ್ದಾನೆ, ಇಲ್ಲಿನ ಗರ್ಭಗುಡಿಯಲ್ಲಿ ಲಿಂಗವಿದೆ. ಹಿಂಜಿ ಇದು ತ ಸೂರ 
ದೇವಾಲಯವಾಗಿತ್ತು, ಇದರ ಶಿಖರ ಅಷ್ಟ ಕೋ "ನಾಕೃತಿಯಲ್ಲಿದೆ. ಇದರ ಕಾಲ ಕ್ರಿ.ಶ. 
7ನೇ ಶತಮಾನದ ಪ್ರಾರಂಭವೆಂದು SRN 

ಜಂಬುಲಿಂಗ ಕೂಟ ವಿಜಯಾದಿತ್ಯನ: ಕಾಲದ ಒಂದು ಪಾ ೨ಾಚೀನ ಗುಡಿ. 
ಇದನ್ನು ವಿಜಯಾದಿತ ಟನ ತಾಯಿಯು ವಿನಯವತಿ ಕ್ರಿ.ಶ, 699ರಲ್ಲಿ ಕಟ್ಟಿ ಸಿದ್ದಾ ಳೆಂದು 
ತಿಳಿಯುತ್ತ ದೆ.9 ಇದರ ತಿ ತ್ರಿಕೂಟ ರಚನೆಯಿದೆ,30 ಅವುಗಳಲ್ಲಿ ಬ ಬ್ರಹ್ಮ, "ಏಷ್ಟು, 
ಮಹೇಶ್ವರ ಗುಡಿಗಳಿವೆ, "ಈ Ran ಇಟ್ಟಿ ಗೆಯಿಂದ ಕಟ್ಟ ದ ವಿಮಾನನಿಜೆ, ಮತ್ತು ಎ 
ಎಲ್ಲಾ ಡಿ  ಹಗಳನ್ನೂ ಹೊಂದಿಕೊಂಡು Avil ಮತ್ತು ಮುಖ ಮಾಟನ 


ಕಿ ಯ ತತ pO 
ತೆ ತ್ತರ 0. ಎಕ... 7೧೫೧. 80%45%. 


ರ್ಟ ಭ್‌ ಚಾ ಚಾ ಬಯ 


ee neem id 


ಗಾವ್‌ 


ಬಾದಾಮಿ ಚಾಲುಕ್ಕರ ಕೆಲವು ವಾಸ್ತುಶಿಲ್ಪಗಳಲ್ಲಿ ಶೈವಧರ್ಮ ೧೩೩ 


೧ ೪ 


ವನ್ನೂ ಹೊಂದಿದೆ, ವಿರೂಪಾಕ್ಷ ಗುಡಿಯನ್ನು ಕ್ರಿ.ಶ. 11 ಮತ್ತು 12ನೆಯ 
ಶತಮಾನದಲ್ಲಿ ಕಟ್ಟಿ ದಂತಿದೆ, ಇದರ ಗರ್ಭಗುಡಿಯಲ್ಲಿ ವಿರೂಪಾಕ್ಷ ಲಿಂಗವಿರುವುದು, 


ಪಟ್ಟದಕಲ್ಲಿನ ಶೈನ ದೇವಾಲಯಗಳು : 


ಪಟ್ಟದಕಲ್ಲಿನ ಶೈವ ದೇವಾಲಯದ ಸಂಗಮೇಶ್ವರ. ದೇವಾಲಯವು, ಗರ್ಭ 
ಗೃಹ, ಪ್ರದಕ್ಷಿಣಾಪಥ, ಸಭಾಮಂಟಪ ಹಾಗೂ ಮುಖ ಮಂಟಪ ಹೊಂದಿದೆ. ಗರ್ಭ 
ಗೃಹಕ್ಕೆ ಹೊಂದಿದಂತೆ ಸುಕನಾಸಿ ಕಾಣಬಹುದು, ಇದು ದ್ರಾವಿಡ ವಾಸ್ತುಶೈಲಿಯ 
ಸಾಂತರ ಪ್ರಕಾರಕ್ಕೆ ಸೇರಿದುದಾಗಿದೆ. ಇದರ ಗರ್ಭಗೃಹದ ಮಧ್ಯದಲ್ಲಿ ಎತ್ತರವಾದ 
ಪೀಠದ ಮೇಲೆ ಕರಿ ಶಿಲೆಯ ಲಿಂಗವಿದೆ, ಗರ್ಭಗುಡಿಯ ಪಶ್ಚಿಮ ಬದಿಯಲ್ಲಿ ನಟರಾಜ, 
ಎತ್ತರದ ಬದಿಯಲಿ ಗಜಾಸುರ ಮರ್ಧನ ಶಿವನ ಉಬ್ಬು ಚಿತ್ರಗಳಿವೆ. ಚೌಕಟ್ಟಿನ 
ಬದಿಗಳಲ್ಲಿ ದ್ವಾರಪಾಲಕರಾಗಿರುವ ನಂದಿ ಮತ್ತು ವೀರಭದ್ರ, ಇವರ ದೊಡ್ಡ ಉಬ್ಬು 
ಚಿತ್ರಗಳಿವೆ, ದಕ್ಷಿಣ ದಿಕ್ಕಿನ ಗೋಡೆಯಲಿ ಶಿವನು ಅಂಧಕಾಸುರನನ್ನು ಸಂಹಾರ 
ಮಾಡುತ್ತಿರುವ ಹಾಗೂ ಚಿತ್ರಗಜನೆಂಬ ರಾಕ್ಷಸನನ್ನು ನಾಶ ಮಾಡುತ್ತಿರುವ ಶಿವನ 
ಮೂರ್ತಿಗಳನ್ನೂ ಕಾಣಬಹುದು. ಪಶ್ಚಿಮ ದಿಕ್ಕಿನಲ್ಲಿ ಪೂರ್ತಿಯಾಗಿ ಬಿಡಿಸಿರುವ 
ಅರ್ಥನಾರೀಶ್ವರ ಭೃಂಗಿ ಸಹಿತ ಶಿವನನ್ನು ಕಾಣಬಹುದು. ಗರ್ಭಗುಡಿಯ ಮೊದಲನೇ 
i ತಳದ ದಕ್ಷಿಣ ಬದಿಯಲ್ಲಿ ಚಿತ್ರ ಲಕೂಳಿಸ್ಕ ಗಜಾಸುರ ಮರ್ಧನ ಇವುಗಳು ಜನಪ್ರಿಯ 
ವಾಗಿವೆ. ಬಾದಾಮಿ ಚಾಲುಕ್ಯರಾಜನಾದ ವಿನಯಾದಿತ್ಯ ನೂ (ಕ್ರಿ.ಶ. 696-733) 
ವಿಜಯೇಶ್ವರ ದೇವಾಲಯ ಕಬ್ಬ ಸಿದನೆಂದು ತಬ್ಲಾ ನ.12 ಅಂದರೆ ಇಂದಿನ 
ಸಂಗಮೇಶ್ವ ರ ಚೋ ಜನೆ. 

ಎರಡನೆಯ ವಿಕ್ರಮಾದಿತ್ಯನು ಮೂರು ಸಲ ಪಲ್ಲವರನ್ನೂ ಸೋಲಿಸಿ ಕಂಚಿ 
ಯನ್ನು ಪಶಪಡಿಸಿಕೊಂಡಿದ್ದರ ಜ್ಞಾಪಕಾರ್ಥವಾಗಿ ಅವನ ಮಹಾರಾಣಿಯರಾದ 
ಲೋಕ ಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿಯರು ವಿರೂಪಾಕ್ಷ ಮತ್ತು 
ತ್ರೈಲೋಕೇಶ್ವರ ದೇವಾಲಯವನ್ನು ಕಟ್ಟಿ ಸಿದ್ದರು. 33 

ವಿರೂಪಾಕ್ಷ ದೇವಾಲಯದಲ್ಲಿ14 ನಂದಿ ಮಂಟಪವಿದ್ದು, ಇದರ ಮಧ್ಯದಲ್ಲಿ ಸುಂದರ 

ವಾದ ನಂದಿಯ ವಿಗ್ರಹವಿದೆ. ಸಭಾಮಂಟಪದ ದ್ವಾರದಲ್ಲಿ ನಂದಿ, ವೀರಭದ್ರರ ಚಿತ್ರ 
ಗಳಿವೆ, ತಲೆಯ ಹೂಡೆ ಪ್ರಭಾಮಂಡಲವಿದೆ. ಸಾಮಾನ್ಯವಾಗಿ ಇವರಿಗೆ ಸ 
ಕಣ್ಣು ಗಳಿವೆ, ದಕ್ಷಿಣಿ ದಿಕ್ಕಿನ ಮುಖ ಮಂಡಪದ ಮತ್ತೊಂದು ಬದಿಯಲಿ ರಾವಣನು 
ಕೈಲಾಸ ಪರ್ವತವನ್ನೂ ಎತ್ತುತ್ತಿರುವ ದ ಶ್ಯ ಮತ್ತೊಂದು ಕಡೆಯಲಿ ಉಗ್ರ ರೂಪ 
ತಾಳಿದ ಪಾರ್ವತಿ ವಿಗ್ರ ಹವಿದೆ. "ಉತ್ತ ರ ದಿಕ್ಕಿನ ಮುಖ ಮಂಟಪದಿ ಬಲ ಬದಿಯಲಿ, 
ನಟರಾಜನ ದೃಶ್ಯ ಚಿತ್ರ ವಿಜೆ. ಬಲಗಡೆಯ ಗರ್ಭಗುಡಿಯಲಿ ಎತ್ತರದ ಪೀಠದಲ್ಲಿ 
ಅಗ್ನಿ ಶಿಲೆಯ ಸವರಂಗವಿಡೆ. ಪೂರ್ವದಿಕ್ಕಿ ನ ಮುಖ ಮಂಟಪದ ಬಲ ಬದಿಯಲಿ 
ರಿಂಗೋದ್ಫ ವ ಶಿವ, ನಟರಾಜ, ಶಿವನಾತ್ಕ ತಿ ಮತ್ತು ವಿನಿಧ ಶಿವಲೀಲಾ ಮೂರ್ತಿ 


೧೩೪ ಮಾನವಿಕ ಕರ್ಣಾಟಕ 


ಗಳಿವೆ. ಜೊತೆಗೆ ಅಂಧಕಾಸುರ ಮರ್ಧನ ಮಾಡುತ್ತಿರುವ ಶಿವನ ಮೂರ್ತಿ, ತ್ರಿನೇತ್ರ, 
ಶಿವ ಲಕುಳೀಶ್ವರ ಎರಡು ವಿಗ್ರಹೆಗಳಿವೆ ಮತ್ತು ಹರಿಹರ, ಅರ್ಧನಾರೀಶ್ವರ ರಾವಣನು 
ಲಿಂಗವನ್ನು ಪೂಜಿಸುತ್ತಿರುವುದು, ಪದ್ಮಾಸನದಲಿ ಕುಳಿತಿರುವ ಹರಿಹರ, ನಟರಾಜ 
ಹಾಗೂ ನಂದಿ ಮೇಲೆ ಪಾರ್ವತಿ ಪರಮೇಶ್ವರ ಕುಳಿತಿರುವುದು, ಅರ್ಥನಾರೀಶ್ವರ್ಕ 
ಇವುಗಳನ್ನೂ ಚಿತ್ರಗಳಲ್ಲಿ ಕಾಣಬಹುದು.35 ಮಲ್ಲಿಕಾರ್ಜುನ ದೇವಾಲಯವನ್ನು 
ಪ್ರಾರಂಭದಲ್ಲಿ ತ್ರೈಲೋಕೇಶ್ವರನೆಂದು ಕರೆಯಲಾಗಿತ್ತು. ಇದು ಪ್ರತ್ಯೇಕ ನಂದಿ 
ಮಂಟಪದಿಂದ ಕೂಡಿದ್ದು, ಕಟ್ಟಡದ ರಚನೆ ಮತ್ತು ಶೈಲಿಯಲ್ಲಿ ಹಾಗೂ ಮೂರ್ತಿ 
ಶಿಲ್ಪಗಳಲ್ಲಿ, ವಿರೂಪಾಕ್ಷ ದೇವಾಲಯವನ್ನು ಹೋಲುತ್ತದೆ. ಗಮನಾರ್ಹವಾದ 
ವ್ಯತ್ಯಾಸವೇನೆಂದರೆ ಶಿಖರದ ಸ್ಮೂಪಿಯು ಚೌಕೋನವಾಗಿರದೆ ವರ್ತುಲಾಕಾರವಾಗಿದೆ. 
ಈ ಶೈಲಿ ಶಿಖರಕ್ಕೆ ವೇಸರ ವಿಮಾನ ಶೈಲಿಯೊಂದು ವಾಸ್ತುಶಿಲ್ಪ ಗ್ರಂಥಗಳಲ್ಲಿ ಹೇಳಿದೆ. 
ಈ ದೇವಾಲಯದ ಮುಂಭಾಗದಲ್ಲಿ ಮುಖಮಂಟಪ, ಸಭಾಮಂಟಪವಿದೆ. ಇದು ಶೈವ 
ದೇವಾಲಯವಾಗಿದ್ದ ರೂ ಲಲಾಟ ಬಿಂಬದಲ್ಲಿ ವಿಷ್ಣು ಮೂರ್ತಿಯಿರ:ವುದು ಸಹಜ 
ವಾಗಿದೆ, ಸಭಾಮಂಟಪದಲ್ಲಿನ ಹದಿನೆಂಟು ಕಂಬಗಳ ನಾಲ್ಕು ಸಾಲುಗಳಿವೆ, ನಂದಿ 
ಸಮೇತರಾದ ಪಾರ್ವತಿ ಸರಮೇಶ್ವರರು ಚಿತ್ರ ಪಲಕಗಳು ಮತ್ತು ಶಿವಪಾರ್ವತಿಯರ 
ವಿವಿಧ ಚಿತ್ರಗಳನ್ನು ಕಂಭಗಳಲ್ಲಿ ಕಾಣಬಹುದು. ಗರ್ಭಗುಡಿಯ ಬಾಗಿಲು ಚೌಕಟ್ಟಿನ 
ಎರಡು ಬದಿಗಳ ದ್ವಾರಪಾಲಕರು ಮತ್ತು ಅಡ್ಡ ಜಂತಿಯ ಲಲಾಟ ಬಿಂಬದಲ್ಲಿ 
ಶಿವ, ನಂದಿ, ಹರಿಹರ, ನಟರಾಜ ಪಾರ್ವತಿಯರ ಚಿತ್ರವಿದೆ. ಒಳಗೆ ಪೀಠದ ಮೇಲೆ 
ಲಿಂಗವಿದೆ ದೇವಾಲಯದ ಗೋಡೆಯ ಉತ್ತರದ ಬದಿಯಲಿ ಶಿವ, ನಂದಿ, ಹರಿಹರ, 
ನಟರಾಜ, ಶಿವ ಪಾರ್ವತಿ ಗಜಸುರನನ್ನು ಸಂಹಾರ ಮಾಡುತ್ತಿರುವ ಶಿವ ಚತುರ್ಭುಜ 
ಶಿವ, ಲಕುಳೀಶ್ವರ, ಅಷ್ಟ ಭುಜಗಳನ್ನುಳ್ಳ ನಟರಾಜ ಅರ್ಧ ನಾರೀಶ್ವರ, ನಾಲ್ಕು ಶಿವನ 
ಎತ ಚಿತ್ರ ಗಳನ್ನು Rau ಗ 

ಜೈನ ದೇವಾಲಯದ ಗೋಡೆ ಗರ್ಭಗುಡಿಯಲ್ಲಿ ಈಗ ಒಂದು ಶಿವಲಿಂಗವಿಜಿ,!7 
ಈ ಲಿಂಗವು ಬಾದಾಮಿ ಚಾಲುಕ್ಯರ ಅನಂತರದ ಕಾಲದ್ದು ಎನ್ನಬಹುದು. 

ನಾಗರೇಖಾ ಪ್ರಸಾದ ಶೈಲಿಯ ದೇವಾಲಯವಾದ ಪಾಪನಾಥ! ತುಂಬಾ 
ವಿಸ್ತಾರವಾದದ್ದು. ಮುಖಮಂಟಪ, ಸಭಾಮಂಟಪ ವಿಶಾಲವಾದ ಅರ್ಧಮಂಟಪ 
ಮತ್ತು ಮುಚ್ಚಿ ರುವ ಪ ್ರದಕ್ಷಿಣಾಸಥವುಳ್ಳ ಗರ್ಭಗೃ ಹಗಳಿಂದ ಕೂಡಿದೆ. ಈ 
ಮಂಟಪದ ಭತ ನಲ್ಲಿ ಸುಂದರವಾದ ಪಾರ್ವತಿ ನಟ ಚಿತ್ರ ವಿದೆ. ಸಭಾ 
ಮಂಟಪದ ಬಾಗಿಲ ಚೌಕಟ್ಟ ನೆಲ್ಲಿ ನಂದಿ ಮೇಲೆ ಕುಳಿತ ಸವಿರರಿ ಚಿತ್ರಗಳಿನೆ. 
ಇದರ ಬದಿಗಳಲ್ಲಿರುವ ದ್ದ ರಪಾಲಕರಲ್ಲಿ ನಟರಾಜ ಚಿತ್ರಫಲಕವನ್ನು ka 
ಬಹುದು. ಸಭಾಮಂಟಪದ "ಎಡಬದಿಯ ಎರಡು ಕಂಭಗಳ ಮೇಲೆ ಮಹಿಷಾಸುರ 
ಮರ್ಧಿನಿ ಮತ್ತು ಗಣಪತಿಯ ಉಬ್ಬು ಚಿತ್ರಗಳಿವೆ, ಸಭಾಮಂಟಪದ ಛತ್ತಿಯು 
ಒಂದು ಜಂತಿಯ ಮೇಲೆ ವಿಸ್ಣು ಗಂಧರ್ವರಿಂದ ಕೂಡಿದ ಶಿವಪಾರ್ವತಿಯ ಚಿತ್ರವು 


ಬಾದಾಮಿ ಚಾಲುಕ್ಕರ ಕೆಲವು ವಾಸ್ತುಶಿಲ್ಪಗಳಲ್ಲಿ ಶೈವಧರ್ಮ ೧೩೫ 


ಗಮನಾರ್ಹವಾಗಿದೆ, ಅಂತರಾಳದ ಬಾಗಿಲು ಚೌಕಟ್ಟಿನ ಎರಡು ಬದಿಗಳಲ್ಲಿ ಕೋಡು 
ಗಳನ್ನುಳ್ಳ ಮಾನವರೂಪದ ನಂದಿ ಮತ್ತು ವೀರಭದ್ರ, ದ್ವಾರಪಾಲಕರ ಚಿತ್ರಗಳಿವೆ, 
ಗರ್ಭಗುಡಿಯ ಒಳಗೆ ದೊಡ್ಡ ಪೀಠದ ಮೇಲೆ ನಯವಾಗಿ ಕೆಕ್ಕಿದ ಲಿಂಗವಿದೆ. ಇದರ 
ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ಗೋಡೆಗಳ ಹೊರ ಮೈಯಲ್ಲಿರುವ ದೇವ 
ಕೋಷ್ಟ ಗಳಲ್ಲಿ ಶಿವನ ಉಬ್ಬು ಚಿತ್ರಗಳಿವೆ ಮತ್ತು ಶೈವ ಸಂಪ್ರದಾಯ ಮೂರ್ತಿಗಳು 
ಹೆಚ್ಚಾಗಿ ಕಂಡುಬರುತ್ತದೆ. ಪಶ್ಚಿಮದಲ್ಲಿ ನಟರಾಜ ವಿಗ್ರಹವಿದೆ. ಬ್ರಹ್ಮ, ಶಿವ, 
ಗಜಾಸುರನನ್ನು ಸಂಹಾರ ಮಾಡುತ್ತಿರುವ ಶಿವ, ರಾವಣ ನಟರಾಜ ಮೂರ್ತಿಗಳು 
ಸಾಮಾನ್ಯವಾಗಿವೆ. ಇದರ ಬಲತುದಿಯಿಂದ ಶಿವ ಪಾರ್ವತಿಯರು, ಹರಿಹರ, ಚಿ ರವ, 
ರಾವಣನು ಕೆ ಲಾಸಸರ್ವತವನ್ನು ಎತ್ತುತ್ತಿರುವುದು, ಕಿರಾತಾರ್ಜುನ ಕಾಳಗದ 
ದೃಶ್ಯ, ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಅನುಗ್ರ ಹಿಸುತ್ತಿರುವುದನ್ನು ಕಾಣಬಹು 
ದಾಗಿದೆ.39 

ಗಳಗನಾಥ ದೇವಾಲಯ ಮುಚ್ಚಿದ ಪ್ರದಕ್ಷಿಣ ಪಥ ಮತ್ತು ಸಭಾ 
ಮಂಟಪವನ್ನೂ ಹೊಂದಿದೆ. ಪ್ರದಕ್ಷಿಣಾ ಪಥವನ್ನೇ ಅವರಿಸಿದ ಹೊರಮೈ ಯಲ್ಲಿ 
ದಕ್ಷಿಣ, ಸಶಿ: ಮ, ಮತ್ತು ಸ್‌ ರ ದಿಕ್ಕಿಗೆ ಮೂರು ದೊಡ್ಡ ದೇವ ಕೋಷ್ಟ ಗಳಿವೆ. 
ಸುಡು ಮೇಲೆ ಭವ್ಯವಾದ ನಾಗರ ರೇಖಾ ಪ್ರಸಾದ ಶೈಲಿ ಶಿಖರವಿದೆ. 
ಲಲಾಟ ಬಿಂಭದಲ್ಲಿ ನಟರಾಜನ ಚಿತ್ರಗಳಿವೆ, ಒಳಗೆ ಸೀಠವಿಲ್ಲದೆ ಶಿವಲಿಂಗವಿದೆ. 
ಪ್ರದಕ್ಷಿಣಾಪಥ ಹೊರಗೋಡೆಯಲ್ಲಿರುವ ದಕ್ಷಿಣ ದೇವಕೋಷ್ಟ ವಲ್ಲೂ ಬೃಹತ್‌ 
ಅಂಧಕಾಸುರ ಸಂಹರಿಸುವ ಶಿವನ ಚಿತ್ರವಿದೆ.29 

ಜಂಭುಲಿಂಗ ದೇವಾಲಯವೂ ಗಳಗನಾಥ ದೇವಾಲಯದ ಸಮೀಪದ ಹಿಂಬದಿ 
ಯಲ್ಲಿವೆ. ಇದು ಒಂದು ಸಣ್ಣ ಪ್ರಮಾಣದ ನಾಗರ ರೇಖಾ ಪ್ರಸಾದ ಶೈಲಿಯ 
ದೇವಾಲಯ. ಗರ್ಭಗೃಹ, ಅಂತರಾಳ ಮತ್ತು ಸಚಿರಾದ ಕೂಡಿದೆ, 
ಅಂತರಾಳದ ಬಾಗಿಲ 'ತಾಕಟ್ಟಿನ ಮೇಲೆ ಎರಡು ಬದಿಗಳಲಿ ಐದು ಸಣ್ಣ ಶೈವ 
ದ್ವಾ ರಪಾಲಕ ನಂದಿ ವಿಗ್ರಹಗಳಿವೆ ಮತ್ತು ಬಾಗಿಲು ಚೌಕಟ್ಟಿ ನ ಮೇಲೆ ಐದು ಸಣ್ಣ 
ಗೂಡುಗಳಿದ್ದು ಪ್ರತಿಯೊಂದರಲ್ಲಿ ಶಿವಲಿಂಗ ಮೂರ್ತಿ ಚಿತ್ರ ವಿದೆ. ಗರ್ಭಗೃ ಹದ 
ಬಾಗಿಲು ಚೌಕಟ್ಟಿನ ಲಲಾಟ ಬಿಂಭದಲ್ಲಿ ಯಾವುದು ಕಂಡುಬರುವುದಿಲ್ಲ, ಒಳಗಡೆ 
ಶಿವಲಿಂಗವಿದೆ. "ಗಭಭಗೃ ಹ ಗೋಡೆಯ ಹೊರಮೈಯಲ್ಲೇ ದಕ್ಷಿಣ ದೀವ 
ಕೋಷ್ಟಗಳಲ್ಲಿ ಲಕುಳಿಸ My ಸಶಿ ಮದಲ್ಲಿ ಅರ್ಧನಾರೀಶ್ವರ ವಿಗ್ರ ಹನೆಂದು ಶಂಕಿಸ 
ಬಹುದು, ಶಿಖರದ ಸದು ಮುಂಭಾಗದಲ್ಲಿ ನಂದಿಸಮೇತ "ಬಾರತ, ನಟರಾಜ 
ಉಬ್ಬು ಚಿತ್ರ ಗಳಿವೆ. 

ರ ಸಿದ್ಧೇಶ್ವರ ದೇವಾಲಯವು ಗಾತ್ರದಲ್ಲಿಯೂ ಮತ್ತು ವಾಸ್ತುಶಶಿಲ್ಪದಲ್ಲೂ 
ಹಾಗೂ ಮೂರ್ತಿಶಿಲ್ಪ ಗಳಲ್ಲಿಯೂ ಸಗದ. ಹಾಗೆ ಇಡೆ. ಪ್ರ ವೇಶನ್ನಾ ರದ 
ಎರಡು ಬದಿಗಳಲ್ಲಿ, 2ಚಬದಿಯ ದೀವಕೋಷ್ಟ ದಲ್ಲಿ ಭಗ್ನ ಲಲಾಟ ಬಿಂಭದಲ್ಲಿ ಸದಿ 


೧೩೬ ಮಾನವಿಕ ಕರ್ಣಾಟಕ 


ಮೇಲೆ ಕುಳಿತ ಶಿವಪಾರ್ವತಿ ಉಬ್ಬು ಶಿಲ್ಪಗಳಿವೆ... ಹೊರಮೈಯ ದೇವಕೋಷ್ಟದಲ್ಲಿ 
ಹರಿಹರ ಮತ್ತು ಅರ್ಧನಾರೀಶ್ವರ ಮೂರ್ತಿಯಿದೆ. 

ಕಾಶಿ ವಿಶ್ವೇಶ್ವರ ದೇವಾಲಯವು 8ನೇ ಶತಮಾನದಲ್ಲಿ ರಚಿತವಾಗಿತ್ತೆಂದು. 
ಕಾಣಬಹುದು, ಇದರಲ್ಲಿ ಗರ್ಭಗೃಹ, ಅಂತರಾಳ ಮಾತ್ರ ಉಳಿದಿದೆ. ಅಂತರಾಳದ 
ಬಾಗಿಲ ಚೌಕಟ್ಟಿನಲ್ಲಿ ಎರಡು ಬದಿಗಳಲ್ಲಿ ಎಡಬದಿಯ ದೇವಕೋಷ್ಟದಲ್ಲಿ ಭಗ್ನವಾದ 
ತ್ರಿಪುರಾಂತಕ ಮೂರ್ತಿಯಿದೆ. ಪ್ರವೇಶದ್ವಾರದ ಎರಡು ಬದಿಗಳಲ್ಲಿ ಬಲಗಡೆಯೂ 
ನಂದಿ, ಎಡಗಡೆ ವೀರಭದ್ರನ ಉಬ್ಬು ಚಿತ್ರಗಳಿವೆ. ಕತ್ತಿನ ಸುತ್ತಲೂ ಮಗುವನ್ನು 
ತೊಡೆಯ ಮೇಲೆ ಇಟ್ಟುಕೊಂಡು ಮಂಚದ ಮೇಲೆ ಕುಳಿತ ಪಾರ್ವತಿ ಮತ್ತು 
ಪರಮೇಶ್ವರರ ಚಿತ್ರ ಪಲಕವಿದೆ, ಇದರ ಹಿಂದೆ ನಂದಿ ನಿಂತಿದ್ದಾನೆ, ಗರ್ಭಗೃ ಹೆದಲ್ಲ 
Wood. ಉತ್ತರ ಗೋಡೆಯಲಿ ದೇವಕೋಷ್ಟ ದಲ್ಲಿ ಭೈರವನ ಹೂ ಅರ್ಧ 
ನಾರೀಶ್ವರನ ಚಿತ್ರ ಗಳಿವೆ, ಸುಕನಾಸಿಯ ಮುಖ ಪಟ ಸಿಯಲ್ಲಿ ದೈತ್ಯ ಗೂಡಿನೊಳಗೆ 
ಫಟಿರಾಜನೆ ಉಬ್ಬು ಚಿತ್ರವಿದೆ.22 

ಚಂದ್ರಶೇಖರ ದೇವಾಲಯ ಸಂಗಮೇಶ್ವರ ದೇವಾಲಯದ ಎಡಬದಿಯಲ್ಲಿರುವ 
ಒಂದು ಸಣ್ಣ ದೇವಾಲಯ. ಎರಡನೆಯದರ ಚೌಕಟ್ಟಿನ ಎರಡು ಬದಿಗಳಲ್ಲಿ ಶೈವ 
ದ್ವಾರಪಾಲಕರ ವಿಗ್ರಹಗಳಿವೆ. 23 


ಮುಹಾಕೂಟಿದ ಶೈವ ದೇವಾಲಯ 


ಬಾದಾಮಿ ಚಾಲುಕ್ಯ ರಾಜನಾದ ಮರಾಳೇಶನಿಂದ ಸುಮಾರು 8ನೇ 
ಶತಮಾನದಲ್ಲಿ ನಿರ್ಮಿತವಾದ ಮಹಾಕೋಟೇಶ್ವರ ಗುಡಿಯು ಮುಖಮಂಟಪ, 
ಗರ್ಭಗುಡಿ ಹೊಂದಿದೆ. ಇದರ ಗರ್ಭಗುಡಿಯಲ್ಲಿ ಮಹಾಕೋಟೀಶ್ವರ ಲಿಂಗವಿಜಿ.24 
ಈ ಗುಡಿಯ ಹೊರಗೋಡೆಯ ಮೇಲೆ ಶಿವಪಾರ್ವ ತ್ಕಿ ರಾವಣ ಕೈ ಲಾಸ ವನ್ನೆತ್ತು 
ತ್ತಿರುವ ದೃಶ್ಯವಿದೆ ಈ ಗುಡಿಯ ದಕ್ಷಿಣಕ್ಕೆ ವೀರಭದ್ರ ನ ಗುಡಿಯಿದೆ. ಇದರ ಹಿಂದೆ 
ತ್‌್‌ ಕೇಯ್‌ ವಿಮಾನವುಳ್ಳೆ ಶಿವನ ಒಂದು ಸಣ್ಣ ಗುಡಿಯಿರುವುದು, ಈ ಗುಡಿಯ 
ಹೊರಬದಿಗೆ ಲಕುಳೀಶನ ವಿಗ್ರಹವಿಜಿ. 

ವಿಷ್ಣು ಪುಷ್ಕರಿಣಿಯಲ್ಲಿನ ಕಲ್ಲಿನ ಮಂಟಪದಲ್ಲಿ ಒಂದು ಚತುರ್ಮುಖ ಲಿಂಗ, 
ಮತ್ತೊ ದು ಮೂಲೆಯಲ್ಲಿ ಶಂಕರ ಲಿಂಗಗಳಿವೆ, ಈ ಪುಷ ರಿಣಿಯಲ್ಲಿ ಪಶ್ಚಿ ಮ 
ಭಾಗದಲ್ಲಿ ಎರಡು ಸಣ್ಣ ಗುಡಿಗಳ ಹೊರಗೋಡೆಗಳ ಮೇಲೆ ಅರ್ಧನಾರೀಶ್ವರ 
ನಟೀಶ್ವರ ವಿಗ್ರ ಹಗಳಿವೆ. ಮುಂದೆ ದಕ್ಷಿಣಕ್ಕೆ ಮಲ್ಲಿಕಾರ್ಜುನನ ಗುಡಿ ಇದೆ 
(ಇದರ ಕಾಲ ಕ. 7, 8ನೇ ಶತಮಾನ). ಇದರ ಹೊರಗೋಡೆಯ ಮೇಲೆ ಶಿವ 
ಮೊದಲಾದ ಮೂರ್ತಿಗಳಿವೆ. ಮಂಟಪದ ಛತ್ತಿನಲ್ಲಿ ನಂದಿ ಸಮೇತನಾದ ಶಿವ 
ಮತ್ತಿತರ ಮೂರ್ತಿಗಳನ್ನು ಕೆತ್ತಲಾಗಿದೆ. ಹೊಸ ಮಹಾಕೂಟದ ಸಮೀಪದಲ್ಲಿ 
ಅಟ್ಟಿ ಕೇಶ್ವರ, ಭೈರವೇಶ್ವ ಶ್ನರ Minus ಗಳನ್ನು ಕಾಣಬಹೊದು.25 


ಬಾದಾಮಿ ಚಾಲುಕ್ಕರ ಕೆಲವು ವಾಸ್ತುಶಿಲ್ಪಗಳಲ್ಲಿ ಶೈವಧರ್ಮ ೧೩೭ 


ಈ ಮೇಲಿನ ಸಮೀಕ್ಷೆಗಳಿಂದ ಗಮನಿಸಬಹುದಾದ ಕೆಲವು ಅಂಶಗಳನ್ನು ಕೆಳ 
ಕಾಣಿಸಿರುವಂತೆ ವಿವರಿಸಬಹುದಾಗಿದೆ : 

]. ಬಾದಾಮಿ, ಪಟ್ಟದಕಲ್ಲು ಮತ್ತು ಮಹಾಕೂಟಗಳ ಎಲ್ಲಾ ದೇವಸ್ಥಾನ 
ಗಳಲ್ಲಿ ಶೈವ ಪರಂಪರೆಯ ದೇವಾಲಯವು ಹೆಚ್ಚಾಗಿ ಕಂಡುಬರುತ್ತದೆ. ಜೊತೆಗೆ ಶೈವ 
ಪ್ರಭೇದಗಳನ್ನು ಗುರುತಿಸಬಹುದು, ಅವುಗಳಲ್ಲಿ ವೈದಿಕ, ಶೈವ, ಪಾಶುಪತ, 
ಕಾಳಮುಖ, ಕಾಪಾಲಿಕ, ಶಾಕ್ತರು ಅಥವಾ ಶಾಕ್ತ ಕಾಳರೂ, ಕಾಶ್ಮೀರ ಶೈವರು, 
ಶೈವ ಸಿದ್ಧಾಂತ, ಲಾಕುಳ ಶೈವ, ಹರಿಹರ ಪಂಥ, ನಟರಾಜ ಪಂಥ, ಅರ್ಧನಾರೀಶ್ವರ 
ಪಂಥ, ಮಹೇಶ್ವರರು ಹಾಗೂ ಇನ್ನಿತರ ಶೈವ ಉಪಪಂಥಗಳನ್ನು ಕರ್ನಾಟಕದಲ್ಲಿ 
ಹೆಚ್ಚಾಗಿ ಕಾಣಬಹುದಾಗಿದೆ. 

ದ್ರ ಶೈವ ಸಂಪ್ರದಾಯ ದೇವಾಲಯಗಳನ್ನು ಕಟ್ಟಿ ಸಿದವರು ಹೆಚ್ಚಾಗಿ 
ರಾಜರು, ಸಾಮಂತರು, ಅಧಿಕಾರಿಗಳು, ಕಾಳಮುಖಚಾರ್ಯರು, ರಾಣಿಯರೂ 
ಮತ್ತು ದಂಡನಾಯಕರೂ ಹಾಗೂ ಶ್ರೀಮಂತ ನಾಗರಿಕರು: ತಮ್ಮ ಪಾತ್ರವನ್ನು 
ಯಶಸ್ವಿಯಾಗಿ ಸಲ್ಲಿಸಿದ್ದಾರೆ. ಕರ್ನಾಟಕದ ಪ್ರಮುಖ ದೇವಸ್ಥಾನಗಳು ವಸ್ತು 
ಶಾಸ್ತ್ರ ಪ್ರಕಾರ ದ್ರಾವಿಡ, ರೇಖಾ ಮತ್ತು ನಾಗರ ಶೈಲಿಯಲ್ಲಿ ಕಂಡುಬಂದರೂ ಈ 
ಎಲ್ಲಾ ಶೈಲಿಯನ್ನು ಶೈವ ದೇವಾಲಯ ಅಳವಡಿಸಿಕೊಂಡು ಬಂದಿರುವುದನ್ನು 
ಗಮನಿಸಬಹುದಾಗಿದೆ, 

3. ಬಾದಾಮಿ ಚಾಲುಕ್ಯರ ವಾಸ್ತು ಪ್ರಭೇದಗಳಲ್ಲಿ ಅಂದರೆ ಮೂರ್ತಿ 
ಶಿಲ್ಪಗಳು, ಚಿತ್ರಶಿಲ್ಪಗಳು ಮತ್ತು ಉಬ್ಬು ಚಿತ್ರಗಳು ಹಾಗೂ ಗೋಡೆಯ ಚಿತ್ರಗಳಲ್ಲಿ 
ಶೈವ ಪಂಥಗಳ ಪರಿಚಯವನ್ನು ಕಾಣಬಹುದು. ಶಿವಲೀಲೆಗಳಾದ ನಟರಾಜ, 
ಹರಿಹರ, ಅರ್ಥನಾರೀಶ್ವರ, ಅಂಧಕಾಸುರ, ಗಜಸಂಹಾರ, ಶಿವಪಾರ್ವತಿ, ಪಾರ್ರತಿ 
ಪರಮೇಶ್ವರ, ಕಾಳಿ, ದುರ್ಗಿ, ಪಾರ್ವತಿ, ಮಹಿಷಾಸುರ ಮರ್ಧಿನಿ, ದಕ್ಷಿಣಾಮೂರ್ತಿ, 
ಗಣಪತಿ ಲಕುಳೀಶ, ರುದ್ರಶಿವ, ಮಹಾದೇವ, ಇನ್ನಿತರ ಶಿವನ ಅವತಾರಗಳನ್ನು 
ಸಂಪೂರ್ಣವಾಗಿ ಶಿಲ್ಪಗಳಲ್ಲಿ ಕಾಣಬಹುದಾಗಿದೆ. 

4. ಶೈವಧರ್ಮವು ಕರ್ನಾಟಕದಲ್ಲಿ ತನ್ನ ದೆಯಾದ ಪರಂಪರೆಯನ್ನು ಉಳಿಸಿ 
ಕೊಂಡು ಬಂದಿದೆ. ಇತರ ಧರ್ಮಗಳೊಂದಿಗೆ ಸೌಹಾರ್ದತೆ, ಸಹಕಾರ, ಸಮನ್ವಯ, 
ಸರಿಪೂರ್ಣತೆಯನ್ನೂ ಪಾಲಿಸಿಕೊಂಡು ಬಂದಿದೆ. 

5, ಬಾದಾಮಿ ವಾಸ್ತುಗಳಲ್ಲಿ ಶೈವಪುರಾಣ, ಶೈವ ಆಗಮ ಮತ್ತು 
ತತ್ವಗಳು ಯಥೇಚ್ಛವಾಗಿ ಹೊರ ಹೊಮ್ಮಿವೆ. ” 

6. ಬಾದಾಮಿ ಚಾಲುಕ್ಯರ ಕಾಲದ ಶೈವ ದೀವಾಲಯಗಳಲ್ಲಿ ಶಾಸ್ತ್ರೀಯವಾಗಿ, 
ಅಲಂಕಾರಿಕವಾಗಿ, ಸೌಂದರ್ಯಯುತವಾಗಿ, ಶೃಂಗಾರ ರಸಗಳಲ್ಲಿ, ನಾಟ್ಯಶಾಸ್ತ್ರಕ್ಕೆ 
ಅನುಗುಣವಾಗಿ ಶೈವ ಶಿಲ್ಪಗಳು ಮತ್ತು ಕಲೆಗಳು ಕಂಡುಬರುವುದಾದರೂ, ಹರಿಶೀಲಿಸಿ 
ಮತ್ತು ಪರೀಕ್ಷಿಸಿ ಶೈವಧರ್ಮದ ಬೆಳವಣಿಗೆಯನ್ನು ಗುರುಶಿಸಬೇಕಾಗಿರುತ್ತದೆ. 


೧೩೮ 


ಮಾನವಿಕ ಕರ್ಣಾಟಕ 


ಅಡಿ ಟಪ್ಪಣಿಗಳು 

ಇ.ಅ, 7ರಿಂದ 12 ಪುಟಗಳು, 

ಬಿ. ಎಚ್‌. ಛಬ್ರ--ಎ ಯುನಿಕ್‌ ನಟರಾಜ ಸ್ಟಲ್ಫ್‌ ಚಂ" ಬ್ರೂರಿ 
ಪುಟ 107-108, 

ಎ.ಎಂ.ಅಣ್ಣಿ ಗೇರಿ _ಬಾದಾಮಿಯ ಶಿಲ್ಪಕಲೆ, ಪುಟ 12-14, 

ಆರ್‌, ಆರ್‌. ಬ್ಯಾನರ್ಜಿ ಬಾಸ್‌ ರಿಲೀಪಸ" ಆಫ್‌ ಬಾದಾಮಿ 
ಚಿತ್ರ 19, 

ಎ. ಬಿ, ಸಿ. 20, ಎ. ಬಿ, ಸಿ, ಎಚ್‌, ಜಿಮ್ಮೂರ್‌ -ದಿ ಆರ್ಟ್‌ ಆಫ್‌ 
ಇಂಡಿಯನ” ಏಷ್ಯ್ಯಾ ನ್ಯೂಯಾರ್ಕ 1968. ಚಿತ್ರಗಳು 
128-131 

ಸುಂದರೆ ರಾಜನ್‌ ಕೆ. ವಿ. ಅಲ್ಲಿ ಟಿಂಸಲ್‌ ಆರ್ಕಿಟಿಕ್ಟಂ" ಇನ್‌ 
ಕರ್ನಾಟಕ 

ಅಣ್ಣಿ ಗೇರಿ ಎ, ಎಂ. -ಬಾದಾಮಿಯ ಶಿಲ್ಪಕಲೆ, ಪುಟ 29 

ಅದೇ ಪುಟಗಳು 29-30 

ಶಿವರಾಮ ಕಾರಂತ- ಚಾಲುಕ್ಯ ವಾಸ್ತು ಮತ್ತು ಶಿಲ್ಪ, ಪುಟ 29 

ಕ. ಇ. ಸಂಪುಟ 1 ಭಾಗ 2 

ಅದೇ- ಸಂಖ್ಯೆ 3 

ಎ. ಐ. 3ನೇ ನಂ. |] 

ಡಾ, ಅ. ಸುಂದರ--ಪಟ್ಟಿದಕಲ್ಲು ಪುಟ 3 

ಅಣ್ಣಿಗೇರಿ ಎ, ಂ.ಸಟ್ಟಿದಕಲ್ಲಿನ ಶಿಲ್ಪ ವೈಭವ, ಪುಟ 3 

ಡಾ. ಸಿಂದಗಿ ರಾಜಶೇಖರ--ಕರ್ನಾಟಕ ವಾಸ್ತು ಮತ್ತು ಚಿತ್ರಕಲೆ, 
ಪುಟ 46 

ಡಾ. ಆ, ಸುಂದರ. ಪಟ್ಟದ ಕಲ್ಲು ಪುಟ 24-30 

ಅದೇ-- ಪುಟ 31-34 

ಅದೇ ಪುಟ 35 

ಕಸನ್‌ ಹೆಚ್‌. “ದಿ ಎನ್ಸಿಯೆಂಬ್‌ ಟಂಪಲ್‌ ಆಫ್‌ ಐಹೊಳೆ ಆಂಡ್‌ 
ಪಟ್ಟದಕಲ್ಲು” ಎ.ಎಸ್‌.ಐ. -ಎ.ಆರ್‌.ಸಿ.--1907-1908 

ಡಾ. ಅ. ಸುಂದರ--ಪಟ್ಟಿದ ಕಲ್ಲು ಪುಟ 38-39 


೫ 1% ಆ ಆ 


21. 
22. 
23. 


24. 
25 


ಬಾದಾಮಿ ಚಾಲುಕ್ಕರ ಕೆಲವು ವಾಸ್ತುಶಿಲ್ಪಗಳಲ್ಲಿ ಶೈವಧರ್ಮ. ೧೩೯ 


`ಓ. ಎ. ಗೋಪಿನಾಥರಾನ್‌ ಹಿಂದೂ ಐಕ್ನೋಗ್ರಾಫಿ 


ಕೆ. ಕೆ. ರಾವ್‌--ಕರ್ನಾಟಕದಲ್ಲಿ ಲಾಕುಳ ಶೈವರು 


ಮಾರ್ಗ್‌--ಪ್ರೈಸ್‌ ಆಫ್‌ ಐಹೊಳೆ, ಬಾದಾಮಿ, ಮಹಾಕೂಟ ಅಂಡ್‌ 
ಪಟ್ಟದ ಕಲ್ಲು, ಬಾಂಬೆ 1970 


ಅಣ್ಣಿಗೇರಿ ಎ. ಎಂ. ಪಟ್ಟದ ಕಲ್ಲಿನ ಶಿಲ್ಪ ವೈಭವ, ಪುಟ 8 
ಅಣ್ಣಿಗೇರಿ ಎ, ಎಂ.- -ಬಾದಾಮಿಯ ಶಿಲ್ಪ ಕಲೆ ಪುಟ 45-46 


ಆತ್ಮ ಮತ್ತು ಪ್ರೇಮದ ಶಕ್ತಿಯ ನಿರಂತರ en ಆಗಾಗ ಅಗುವ 
ತಡೆಗಳ ದಾಖಲೆಯೆ ಚರಿತ್ರೆ, ತ 
—ಸಿ, ಎಫ್‌, ಆಂಡ್ರೂಸ್‌ 


ಸಂಪತ್ತು ಒಳ್ಳೆಯ ದಾಸಿ, ಹಾಗೆಯೇ ಕೆಟ್ಟ ಯಜಮಾನಿ. | 
--ಫ್ರಾನ್ಸಿಸ್‌ ಬೇಕನ್‌ : 


ಮಾಡುತ್ತಾ ಕ್ಕಿ 


| 
ಕ್ಕ 
ಕೆಲಸ ಮಾಡುವುದರಲ್ಲಿ ಆಸಕ್ತಿ ಇಲ್ಲದವರು ಉದ್ದೇಶವನ್ನೈ ದೊಡ್ಡದು 
--ರನೀಂದ್ರನಾಥ ಠಾಗೂರ್‌ | 
p 


ತನಗಿಂತ ಮೇಲಿರುವವರನ್ನು ಹ್‌ ತಾನಾಗಿಯೇ ಕುಂದುತಾ ನೆ. 
__ಹಿತೋಸದೇಶ 


ಅನೇಕ ಸಹ್ಯ ಅರ್ಧರ್ಧ ಕಲಿಸುವುದಕ್ಕಿಂತ ಕೆಲವೇ ವಿಷಯಗಳನ್ನು 
ಚೆನ್ನಾಗಿ ಕಲಿಸುವುದು ಒಳ್ಳೆ ಯದು. 


¢ 
| 
| 


— ಅಂದ್ರೆ ನೂರೋಯಿರ್ಸ್‌ 


ಮೂಲ : ಪಾರ್‌-ಲಾಜರ್‌ಕ್ಟಿಸ್ಟ್‌ 
ಅನು : ಹೆಚ್‌. ಎಸ್‌. ರಾಜಗೋಪಾಲ್‌ 


`' ತಮಡಿ (6॥)1 


ಜೆಲ್ಫಿಯ ಮೇಲ್ಲಡೆಯ ಬೆಟ್ಟಗಳ ತಪ್ಪಲಿನ ಇಳಿಜಾರುಗಳಲ್ಲಿನ ಸಣ್ಣ 
ಮನೆಯೊಂದರಲ್ಲಿ ಒಬ್ಬ ಮುದುಕಿಯು ತನ್ನ ಮಂಕುಮಗನೊಡನೆ ವಾಸಿಸುತ್ತಿದ್ದಳು, 
ಆ ಮನೆ ಎಲ್ಲಾ ಒಂದೇ ಕೊಠಡಿಯಾಗಿತ್ತು, ಅದರ ಒಂದು ಗೋಡೆ:ಬೆಟ್ಟದ ಅಂಚಾಗಿ 
ಸದಾ ತೇವದಿಂದ ಜಿನುಗುತ್ತಿತ್ತು. ಸರಿಯಾಗಿ ನೋಡಿದರೆ ಅದು ಮನೆಯೇ ಅಲ್ಲ, 
ಬರೆ ಮುರುಕಲು ಗುಡಿಸಿಲೆನ್ನಬಹುದು; ಅದನ್ನು ಒಕ್ಕಲವರು ತಮಗಾಗಿ ಕಟ್ಟ A 
ಕೊಂಡಿದ್ದೆರು. ಆ ಪರ್ವತ ತಪ ಲಿನ ನಿಬಿಡೀಕೃತ ಕಾಡಿನಲ್ಲಿ, ನಿಕಾಕಿಯಾಗ 
ಕಂಡುಬರುತ್ತಿತ್ತು. ದೇವಾಲಯದ 'ಸವಿತ್ರ ಅವರಣದಲ್ಲಿ ಸವಿತಾಪದ ಊರಿನ ಮನೆಗಳ 
ಮೇಲ್ಲಡೆ ಎದ್ದು ನಿಂತಂತೆಯೇ ಕಂಡುಬರುತ್ತಿತ್ತು. ಆ ಹೆಂಗಸು ಮನೆ ಬಿಟ್ಟು 
ಹೊರಗೆ ಹೋಗುವುದು ಅತಿವಿರಳ. ಅವಳ ಮಗನಂತೂ ಎಂದೂ ಹೋದವನೇ ಚ 
ಮನೆಯೊಳಗೇ ಅರ್ಥ ಬೆಳಕಿನಲ್ಲಿ ಯಾವಾಗಲೂ ತನ್ನೊಳಗೆ ತಾನೇ ನಗುತ್ತಾ 
ಇರುತ್ತಿದ್ದ. ಅವನು ಈಗ ಮಧ್ಯವಯಸ್ಸನ್ನು ತಲುಪಿದ್ದ ; ಅವನ ತಲೆ ಕೂದಲು 
ನೆಕೆಯಲು ಪ್ರಾರಂಭಿಸಿತ್ತು. ಆದರೆ ಅವನ ಮುಖ ಮಾತ್ರ ನಿರ್ಲಿಪ್ತವಾಗೇ ಇತ್ತು, 
ಇಷ ಇದ್ದೆ ತೆಯೇ ಹೀಗೇ ಇತ್ತು, ನೈಜವಾದ ಲಕ್ಷಣಗಳು ಏನೂ ಇಲ್ಲದೆ ಗಡ್ಡ 
| ಶಾಸೆಗಳಿಲ್ಲಡ, ಎಳೆತನವನ್ನು ಪ್ರ 'ರ್ಶಿಸುತ್ತಾ ಅದೊಂದು ರೀತಿಯ ನಿರಂತರ ನಗುವಿ 
ಗಭ ಕೂಡಿತ್ತು. ಆ ಮುದುಕಿಯ ಮುಖ ಎಲೆಗಳಿಂದ ಆವೃತವಾ ಗಿದ್ದರೂ, 
ಗ್ಯ ವಿಲಕ್ಷಣ ನಿರ್ಮಲಕಾಂತಿಯಿಂದ ಕಪ್ಪು ಶು ಜಿಡಿ ನಿಂದ ಕೂಡಿ Aen “ಬೆಂಕಿ 
.. ಯಿಂದ ಸುಟ್ಟಂತೆಯೂ ಕಣ್ಣು ಗಳ ದೃಷ್ಟಿ ಜೆ ಬೆಕವಾದಂತೆ ಕಾಣುತ್ತಿತ್ತು. 
1 ಈ ಇಬ್ಬರೂ ಶಾವೇತಾವಾಗಿ KS ಇರುತ್ತಿದ್ದರು, ಇವರನ್ನು ಯಾರೊಬ್ಬ ರೂ 
ಬಂದು ಕಾಣುತ್ತಿರಲಿಲ್ಲ. ಇವರೊಡನೆ ಯಾವಸಂಬಂಧವೂ ಇರಲಿಲ್ಲ. ಎರಡು 
: ಇತ ಮಾತ್ರ. ಇವರಿಗೆ ಹಾಲನ್ನು ಕೊಡುತ್ತಿದ್ದವು. ಮುದುಕಿ ಅಲ್ಲಲ್ಲಿ 
k. ಸ್ರಲಲ್ಲಿ ಓಡಾಡಿ ಗೆಡ್ಡೆ ಸೊಪ್ಪುಗಳನ್ನು ಶೇಖರಿಸುತ್ತಿ ದ್ದಳು, ಇದೇ 
ಗಿ ಜೀವಿಸಬೇಕಾಗಿತು ಇತರರಿಂದ ಎಂದಿಗೂ ಯಾವುದೂ ದೊರೆಯು 


೧೪೨ ಮಾನವಿಕ ಕರ್ಣಾಟಕ 


ತ್ರಿರಲಿಲ್ಲ. ಏಕೆಂದರೆ ಇವರೊಂದಿಗೆ ಯಾರೊಬ್ಬರೂ ಏನೊಂದು ವ್ಯವಹಾರವನ್ನೂ 
ನಡೆಸುತ್ತಿ ರಲಿಲ್ಲ. 


ಬೆಟ್ಟದ ಕಣಿವೆಗೆ ಎದುರಾಗಿಯೇ ಮನೆ ಇದ್ದುದು, ಮುಡುಕಿ ಎಷ್ಟೊ ವೇಳೆ. 


ಅಲ್ಲಿ ಮಬ್ಬುಗತ್ತ ಲಲ್ಲಿ ಶಾನು ಹಿಂದೆಯೇ ವಿಸರ್ಜಿಸಿದ್ದ ಜಗತ್ತನ್ನು , ಇಳಿಮುಖ 
ಮಾಡಿಕೊಂಡು ನೋಡುತ್ತಿದ್ದಳು. ಯಾವುದೂ ಕಾಣದೆ ಇರಲಿಲ್ಲ. ಎಲ್ಲವೂ ಅವಳ 
ಮುಂಜಿಯೇ ಹರಡಿದಂತೆಯೇ ಇತ್ತು. ಸಮಿನಾಪದ ಊರು, ಅದರೊಳಗೆ ಅಲ್ಲಿಂದಿಲ್ಲಿಗೆ 
ಓಡಾಡುವ ಜನರು, ತಮ್ಮತಮ್ಮ ಮನೆಗಳಿಗೆ ಹೋಗಿಬರುವ ತಮ್ಮ ತಮ್ಮ ವಿಷಯ 
ಗಳಲ್ಲೇ ಮುಳುಗಿಯೂ ದೇವಾಲಯದ ಸಮಿನಾಪಕ್ಕೆ ಹೋಗುವ ಆ ಪವಿತ್ರವಾದ 
ದಾರಿಯಲ್ಲಿ ಯಾತ್ರಿಕರು ಗಂಭೀರವಾಗಿ ನಡೆದು ಹೋಗುತ್ತಿದ್ದುದೊ, ದೇವರ ಗುಡಿಯ 
ಮುಂದೆ ಅರ್ಪಿಸುತ್ತಿದ್ದ ನೈವೇದ್ಯಗಳೂ ಎಲ್ಲವೂ ಅವಳ ಮುಂದೆಯೇ ಹರಡಿದಂತೆ 
ಇತ್ತು. ಎಲ್ಲವೂ ಅವಳಿಗೆ ಚೆನ್ನಾಗಿಯೇ ತಿಳಿದಿತ್ತು. ಅಲ್ಲಿ ದೂರದಲ್ಲಿ ಕೆಲವು ದಿವಸ 
ಬೆಳಿಗ್ಗೆ ಹೊತ್ತು ತುಂಬಾಮುಂಚೆ, ನಡೆಯುತ್ತಿದ್ದ ಒಂದೊಂದು ವಿಚಾರ ಆವಳಿಗೆ 
ಅತಿ ಚೆನ್ನಾಗಿಯೇ ಗೊತ್ತಿತ್ತು. ಆಗಿನ ಸಮಯದಲ್ಲಿ ದೇವಾಲಯದ ಆಂಗಳ 
ನಿರ್ಜನವಾಗಿದ್ದುದ್ದೂ ಒಬ್ಬ ಯುವಕ ಅಂಗಳವನ್ನೂ ದೇವಾಲಯದ ಹೆಬ್ಬಾಗಿಲಿನ 
ಪ್ರದೇಶವನ್ನೂ ತೋಪನ್ನು ಗುಡಿಸಿ ಶುದ್ಧಮಾಡುತ್ತಿದ್ದು ದೂ ತಿಳಿದಿತ್ತು. ಸೂರ್ಯನು 
ಆಗತಾನೇ ಪೂರ್ವದ ಬೆಟ್ಟಗಳ ಮೇಲಿಂದ ಉದಿಸುತ್ತಿದ್ದು ಆ ಪ್ರಾಂತ್ಯನೆಲ್ಲವುೂ ಹೊಸ 
ಬೆಳಕಿನಿಂದ ತುಂಬಿಕೊಂಡಿತ್ತು. ಇಬ್ಬರು ಪೂಜಾರಿಗಳೊಡನೆ ಒಬ್ಬ ಯುವತಿಯು 
ಆಗತಾನೇ ಅಲ್ಲೇ ಸಮಾಪದಲ್ಲಿ ಕಲ್ಲುಬಂಡೆಗಳ ಮಧ್ಯ ಇದ್ದ ಕೊಳದಲ್ಲಿ ಸ್ನಾನಮಾಡಿ 
ನಿಧಾನವಾಗಿ ಅದೇ ಮಾರ್ಗದಲ್ಲಿ ಬರುತ್ತಿದ್ದಳು. ಅವಳ ಮುಖದಲ್ಲಿ ಭಕ್ತಿಮೂಡಿತ್ತು 
ನೋಟವೆಲ್ಲಾ ತಾನು ಹೋಗುತ್ತಿದ್ದ ಪವಿತ್ರ ಸ್ಥಳದ ಕಡೆಯೇ ಇತ್ತು. ಮದುವಣಗಿತ್ತಿ 
ಯಂತೆ ಉಡು ಪುಧರಿಸಿದ್ದ ಳು-ಡೇವಕನ್ಕೆ ಯಂತೆ ಹೆಬ್ಬಾಗಿಲಿನ ಯುವಕನು ತನ್ನೆ 
ಕೈಲಿ ಚೆಂಬೊಂದನ್ನು ಹಿಡಿದು ಮಡಿನಿಸರನ್ನು ಅವಳ ಮೇಲೆ ಸಿಂಪಡಿಸಿ ಅವಳನ್ನು 
ಶುದ್ಭ ಮಾಡಿದನು. "ಅವಳು ನೇರವಾಗಿ ಗರ್ಭಗುಡಿಯಲ್ಲಿ ನೆಲಸಿರುವ ದೇವರ 
ಸಮಾಸಕ್ಕೆ ದೈವ ಸಂಪತ್ತನ್ನು ತುಂಬಿಕೊಳ್ಳಲು ಕಾತುರವಾಗಿ ನಡೆದಳು. ಈಗ ಹಾಗೆ 
ನಡೆದಿತ್ತು, ಹಿಂದೆ une ನಡೆದುಬಂದಿತ್ತು. ಆ ಮುದುಕಿಯು 
ತನ್ನ ಮನೆಯ ಹೊರಗಿನ ಹೊಸ್ತಿಲಿಂದಾಚೆಗೆ ಕುಳಿತು ತನ್ನ ಮುದಿ ಕಣ್ಣು ಗಳಿಂದ 
ನೋಡುತ್ತ ದ್ವಳು. 
ಅವಳ Fel ಅರ್ಥ ಬೆಳಕಿನಲ್ಲಿ ಅವಳ ಮಗ ತನಗೆಶಾನೇ ನಗುತ್ತ ಕುಳಿತಿದ್ದ 
ಹೆಸುಳೆಯ ಮುಖಮಾಡಿಕೊಂಡು ಬನು ದಿನ ಸೂರಾ ಸ್ಮಕ್ಕೆ ಸ್ಟೆ ಒಬ್ಬ 
ಮನುಷ್ಯ ಡೆಲ್ಫಿ ಯ ರಸ್ತೆಯಲ್ಲಿ ಹತ್ತಿಬಂದ, ಪರ್ವತದ ತಪ ನೃಲಿನ ಕಾವಾಲಿನಲ್ಲಿ 
ಯೀ ದನಕರುಗಳನ್ನು ನೋಕಲು. ಜನರು ಬರುತ್ತಿ ದ್ಹುದು ಸಾಮಾನ್ಯ ವಾಗಿಯೇ 
ಇತ್ತು. ಆಶ್ಚರ್ಯವೇನೂ ಇರಲಿಲ್ಲ. ಅವಳ ಮನೆಯಿಂದ ಕಲ್ಲು ತಂತ ದೂರದಲ್ಲಿ ಕಣಿವೆ 


ತಮಡಿ ೧೪೩ 


ಕೆಳಗಡೆ ಆ ದಾರಿ ಹೋಗುತ್ತಿತ್ತು. ಆದರೆ ಈ ಆವರ್ತಿ ಸ್ಪಲ್ಪ ವಿಶೇಷ ನಡೆದುದರಿಂದ 
ಅವಳಿಗೆ ಚಕಿತಗೊಳಿಸಿತು. ಆ ಮನುಷ್ಯ ದಾರಿಯೇ ಸರಿಇಲ್ಲದ ಕಡಿದಾದ ಸ್ನ ಸ್ಥಳದಲ್ಲಿ 
ಹತ್ತಲು ಪಾ ತ್ರಾ ರಂಭಮಾಡಿದ್ದ, ಈ ಜು ಸಾಹಸ ಎಂದೂ ನಡೆದಿರಲಿಲ್ಲ. ಲೆ 
ಬರಳು ಯಾರೂ ಕ ಕ್ರಮವಾಗಿದ್ದ ದಾರಿಯನ್ನು ತ್ಯಜಿಸಿದವರಲ್ಲ, ಯಾರಿಗೆ ಬೇಕಿತ್ತು 
ಸಾಹಸ ? ಕಡಿದಾಗಿದ್ದ ಆ ಪ್ರದೇಶ ಭದ್ರವಿರದ ಕಲ್ಲುಗಳ ಮಧ್ಯೆ ನಡೆದು ಬರಲು 
ಅವನಿಗೆ ಆಯಾಸವಾಗಿತ್ತು. ಪ್ರಾಯಶಃ ಈ ಪ್ರಾಂತ್ಯ ಸಂಚರಿಸಲು ಅವನಿಗೆ ರೂಢಿ 
ಸಾಲದಿರಬಹುದು ಅವಳು ತನ್ನೆ ಗೂಡಿನಿಂದ ಅವನನ್ನು ಮುದಿಕಣ್ಣು ಗಳಿಂದ 
ನೋಡುತ್ತಲೇ ಇದ್ದಳು. 
ಅವನು ಸಮಾಪಕ್ಕೆ ಬಂದನಂತರ ಅವನ ಮುಖವನ್ನು ನೋಡಲು ಸಾಧ್ಯ 
ವಾಯಿತು. ಅವಳಿಗೆ ಅವನು ಪರಿಚಯಸ್ಥನೇ ಅಲ್ಲ. ಆದರೆ ಅವಳಿಗೆ ಅವನು 
ತಿಳಿದವನಲ್ಲ. ಅವಳನ್ನು ತಿಳಿದವರೇ ಈಗ ಇರಲಿಲ್ಲವೆನ್ನೆಬಹುದು. ಅವನು ನೀಳವಾಗಿ 
ಮಣ್ಣು ಬಣ್ಣದ ಗಡ್ಡ ವುಳ್ಳ ವನಾಗಿ ಈ ಪ್ರಾಂತ್ಯದ ಪದ್ಧತಿಯಂತೆ ಇರಲಿಲ್ಲ ಅವನ 
ಕೆನ್ನೆ ಗಳು ಬಿಳುಪುಗೊಂಡಿದ್ದವು, ಕಾಂತಿಯೇ ಇರಲಿಲ್ಲ. ಸ್ವಲ್ಪ ಶ್ರಮದಿಂದಲೇ 
ಮುಕ್ತುರಿಸಿಕೊಂಡು ಕಮರಿಯನ್ನು ಹತ್ತಿದ್ದ. ಮನುಷ್ಯ ಒಮ್ಮೆ ಮಧ್ಯಪ್ರಾಯ 
ದಲ್ಲಿದ್ದವನಾಗಿ ಕಂಡಿತು. 
ಅವನು ಸವಿತಾಪಕ್ಕೆ ಬರುತ್ತಲೇ ಅವಳಿಗೆ ವಂದನೆಗಳನ್ನು ಮಾಡಿದ ಆದರೆ ಈ 
` ದೇಶದ ವಾಡಿಕೆಯಂತೆ ಅಲ್ಲ. ಅಲ್ಲೇ ಮನೆಯ ಮುಂದಿದ್ದ ಕಲ್ಲುಬೆಂಚಿನಮೇಲೆ 
ಕುಳಿತವನೇ ಮಾತನಾಡಲು ತೊಡಗಿದ. ಅವನಿಗೆ ಸುಲಭವಾದ ಮಾತುಗಳು ಬಾರದೆ 
ಮೊದಲು ಸ್ವಲ್ಪ ಶ್ರಮವಾಯಿತು, ಆದರೆ ಅವಳಿಗೆ ಇವನು ಬಹಳ ದೂರದಿಂದ 
ಬಂದಿದ್ದ ಪರದೇಶೀಯನೆಂದು ತಿಳಿಯಲು ತಡವಾಗಲಿಲ್ಲ. ಅವನು ಇನ್ನೂ 
ಯೌವನಸ್ಥ ನೇ ಇದ್ದರೂ ಅವನ ಮಾತು ಭಾರವಾಗಿ ನಿಧಾನವಾಗಿ ಹಿಂದಿನ ಯುಗ 
ದಂತೆ ಇತ್ತು. ಆದರೈ ಅದು ಅವನ ದೃಷ್ಟಿಯ ಲಕ್ಷಣವೇ ವಿನಾ ಅವನ ಕುಲದವರದಲ್ಲ. 
ತನಗೆ ಬಹಳ ಗಹೆನವಾದಂತಹೆ ವಿಷಯಗಳನ್ನು ಕೇಳಿ ಹೋಗಲು ಶಾನು 
ಡೆಲ್ಫಿಗೆ ಬಂದವನೆಂದು ಹೇಳಿಕೊಂಡ, ಆದರೆ ಅವನು ಕೇಳುವುದಕ್ಕೂ ಬಿಡಡೆ ಅವನನ್ನು 
ಅಟ್ಟ ಬಿಟ್ಟಿ ದ್ದೆ ರು. ಅವನನ್ನು ಪ್ರಶ್ನೆ ಕೇಳುವವರೆಲ್ಲಾ ಬಂದು ಸೇರಿದ ಅಂಗಳಕ್ಕೇ 
ಬಿಡದಿ ಅಟ್ಟ ದ್ರೆ ರು. 
ಕುರುಡನಿದ್ದ ಸ್ಥಳದಲ್ಲಿ ಎಲ್ಲರೂ ದರಿದ್ರರೇ ಇರುವ ಸ್ಥಳ ಭಿಕ್ಸೆ ಏನು ಹುಟ್ಟೀತು. 
ಶಾನು ಪೂರ್ವದಲ್ಲಿ ದೇವಾಲಯದ ಸಕ್ಕದೆ ಪನಿತ್ರ ಅಂಗಳದಲ್ಲಿ ನಿಂತು ಭಿಕ್ಸೆ "ಜೇಡು 
ತಿದ ನೆಂದೂ ಈಗ ಅಲ್ಲಿಗೆ ಹೋಗಲಾಗದವನೆಂದೂ ಹೇಳಿದ, ನಾವು ಹೀಗೆ ಸಂಭಾಷಿಸು 
ಶ್ರದ್ಧಾ ಗ ನಾನು ನನ್ನ ಸಂಕಟಗಳನ್ನು ಹೇಳಿಕೊಳ್ಳೆ ಲು ಇಷ್ಟು ದೂರ ವ್ಯರ್ಥವಾಗಿ 
ಧಣಿದು ಬಾಡಾ ನನ್ನ ಕಷ್ಟ ಗಳಿಗೆ ಹದ 'ಸಮಾಧಾನವಾಗುವ 
ಉತ್ತರಗಳು ದೊರೆಯಲು ಸಾಧ್ಯವಾಗಲಿಲ್ಲವೆಂದೂ ತಿಳಿಸಿದ. ಕನಿಕರ ಮನಸ್ಸಿನಿಂದ 


೧೪೪ ಮಾನವಿಕ ಕರ್ಣಾಟಕ 


ಆ ಕುರುಡನು ಹೇಳಿದುದನ್ನೆಲ್ಲವನ್ನೂ ಕೇಳಿ ಅವನು ಕೇಳಿದ್ದ 
ಇರಲಿಲ್ಲವೆಂದು ಅವರು ಹೇಳಿದ್ದರು ! ಯಾವ ದೇವರೂ ಅವನ 
ಲಾರಕೆಂದೇ ಅವರೆಲ್ಲಾ ತಿಳಿಸಿದ್ದರು. 

ಅಂಗಳವನ್ನು ಬಿಟ್ಟು ವಿಮುಖನಾಗಿ, ಆ ಊರಿನಲ್ಲೆ ಲ್ಲಾ ದಿನವಿಡೀ ಅಲೆದಾಡಿದ, 
ಅನೇಕಸಲ ಆ ಡೆಲ್ಫಿ ಊರನ್ನು ಬಿಟ್ಟು ಮುಂದಕ್ಕೆ ಎಲ್ಲೋ ಎಲ್ಲಿಗಾದರೂ ಹೋಗೋಣ 
ವೆಂದು ಚಿಂತಿಸಿದ್ದ. ಇಲ್ಲಿ ಅವನಿಗೆ ಇನ್ನೇನೂ ಕೆಲಸವಿರಲಿಲ್ಲ. ಹಾಗೇ ಚಿಂತಿಸುತ್ತಾ 
ಊರಲ್ಲಿ ಬರುತ್ತಿ ರಲು ಊರಿನ ಮೂಲೆಯೊಂದರಲ್ಲಿ ದರಿದ್ರರು ಇರುವ ಸ್ಥ ಳದಲ್ಲಿ ಕುಳಿತು 
ಕೈಯನ್ನು ಚಾಚಿ ಯಾರಾದರೂ ಏನಾದರೊಂದು ಸ ಮಾಡು ಆಶಿಸುತ್ತ 
ಕುಳಿತಿದ್ದ ಕುರುಡ ಭಿಕ್ಷುಕನೊಬ್ಬ ನೊಡನೆ ಮಾತನಾಡಲಾರಂಭಿಸಿದ, ಅಲ್ಲಿ ಎಲ್ಲರೂ 
ಸಾಮಾನ್ಯವಾಗಿ ಬಡವರೇ ಇರುವ ಸ್ಥಳ, ಭಿಕ್ಸೆ ಏನು ಬಂದೀತು? ತಾನು ಮೊದಲು 
ದೇವಾಲಯದ ಪವಿತ್ರ ಅಂಗಳದಲ್ಲಿ ಬೇಡುತ್ತಾ ಇದ್ದವನೆಂದೂ ಈಗ ಅಲ್ಲಿಗೆ 
ಹೋಗಲಾರದವನೆಂದೂ ಹೇಳಿಕೊಂಡ, ಈ ವಿಷಯವಾಗಿ ಮಾತನಾಡಲು 
ಪ್ರಾರಂಭಿಸಿದಾಗ ನಾನು ನನ್ನ ಸಂಕಟಗಳನ್ನು ವ್ಯರ್ಥವಾಗಿ ಇಷ್ಟು ದೂರ ದಣಿದು 
ಡೆಲ್ಫಿಗೆ ಬಂದರೂ. ಇಲ್ಲಿನ ದೇವರು ನನ್ನ ಕಷ್ಟನಷ್ಟಗಳಿಗೆ ಸರಿಯಾದ ಉತ್ತರ 
ಸಮಾಧಾನವನ್ನು ಕೊಡಲು ಸಾಧ್ಯವಿರಲಿಲ್ಲವೆಂದೂ ತಿಳಿಸಿದೆ. ಕನಿಕರ ಮನಸ್ಸಿನಿಂದ 
ಕುರುಡನು ನನ್ನ ಕಥೆಯನ್ನು ಕೇಳಿ, ಸರಿಯಾಗಿಯೇ ಎಲ್ಲವನ್ನೂ ಅರ್ಥಮಾಡಿಕೊಂಡು 
ಡೆಲ್ಫಿಯಲ್ಲಿ ಸಮಾಧಾನಕರವಾದ ಉತ್ತರಗಳು ದೊರೆಯದ ಸಂಭವವೇ ಇಲ್ಲವೆಂದು 
ಆಶ್ಚರ್ಯಚಕಿತನಾಗಿ "" ನೀನೆಲ್ಲೋ ಬಹಳ ಕಠಿಣವಾದ ಪ್ರಶ್ನೆಗಳನ್ನು ಕೇಳಿರಬೇಕು” 
ಎಂದ, 

“ ವಿಸ್ಮಿತನಾಗಿ ಸ್ವಲ್ಪಹೊತ್ತಾದನಂತರ ಪುನಃ ಚಿಂತಿಸಿ ಹೇಳಿದ ಇರಬಹುದು” 
ಮನುಷ್ಯನೊಬ್ಬನು ಕೇಳಬಯಸುವದಕ್ಕೆಲ್ಲಾ ಉತ್ತರ ಹೇಳುವವನೇ ಇರಬಹುದು.” 
ಅಂತಹವನು ನಿಮಗೆ ಸಹಾಯಮಾಡಲೂಬಹುದು. 6 ಮನುಷ್ಯನಾದವನೊಬ್ಬ 
ಕೇಳಬಲ್ಲ ಪ್ರಶ್ನೆಗಳಿಗೆಲ್ಲಾ ಉತ್ತರಿಸುವವನೂ ಇರಬಹುದು'', ಮುಂದವರೆಸಿ ಹೇಳಿದ 
ಪರ್ವತಗಳ ಮೇಲೆ ಮುನಿ ನ ಪೂಜಾರಿಯೊಬ್ಬ ಳು ಅನರಾಧಿಯಾಗಿ ಶಾಪಗ್ರಸ್ತಳಾಗಿ, 
ಎಲ್ಲರಿಂದಲೂ ತಿರಸ್ತ ತ ವಾಸಿಸುತ್ತಿ ರುಪೆಕಂದೂ; ಅವಳು ದೇವರಿಗೂ, 
ದೇವಾಲಯಕ್ಕೂ ಎಲ್ಲಾ ಪವಿತ್ರ ವಿಷಯಗಳಿಗೂ ಅಪರಾಧಿಯಾಗಿದ್ದರೂ ಸಹ 
ಅವಳು ಮಹಾಶಕ್ತಿ ಯುಕ್ತ ತಮಡಿ ಎಂದೂ ಪ್ರೀತಿ ವಿಶ್ವಾ ಸಗಳಿಂದ ಅವಳಂತೆ ಮಹಾ 
ತಮಡಿ ಎನಿಸಿಕೊಂಡ ಪೂಜಾರಿಗಳಾದೆ Fi ಜೀವರು ಅಷ್ಟೊಂದು ವಿಶ್ವಾಸದಿಂದ 
ಕಾಣಿಸಿಕೊಳ್ಳು ತ್ರಿರಲಿಲ್ಲನೆಂದೂ ಹೇಳಿದ. ಅವಳಲ್ಲಿ ಜೀವರು” sEakieA, 
ಪೂರ್ಣವಾಗಿ ತನ್ನ ಬಾಯನ್ನೆ ಲ್ಲಾ ಬಿಚ್ಚಿ ತೆಕೆದು ಅವಳು ಭವಿಷ್ಯ ವನ್ನು ನುಡಿಯು 
ತ್ರಿದ್ದಾಗ ಯಾರೊಬ್ಬರೂ ಅವಳ ನೋಟವನ್ನು ನೋಡಿ WAR. ಆಗುತ್ತಿರಲಿಲ್ಲ. 
ಜೀವರು ಅವಳ Ws ಪ್ರಕಟಸುತಿ ಕ್ತಿದ್ದ ಪಗ ಸಿಡಿಸಿ ಜ್ವಾಲೆಗಳಂತೆ 


ಪ್ರಶ್ನೆಗೆ ಉತ್ತರವೇ 
ಪ್ರಶ್ನೆಗೆ ಉತ್ತರಿಸ 


ತಮಡಿ ೧೪೫ 


ಭಯಂಕರವಾಗಿರುತ್ತಿದ್ದ ವು. ದೇವರು ಅವಳನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನೆಂದೂ 
ಹೇಳಿಕೊಳ್ಳು ತ್ತಿದ್ದರು. ಅವಳನ್ನು ಬಿಟ್ಟು ದೇವರು ಮತ್ತೊಬ್ಬರ ಮೂಲಕ 
ಮಾತನಾಡಲು ನಿರಾಕರಿಸಿ ಬಹಳ ವರ್ಷಗಳ ಕಾಲ ಹಾಗೇ ನಡೆದುಕೊಳ್ಳು ತ್ತಿದ್ದ ನಂತೆ. 
ಅವಳು ದೇವ ಮಾನವರಿಬ್ಬರಿಗೂ ಅಪರಾಧವಮಾಡಿ, ಅದಃಪತನಳಾಗಿ ದುಸ್ಬಾಧ್ಯ 
ದೋಷಕ್ಕೊಳಗಾಗಿದ್ದಳು ಕಲ್ಲುಕೋಲುಗಳ ತೂರಾಟಕ್ಕೆ ಸಿಕ್ಕ ಎಲ್ಲರಿಂದಲೂ ಶಪಿತ 
ಳಾಗಿದ್ದಳು. ತಾನು ಯಾವ ದೇವರಿಗೆ ದ್ರೋಹೆಮಾಡಿವ ಳೋ ಆ ದೇವರೂ 
ಅವಳನ್ನು ದೂರಮಾಡಿದ್ದ ನು. ಇದು ನನ್ನ ಬಾಲ್ಯ ದಿನಗಳಲ್ಲ ನಡೆದಿದ್ದು, ಆದರೂ 
ಯಾರೂ ಅವಳ ವಿಷಯವಾಗಿ ಒಂದು ಚಕಾರವನ್ನು ಆಡದಿದ್ದರೂ ಆವಳನು ಪರ್ವತ 
ಪ್ರಾಂತ್ಯಕ್ಕೆ ಎಲ್ಲಿಗೆ ಓಡಿಸಿದ್ದರೋ ಅಲ್ಲಿ ಜೀವಂತವಾಗಿರುವುದಾಗಿ ಹೇಳುವರು, ನನಗೆ 
ಅದರ ಸತ್ಯದಲ್ಲಿ ಸಂದೇಹವೇ ಇಲ್ಲ ಅಂತಹ ಅಲೌಕಿಕ ಶಕ್ತಿಯೊಡನೆ ಸಂಬಂಧ 
ವಿದ್ದವರು ಆ ದೈವಶಕ್ತಿ ಇನ್ನು ಅವರಲ್ಲಿ ಇರುವಾಗ ಅವರು ಸಾಯುವುದಿಲ್ಲ, 
ಒಬ್ಬರಲ್ಲಿ ಒಂದಾವರ್ತಿ ಪ್ರಕಟವಾದನಂತರ ಅಂತಹವರನ್ನು ದೇವರು ತ್ಯಜಿಸುವ ದಿಲ್ಲ. 
ಶಾಪರೂನದಲ್ಲೇ ಅವರಲ್ಲೇ ಇರುತ್ತಾನೆ, "" ಹುಡುಕಿ ನೋಡಿ ಪತ್ತೆ ಹಚ್ಚಿದರೆ 
ಅವಳಿಂದ ನಿನ್ನ ಪ್ರಶ್ನೆಗಳಿಗೆ ನಿಜವಾಗಿ ಉತ್ತರಗಳು ಬರಬಹುದು, ನಿನಗೆ ಅಹಿತ 
ವಾದರೂ, ಎನ್ನುತ್ತಾ ಕುರುಡನಾದರೂ ಆ ಪರ್ವತದ ಕಡೆಗೆ ನನ್ನ ತೋರು ಬೆರಳನ್ನು 
ಸರಿಯಾಗಿಯೇ ತೋರಿಸಿದ. ಅವನು ಮಾತನಾಡುತ್ತಿದ್ದ ಆ ಮುದುಕಿ ಅಲ್ಲಾಡದೆ 
`ಕುಳಿತಿದ್ದು ಇವನ ಕಥೆಯನ್ನೆಲ್ಲಾ ಹಾಗೇ ಕೇಳಿದ್ದಳು ಅವಳ ಅಂತರಂಗದಲ್ಲಿ ಏನು 
ವಿಸ್ಲವವು ನಡೆದಿತ್ತೊ ಅದು ಅವಳ ಮುಖದಲ್ಲಿ ಕಂಡುಬರುತ್ತಿ ರಲಿಲ್ಲ, ತೀಕ್ಷ ವಾಗಿ 
ಹುಡುಕುತ್ತಾ ಸ್ವಲ್ಪ ವಿಸ್ಮಯದಿಂದ ಅವಳ ಕಪ್ಪಾದ ಹೆಪ್ಪುಗಟ್ಟಿದ ಮುಖವನ್ನು 
ನೋಡುಶ್ತೂ ಆ ಮುಖ ಪುಸ್ತಕದ ವೃದ್ಧಹಣೆಯಲ್ಲಿ ಸರಳವಾಗಿದ್ದ ಬರಹವನ್ನು 
ಅರಿಯಲು ತುಂಬಾ ಕಷ್ಟವಾಗಿಯೇ ಇತ್ತು. ಈಗ ಬಳಕೆಯಲ್ಲಿಲ್ಲದ ಪ್ರರಾತನ ಭಾಷೆ 
ಯಲ್ಲಿ ಬರೆದಿದ್ದಂತೆ ಕ್ಲಿಷ್ಯವಾಗಿತ್ತು. ಚೆರಕಾಲ ಅವಳು ಹಾಗೇ ಮನದಿಂದಲೇ 
ಕುಳಿತಿದ್ದು ತನ್ನೊಳಗೇ ತಾನು ಊರ್ಣನಾಭಿಯಂತೆ ಅಂತರ್ಗತವಾಗಿದ್ದಳು. ಕಡೆಗೆ 
ತನ್ನ ಅಂತರ್ಗತ ಮನಸ್ಸಿನಿಂದ ಬಹಿರಂಗವಾಗಿ ನೀನು ದೇವರಲ್ಲಿ ಕೇಳಿದ ಪ್ರಶ್ನೆ 
ಯಾದರೂ ಏನು ? ಎಂದಳು ನನ್ನ ಅದೃಷ್ಟ ವಿಚಾರವಾಗಿ ಕೇಳಿದೆ ಎಂದ. ನಿನ್ನ 
ಅದೃಷ್ಟ ? ಹೌದು, ನನ್ನ ಅದೃಷ್ಟದ ವಿಷಯ, ನನ್ನ ಜೀವನ, ಆದು ಹೇಗಿರಬಹುದು. 
ನನಗೆ ಏನು ಕಾದುಕೊಂಡಿದೆ ಎಂಬುದನ್ನು ಬಹಳ ಜನರು ಕೇಳುವುದೆಲ್ಲಾ ಅಷ್ಟೆ 
ಅವರಿಗೆಲ್ಲಾ ಅಷ್ಟರಲ್ಲೇ ಕುತೂಹಲ. ನಿನ್ನ ಅದೃಷ್ಟವಿಧಿಯಲ್ಲಿ ವಿಶೇಷವಾದರೂ 
ಏನು? ಅದು ಏನಾದರೂ ಅಸಮಾನ್ಯವೇ? ಹೌದು, ಹಾಗಿದೆ ಅದು, ಎಂದವನೇ 
ಮುಂದುವರೆಸಿದ: ಕೇಳಿ, ಒಂದಾನೊಂದು ಸಂಗತಿ ನಡೆಯಿತು, ಅದು ಅಷ್ಟು ಅದಮ್ಯ 
ವಾಗಿ ಆಳವಾಗಿ ನನ್ನ ಮನಸ್ಸನ್ನು ಹೆದರಿಸುತ್ತಾ ಅಲ್ಲಕಲ್ಲೋಲಮಾಡಿ ನಾನು 
ಇನ್ನೇನನ್ನು ಚಿಂತಿಸಲು ಆಗದಂತೆ ಮಾಡಿರುವ ವಿಚಿತ್ರಸಂಗತಿ, ಇದರಿಂದ ನನ್ನ 
10 


೧೪೬ ಮಾನವಿಕ ಕರ್ಣಾಟಕ 


ಆತ್ಮಕ್ಕೆ ಶಿ.ಂತಿ ಇಲ್ಲವಾಗಿದೆ. ಆದ್ದರಿಂದಲೇ ನಾನು ಡೆಲ್ಫಿಗೆ ಬರಲು ಕಾರಣವಾಗಿ ಈಗ ಸ 
ಇಲ್ಲಿಗೆ ನಿಮ್ಮಲ್ಲಿಗೆ ಬಂದಿರುವುದು. ಸ್ವಲ್ಪವಾದರೂ ಶಾಂತಿಬೇಕೆಂದೂ ಮನಸ್ಸಿಗೆ p 
ಪ್ರಚೋದನೆಯಾಗಬೇಕೆಂದೂ ಬಯಸಿದ್ದೆ «ನೆ. "54 

ನಾನ: ನನ್ನ ಚಿಕ್ಸಹೆಂಡ್ಲಿಯ ಮತ್ತು ಸಣ್ಣ ಮಗನೊಂದಿಗೆ ಸುಖವಾಗಿದ್ದೆ 
ನಾನು ಹುಟ್ಟಿದ ಊರನ್ನು ಬಿಡಲು ನನಗೆ ಆಸೆಯಿರಲಿಲ್ಲ, ನನಗೆ ಅಲ್ಲೆ 
ಜಿ:ವನಮಾರ್ಗವೂ ಇತ್ತು, ನಮ್ಮ ತಂದೆಯು ಬಟ್ಟು ಹೋಗಿದ್ದ ಮನೆಯೂ ಇತ್ತು, 
ನಾನು ಧನಿಕನಾಗಿರಲಿಲ್ಲವಾದೆರೂ ತಕ್ಕಷ್ಟು ಅನುಕೂಲಸ್ಥ ನೇ. ನನ್ನ ಜೀವನವು 
ಭದ್ರವಾಗಿಯೂ ಚಿಂತಾರಹಿತವಾಗಿಯೂ ಇದ್ದು ಎಲ್ಲಾ ಭಾಗದಲ್ಲೂ ಅಭಿವೃದ್ಧಿ: 
ಸೂಚಿಸುತ್ತಿತ್ತು. 

ಒಂದು ದಿವಸ ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ದೆ ಆಗ ಯಾರೋ ಗೊತ್ತಿಲ್ಲದ : 
ಮನುಷ್ಯನೊಬ್ಬ ತನ್ನ ಶಿಲುಜೆಯನ್ನು ಎಳೆದುಕೊಂಡು ಬರುತ್ತಿದ್ದ, ನೋಡಿದೆ. 
ಇದರಲ್ಲೇನೂ ಅತಿಶಯವಿರಲಿಲ್ಲ ಏನು ಅಸಂಗತವೂ ಅಲ್ಲ, ಶಿಲುಬೆಗೆ ಗುರಿಯಾದವರನು 
ಸೈನಿಕರು ಕರೆದೊಯ್ಯುತ್ತಿದ್ದ ದ್ವ ದಾರಿಯಲ್ಲೇ ನಮ್ಮ ಮನೆ ಇದ್ದರೂ ಅನೇಕವೇಳೆ 
ಹೀಗಾಗುತ್ತಿತ್ತು ಮತ್ತು ಆ ಮನುಷ್ಯನೂ ಸಹ ಏನೂ ವಿಚಿತ್ರ ನಾದವನೂ ಅಲ್ಲ 
ಎಂದು ನನ್ನ ನಂಬಿಕೆ. ನೋಡಿದೆ ಅವನು ಸ್ವಲ್ಪ ಶಾಂತಿಯಿಲ್ಲದೆ ಬಳಲಿದ್ದ, ಆಯಾಸ 
ಗೊಂಡಿದ್ದಂತೆ ತೋರಿತು. ಸಂದೇಹವೇಇಲ್ಲ ನಾನು ನಿಂತಿದ್ದ ಸ್ಥಳದಿಂದ ಕೊಂಚ 
ದೂರದಲ್ಲಿ ನಮ್ಮ ಮನೆಯ ಗೋಡೆಯ ಮೇಲೆ ಅವನ: ಆತುಕೊಂಡು ಒರಗಿದ, 
, ನನಗೇಕೋ ಅದು ಹಿಡಿಸಲಿಲ್ಲ, ಏತಕ್ಕಾಗಿ ಅವನು ಹಾಗೆ ನಮ್ಮ ಗೋಡೆಯ ಮೇಲೆ 
ಒರಗಿಕೊಳ್ಳುವುದು ? ಎಂದು ಯೋಚಿಸಿದೆ. ಒಬ್ಬ ಅಪರಾಧಿಯಾದವನು, ಅಷ್ಟ 
ಹ ಹಜರನು ನಮ್ಮ ಗೋಡೆಯಮೇಲೆ ಆಧರಿಸಿದರೆ ನಮಗೆ ಏನಾದಲೂ ಆಸಿವೆ 
ಸಂಭವಿಸಬಹುದೆಂದು ed ಮುಂದೆ ಹೋಗು ನೀನು ಅಲ್ಲಿ ನಿಂತಿರುವುದು ಬೇಡ ' 
ಎಂದೆ. ಆಗ ಅವನು ನನ್ನ ಕಡೆ ನೋಡಿದ. ನಾನೂ ಅವನ ಮುಖದ ಕಡೆ ನೋಡಲಾಗಿ 
ಅವನು ಏನೂ ಸಾಮಾನ್ಯ ಮನುಷ್ಯನಲ್ಲವೆಂದೂ ಅವನಲ್ಲಿ ಎನೋ ವಿಶೇಷವಿಂಬೇಕೆಂದೊ 
ಅನ್ನಿಸಿತು ನನಗೆ ಹಾಗೆ ಯೋಚಿಸಲು ಏನು ಕಾರಣವಿತ್ತೊ ತಿಳಿಯದು. ಅವನ 
ಮುಖದ ಮೇಲಿನ ದೃಷ್ಟಿ ಆಗ್ರಹೆಗೋಡಿರಲಿಲ್ಲವೆಂಬು ನಂಬಿಕೆ. ಸಾಧುವಾಗಿಯೂ 
ವಿಧೇಯಕರವಾಗಿಯೂ ಇದ್ದ ದೃಷ್ಟಿ ಈಗ ಮಾತ್ರ ಭಯಂಕರವಾಗಿಯೂ ಶಕ್ತಿ 
ಪೂರ್ಣವಾಗಿ ಯೂ ಇದ್ದು, ಎಂದಿಗೂ ಮರೆಯಲಾಗದಂತೆ ಇತ್ತು. 

ನಾನು ನನ್ನ ತಲೆಯನ್ನು ನಿಮ್ಮಿ ಮನೆ ಗೋಡೆಯ ಮೇಲೆ ಒರಗಿಸಲರಿ 
ಆಗದುದರಿಂದ ನೀನು ಎಂದೆಂದಿಗೂ ಪುಣ್ಯರಹಿತನಾಗುವೆ ಎಂದನು. | 

ನನಗೆ ಭ್ರಮೆಯಿಂದ ಕಷ್ಟ ವಾಯಿತು: ವಕ ಯಣ ಎನೋ ವಜ. 
ದೆಂದು ತಿಳಿದೆ, ಸೈನಿಕರು ನಗುತ್ತಾ ಮುಂದ.ಮುಂದಕ್ಕೆ ಅವನನ್ನು ಅಟ್ಟಿ ದರು. 
ಅವನು ಅಲ್ಲಿ ಸನ: ಅವರಿಗೂ ಸಹ ಬೇಡವಾಗಿತ್ತು. ಬಲಾತ್ಮಾರದಿಂದ 


ತಮಡಿ ೧೪೭ 


ಅಟ್ಟು ತ್ತಿದ್ದರು ಆದರೆ ಅವನು ಹೊರಟಿ: ಹೋಗಲು ಮೊದಲು ನಿಂತು ಹಿಂತಿರುಗಿ 
ಪುನಃ ಕ್ರೂರ ದೃಷ್ಟಿಯಿಂದ ನೋಡುತ್ತಾ ಹೇಳಿದ "" ನೀನು ನನಗೆ ಹೀಗೆ ಅದು 
ಇಲ್ಲದಂತೆ ಮಾಡಿದೆಯಾದ ಕಾರಣ ನಾನು ಅನುಭವಿಸುತ್ತಿರುವುದಕ್ಕೆಂತಲೂ ಹೆಚ್ಚು 
ಶಿಕ್ಷೆಯನ್ನು ಅನುಭವಿಸು ನೀನು ಎಂದಿಗೂ ಸಾಯಲೇಬೇಡ, ಈ ಪ್ರಪಂಚದಲ್ಲಿ 
ನೀನು ಅಲೆದಾಡುತ್ತಾ ಅನಂತ ಕಾಲದವರೆಗೂ ಶಾಂತಿಯಿಲ್ಲದವನಾಗು'' ಎಂದನು. 

ಅವನು ತನ್ನ ಶಿಲುಬೆಯನ್ನು ಪುನಃ ತನ್ನ ಭುಜದ ಮೇಲೆ ಧರಿಸಿದವನಾಗಿ 
ತಡವರಿಸುತ್ತಾ ಊರ ಬಾಗಿಲಿನ ಆಚೆಗೆ ಹೋಗಿ ಆದೃಶ್ಯನಾಗಿದ್ದ. ನಾನು ನಿಂತಲ್ಲಿಯೇ 
ನಿಂತಿದ್ದೆ. ನನ್ನಲ್ಲಿ ಒಂದು ವಿಧವಾದ ವಿಕಲ್ಪ ಸಂಚಲನೆಯಾಗಿತ್ತು. ಏನೋ ನನ್ನಲ್ಲಿ 
ನಡೆದು ಹೋಗಿತ್ತು ಅದರ ಅಂತರಾರ್ಥ ನನಗೆ ತಿಳಿದುಬರಲಿಲ್ಲ. ನಾನದನ್ನು ಉನಾರಲ್ಲೂ 
ವಿವರಿಸಲು ಆಗಲಿಲ್ಲ. ಅಂತಹ ಸ್ಥಿತಿ ಬಂದಿತ್ತು. ಆ ಮನುಷ್ಯ ಹೇಳಿದ್ದನ್ನು ಕೇಳಿದ್ದ 
ನೆರೆಹೊರೆಯವರು ನಾನು ನಿಂತಿದ್ದ ವಿಚಿತ್ರ ಭಂಗಿಯನ್ನು ಗಮನಿಸಿ ಅವನಂತಹ 
ಅಪರಾಧಿ ಶಿಕ್ಷೆಗೊಳಗಾಗಿದ್ದವನು ಹೇಳಿರುವ ಮಾತಿಗೆ ಗಮನಕೊಡಬಾರದೆಂದೂ 
ಅದಕ್ಕೆ ಚಿಂತಿಸಬಾರದೆಂದೂ ನನಗೆ ಹೇಳಿದರು. ಆಂತಹ ಅಪರಾಧಿಗಳು ತಮ್ಮ 
ಪ್ರಾಣವನ್ನು ಬಿಡಲು ಮೊದಲು ಹೀಗೆಲ್ಲಾ ಅತಿಭಯಂಕರವಾದ ಮಾತುಗಳನ್ನಾಡ್ಮಿ 
ಜನರನ್ನು ಹೆದರಿಸಿ, ಶಪಿಸುತ್ತಿದ್ದುದು ನನಗೆ ಗೊತ್ತಿದ್ದ ವಿಷಯ. ಅವರು ಅಂತಹ 
ಸಂಕಟದಲ್ಲಿ ಏನೇನು ಬೇಕಾದರೂ ಕೂಗಾಡುವುದು ಸಹಜವೆಂದೂ ಗೊತ್ತಿತ್ತು. ಅವರು 
ಆ ಕಾಲದಲ್ಲಿ ಬಾಯಿಗೆ ಬಂದಂತೆ ಹುಚ್ಚಾಸಟ್ಟಿ ಕೂಗಾಡುವುದು ಸಹಜ ಅದಕ್ಕೆ 
ಶೀವು ಬಿನ್ನನುನಸ್ಸರಾಗಬಾರದು ಎಂದರು. 

ಹೀಗೆ ಹೇಳಿದವರು ಸರಿಯಾಗಿಯೇ ಹೇಳುತ್ತಾರೆಂದು ನನಗೆ ಗೊತ್ತಿಲ್ಲವೆ? 
ಅಪರಾಧಿಯ ಹುಚ್ಚುಮಾತುಗಳಿಗೆ ನೆರೆಯವರು ನಕ್ಕು, ಭುಜಗಳನ್ನಾಡಿಸಿ ನನಗೆ 
ನೆರವು ನೀಡಿದ್ದರು, ಅವರೊಡನೆ ನಾನು ಕೆಲವುಕಾಲ ಮಾತನಾಡಿದ ನಂತರ, ನಾನು 
ಸಹ ನಕ್ಕುಬಿಟ್ಟ ಆ ಸ್ಥಳವನ್ನು ಬಿಟ್ಟು ನನ್ನ ಕೆಲಸಕ್ಕೆ ಹೊರಟು ಹೋದೆ, ತಿರುಗಿ 
ಚಿಂತಿಸದೆ. 

ಆನರೂ ನಾನು ಅದನ್ನು ಪೂರ್ತಿಮರೆಯಲಾಗಲಿಲ್ಲ, ಆಗಾಗ್ಗೆ ಒದು ನೆನಪಿಗೆ 
ಬರುತ್ತಿದ್ದರೂ. ನಾನು ಅದನ್ನು ಮನಸ್ಸಿಗೆ ಅಂಟಿಸಿಕೊಳ್ಳದೆ ತಿರಸ್ಕರಿಸಲು 
ಪ್ರಯತ್ನಿಸಿದೆ. ದಿನಕ್ತಳೆಯಿತು, ನನ್ನ ಕೆಲಸದಲ್ಲಿ ನಾನು ನಿರತನಾದೆ, ಎಂದಿನಂತೆ 
ಎಂದು ನನ್ನ ಭಾವನೆ, ಆದರೆ ಅವನು ಆಡಿದ್ದ ಮಾತುಗಳು ನನ್ನಲ್ಲಿ ಉಳಿದು 
ಕೊಂಡಿದ್ದವು. ಆಗಾಗ್ಗೆ ಆ ಮಾತುಗಳು ನನ್ನ ಆಂತರ್ಯ ದೊಳಗೆ ಆಅಳದೊಳಗೆ 
ಪುನರುಚ್ಚರಿಸುತ್ತಿತ್ತು. ಯಾರಿಂದ? ನನ್ನಿಂದಲೇ? ನನಗೆ ತಿಳಿಯಲಿಲ್ಲ ಆದರೆ 
ಕೆಳಿಬರುತ್ತಿತು, ಸ್ಪಷ್ಟವಾಗಿಯೇ ಕೇಳಿಬರುತ್ತಿತ್ತು. ಅದನ್ನು ನಾನು ಏಕೆ ಕರೆದು 
ಕೊಳ ಬೇಕೋ ನನಗೆ ಅರ್ಥವಾಗಲಿಲ್ಲ. ಆ ಮಾತುಗಳಿಗೆ ಅರ್ಥವಿಲ್ಲವೆಂದು ನನಗೆ 

ಳ ಡ್‌ ಲ 
ತಿಳಿದಿತ),, ಅರ್ಥವಿಲ್ಲದ್ದ ನನ್ನ ಮನೆಯ ಗೋಡೆಯಮೇಲೆ ತನ್ನ ತಲಯ: ಸ್ನ ಒರಗಿಸಿ 


೧೪೮ ಮಾನವಿಕ ಕರ್ಣಾಟಕ 


ಕೊಳ್ಳಲು ಅವನಿಗೆ ಅವಕಾಶ ದೊರೆಯಲಿಲ್ಲವಾದ್ದರಿಂದ ಯಾರೂ ಒಬ್ಬ ಅಪರಾಧಿ 
ಆಡಿದ್ದ ಮಾತುಗಳವು ಅಷ್ಟಕ್ಕಿಂತ ಆ ಮಾತುಗಳಿಗೆ ಏನೂ ಅರ್ಥವಿರಲಿಲ್ಲ; ಅವನು 
ಆಡಿದ್ದ ಮಾತುಗಳಿಗೆ ಅಷ್ಟ ಕಿಂತ ಹೆಚ್ಚು ಗಮನವನ್ನು ಕೊಡುವುದು ಹುಚ್ಚುತನ. 
ನಾನೇಕೆಮಾಡಿದೆ? 

ಮಾರನೆಯ ದಿನದ ವೇಳೆಗೆ ನಾನು ಅದನ್ನು ಒದರಿಬಿಟ್ಟಿ ರುವುದಾಗಿ ಯೋಚಿಸಿದ್ದೆ. 
ಆದರೆ ಮರುದಿನ ಪ್ರಾತಃಕಾಲದಲ್ಲಿ ನನಗೆ ಎಚ್ಚರವಾದಾಗ ಏನೋ ಪ್ರಾಪ್ರವಾಗಿದ್ದಂತೆ, 
ಬುದ್ಧಿಯಿಂದ ಹಾಗೇ ತೂಕಡಿಸುತ್ತ ಇದ್ದಾಗ ಆ ಮಾತುಗಳೇ ನಿಧಾನವಾಗಿ, 
ನನ್ನೊಳಗೇ ಉಚ್ಚ ರಿಸಿದ್ದುವು. ನನ್ನ ಮೇಲೆ ` ಆಡಿದ ವಾಕ್ಯವೇ ಮೃದುವಾಗಿ 
ನಿಸುಗುಟ್ಟುತಿತ್ತು? ಯಾರಿಂದ? ಎದ್ದನಂತರ ನಾನು ಮೊದಲಿನಂತೆಯೇ ಆದೆ. 
ನನ್ನ ಕೆಲಸಕಾರ್ಯಗಳಲ್ಲಿ ನಿರತನಾಜಿ ಎಂದಿನಂತೆ, ಆದರೆ ಅದರಲ್ಲಿ ನನಗೆ ನಿಜವಾದ 
ಶ್ರದ್ಧೆ ಯಿರಲಿಲ್ಲ.. ಸಾವರಾನ್ಯವಾಗಿ ನಾನು ಶ್ರದ್ಧೆಯಿಂದಲೇ ಇದ್ದು ಕಲಸಗಳಲ್ಲಿ 
ಸಂತೋಷದಿಂದಲೂ ಇರುತ್ತಿದ್ದವನು ಸ ಲ್ಪ ಕಾಲಾನಂತರ ಸುಮ್ಮನೆ ಕುಳಿತಿರಲು 
ಆಶಾಂಶನಾದೆ. ಸೋಮಾರಿಯಿಂತೆ ಏನೂ ಮಾಡದೆ ಅಲೆದಾಡಿದೆ. ಏನನ್ನಾದರೂ 
ಮಾಡಲು ಆಶೆಯೂ ಇರಲಿಲ್ಲ. ಇದು ನನ್ನ ಸಹಜ ಸ್ವಭಾವವೇ ಅಲ್ಲ ಹೀಗೆ ನಡೆದು 
ಬಂದಿತು, ದಿನದಿನಕ್ಕೂ ಒಂದು ರೀತಿಯಲ್ಲಿ ನೋಡಿದಾಗ ನಾನು ಬದಲಿಸಿಕೊಂಡಿದ್ದೆ 
ನನಗೆನಾನೇ ಎಂದು ಗುರುತಿಸಲಾರದಾದೆ. 

ಎಷ್ಟು ಕಾಲ ಹೀಗೆ ನಡೆಯಿತೋ ನೆನಪಿಲ್ಲ. ಆದರೆ ಆ ಅಪರಾಧಿಯನ್ನು ಶಿಲುಬೆಗೆ 
ಏರಿಸಲು ನಮ್ಮ ಬೀದಿಯಲ್ಲೇ ಎಳೆದುಕೊಂಡುಹೋಗಿದ್ದ ಆ ಮನುಷ್ಯ ದೇವರ 
ಮಗನೆಂಬ ಅಶ್ಚರ್ಯಕ ರವಾದ ಸುದ್ದಿ ನನಗೆ ಕೇಳಿಬಂತು. ಬಹಿರಂಗವಾಗಿ ಆ ವತಾತಿ 
ಆಡಿರಲಿಲ್ಲ. ಜನರಲ್ಲಿ ಒಬ್ಬರಿಂದೊಬ್ಬರು ಪಿಸುಗುಟ್ಟುತ್ತಾ : ಹಸ್ಕ್ಯವಾಗಿಯೇ 
ಮಾತನಾಡಿಕೊಳ್ಳುತ್ತಿದ್ದಣ. ಯಾರು ನಿಜವಾಗಿ ವಾಸ್ತವವನ್ನು ಅರಿತಿರ 
ಬೇಕಾಗಿದ್ದಿ ತೋ... ಬಾರು ಅವನಲ್ಲಿ ನಂಬಿಕಸ್ಕರೋ. ಅವರು ಗುಟ್ಟಾಗಿ ಮುಚ್ಚಿ 
ಮರೆಮಾಚುತ್ತಾ ಇರುವಂತೆ ಕಂಡಿತೇ ವಿನಾ ಅವನ ಪರವಾಗಿ ಬಹಿರಂಗವಾಗಿ 
ರುಜುವಾತು ಮಾಡಲು ಬಂದವರೇ ಅಲ್ಲ. ಇನ್ನು ಇಲ್ಲಾ ಆಂತಹವರು ತುಂಬಾ 
ಜನರಿರಲಿಲ್ಲವೆನ್ನಬಹುದು. ಊರಿನ ಬಹಳ ಮಂದಿ ಅದನ್ನು ನಂಬಿದವರೇ ಆಬ್ಲ. 
ಅದೆಲ್ಲೋ ಹುಡುಗಾಟದ ಕಟ್ಟುಕತೆಯೆಂದರು. ಅವನನ್ನು ಶಿಲುಬೆಗೆ ಏರಿಸಿದವರು 
ಅದೆಲ್ಲಾ ದೇವರಮೇಲಿನ ದೋಷಾರೋಪ ಇತ್ಯರ್ಥ ಮಾಡಿದರು. 

ದೇವರ ಮಗ-ಅವನಂಶೂ ಎಲ್ಲ ಎಂದು ಹೇಳಿಕೊಂಡೆ, ಆ ಮಾತು ಹಾಸ್ಯಾಸ್ಪದ, 
ಶುದ್ಧ ಅವಿವೇಕ, ದೇವರ ಮಗ? ಆ ವದಂತಿಯ ವಿಷಯವಾಗಿ ನಾನು ಪ್ರಶ್ನಿಸಿದೆ. 
ಹೆ:ಗೆ ಈ ಸುದ್ದಿ ಆರಂಭವಾಯಿತು, ಯಾರು ಅದನ್ನು ಹರಡುತ್ತಾರೆ, ನೈಜವಾಗಿ 
ಯಾರು ಅವನನ್ನು ನಂಬಿದರೋ, ಅವರು ಗುಪ್ತವಾಗಿದ್ದವರು. ವಿಚಿತ್ರ ಪವಾಡ 
ವೊಂದು ನಡೆದಿರುವಂತೆ ಸ್ಥಿರಪಡಿಸಿದರು, ಎಷ್ಟೋ ಪವಾಡಗಳು ನಡೆದಿರುವಂತೆ 


ತಮಡಿ ೧೪೯ 


ಇದನ್ನು ಅವರವರ ನಂಬಿಕೆಗೆ ತಕ್ತಂಕೆ ನಿಜವಾದುದೆಂದು ದ ಕೈಢಮಾಡಿದರು, ಅರಸು 
ನಿಜವಾಗಿ ದೇವರ ಮಗನೆಂಬುದನ್ನು ತಮ್ಮ ತಮ್ಮ Sid ದೃಢಪಡಿಸಿದರು 
ಅವರಿಗೆಲ್ಲಾ ಇದು ಅತ್ಯದ್ಭು ತವಾದ ಮುಖ್ಯವಾದ ಪ rd ಅವರೆಲ್ಲಾ 
ನಂಬಿಕೆಗೆ "ಅರ್ಹರಾದವಕೇ ಅಲ್ಲ, ಅವರು ಹೇಳಿದುದಂತೂ ಯೋಗ್ಯವಾದುದೇ ಗಣ್ಯ 
ವಾದುದೇ ಅಲ್ಲ. 

ಅಕ್ಕಪಕ್ಕದವರಲ್ಲಿ ನಾನು ಚರ್ಚೆಮಾಡಿದೆ, ಅವರ ಅಭಿಮತವನ್ನೂ ಕೇಳಿದೆ ; 
ಅವರಿಗೆ ನೆನೆಪಿನಲ್ಲಿದ್ದರೆ, ಆ ಅಪರಾಧಿ ಶಿಲುಬೆಯನ್ನು ಹಿಡಿದುಕೊಂಡು ಹೀಗೇ ದಾರಿ 
ಯಲ್ಲಿ ಎಳೆದುಕೊಂಡು ಹೋಗಿದ್ದವನ ಕಥೆಯ ವಿಷಯವಾಗಿ ಅವನು ದೇವರ ಮಗನೇ 
ಎಂದು ಕೇಳಿದೆ, ಗಮನಾರ್ಹವೇ ? ಅವರೂ ವಿಷಯವನ್ನು ಕಿವಿಯಲ್ಲಿ ಕೇಳಿದ್ದವರೇ. 
ಅದೆಲ್ಲಾ ಶುದ್ಧಾ oಗೆ ಬುದ್ಧಿ ಹೀನವಾದ ಅಜಾ ನ 

48 ಆನೇಕ ತ: ನಂಬಲೂಬಹುದು ಅದನ್ನು ಎಂದೆ, ಅವರು ನಕ್ಕುಬಿಟ್ಟು 
ಹುಚ್ಚ ರ ವಿಷಯ ಮಾತನಾಡಿದರು ನೀನು ಇನ್ನು ಅವನ ಹೇಳಿದ್ದ ಮಾತುಗಳನ್ನ 
| ಮಾತ ಹಾಕುತ್ತಿರುವೆಯಾ ಎಂದು ವಿನೋದದಿಂದ ನಕ್ಕರು, 

ಸ್ವಲ್ಪವೂ ಇಲ್ಲ, ನೀವೇನು ಹುಚ್ಚರೇ? ಅಂತಹ ವಿಷಯದಲ್ಲಿ ನಾನು ಏನೂ 
ಲಕ್ಷ್ಯಮಾಡುವುದೇ ಇಲ್ಲವಲ್ಲಾ ವೆಂದು ತಿಳಿಯದೇ ಎಂದು ನಗುತ್ತಲೇ ಉತ್ತರಿಸಿದ್ದೆ. 
ಸ ಆದರೆ ಉತ್ತರಿಸಿದ್ದು ನಿಜವೇ? ನಾನು ನಿಜವಾಗಿಯೂ ಅದರ ವಿಷಯವಾಗಿ 
ಲಕ್ಷ್ಯ ಮಾಡಿಲ್ಲವೆ? ಹಾಗೆ “ಪೇಳಟಿುವುದು ಸುಲಭವಾಗಿಯೇ ಇತ್ತು ಆದರೆ ನಾನೇಕೆ 
ಇಷ್ಟು ಬದಲಾಯಿಸಿದವನಂತೆ ಭಾವಿಸಿದ್ದು 7 ಸುಖವಿಲ್ಲದೆ, ಅಡೋಮುಖವಾಗಿ 
ಎಲ್ಲವನ್ನು ಅರ್ಥ ಹೀನವಾದಂತೆ ಕಂಡದ್ದು ? ? ಏಕೆ ಅದು ಹಾಗೆ ಆಗಿದ್ದ ದು? ಸುತ್ತ 
ಮುತ್ತ ಸಕಲವೂ ಸತ್ವಹೀನವಾಗಿ ಏಕೆ ನನ್ನಿ ರವಾಯಿತು?: ಒಳಗೂ ನನ್ನ ಹೊರಗೂ 
ಸಹ. ಹೀಗೆ ನನಗೆಂದೂ ಅನುಭವವಾಗಿಲಿಲ್ಲ ಇದು ಯಾವ ರೀತಿಯ ಬದಲಾವಣೆ? 
ನನಗೇಕೆ ಈ ರೀತಿ ಭಾವನೆ? 

ಒಂದು ದಿವಸ ಊರ ಹೊರಗಿನ ಫಲವತ್ತಾದ ಪ್ರದೇಶದಲ್ಲಿ ನಾನು ಓಡಾಡು 
: ಕ್ರ್ರಿದ್ದುದು ನೆನಪಿದೆ. ಆ ಪ್ರದೇಶವೆಲ್ಲಾ ನನಗೆ ಚೆನ್ನಾಗಿ ಪರಿ ಚಯವಾದುದೇ. ದ್ರಾಕ್ಷಿ 
ತೋಟಗಳೂ ಹೊಲ ಗದ್ದೆಗಳೂ ಆಲೀವ್‌ ಮತ್ತು ಅಂಜೂರ ಹಣ್ಣಿನ ಗಿಡಗಳೂ 
ಎಲ್ಲವೂ, ಏಕೆ ಅವೆಲ್ಲವೂ ಎಷ್ಟು ಶುಷ್ಕವಾಗಿಯೂ ನಿರಾಶಾದಾಯಕವಾಗಿಯೂ 
ಕಾಣುತ್ತಿದ್ದದು. ನನಗೇ ವಿಚಿತ್ರ ವೆನಿಸಿತ್ತು. ಏಕೆಂದರೆ ಅವೆಲ್ಲಾ ಎಂದೂ ಹಾಗೆ 
ಇದ | ವುಗಳೇ ಅಲ್ಲಾ (ತದ್ವಿರುದ್ಧವಾಗಿಯೇ ಇದ್ದವು). ಆಗ ಮಧ್ಯಾಹ್ನ ಕಾಲ 
ಸಂಜೆಯ ಹೊತ್ತಿ ನಂತೆ ಕಂಡುಬಂದಿತ್ತು ಆ ನೋಟದಿಂದ ನನಗೆ Whe 
" ಬಿಕೋ ಎನ್ನುತ್ತಿತ್ತು ಇದಕ್ಕೆಲ್ಲಾ ಏನು ಅರ್ಥ? ನನ್ನಗತಿ ಏಕೆ ಹೀಗಾಗಿತ್ತು ? 

ಇದು ನನ್ನ ಸ್ರ ಸಂಚವೇ? ಈ ಪ್ರಪಂಚದಲ್ಲಿ ನಾನು ಜೀವಿಸಬೇಕಾಗಿತ್ತೆ? 

ಆಗ ನಾನೆಷ್ಟು ಭಾರದಿಂದ ವ್ಯಥೆಯಿಂದ ಊರುಕಡೆಗೆ ತಿರುಗಿ ಮನೆಗೆ ಬಂದೆ! 


RY 
vie 
4} iW 
H 


೧೫೦ ಮಾನವಿಕ ಕರ್ಣಾಟಕ 


ಇಷ್ಟಾದರೂ ನಾನು ನನ್ನ ಹೆಂಡತಿಯಲ್ಲಿ ವಿನೊಂದೂ ಹೇಳಲಿಲ್ಲ. ಬೇಕಾಗಿರಲಿಲ್ಲ 
ಆದರೆ ಅವಳು ಅದನ್ನೆ ಲ್ಲಾ ಗಮನಿಸಿರಬೇಕು, ಲಕ್ಷ್ಯ್ಯಮಾಡಬಾರದೇ? ಆ ಹೊತ್ತನ್ನು 
ಸಾಮಾನ್ಯವಾಗಿ ಅವಳು ಇರುತ್ತಿದ್ದ ಕೊಠಡಿಯೊಳಕ್ಕೆ ಇದನ್ನೆಲ್ಲಾ ಹೇಳಲು 
ಹೋದೆ, ಅದೆಲ್ಲಾ ಏನಿದ್ದರಬಹುದು? ಹಾಸಿದ್ದ ಚಾಪೆಯೊಂದರ ಮೇಲೆ ಅವಳು 
ಮಲಗಿ ಮಗುವಿ ನೊಡನೆ ಆಟವಾಡುತ್ತಿದ್ದಳು. ಆ pk ಆಟವನ್ನು ನಾನು 
ಭಂಗಮಾಡಿದ್ದೆ. ನನಗೆ ಸಾಧ್ಯವಿದ್ದ ಮ್ರು ಸ್ಪಷ್ಟವಾಗಿ ನನ್ನ ಸ್ಥಿತಿಯನ್ನು ವಿವರಿಸಿದೆ. 
ಶಾಪಭಾರದಿಂದ ಬಂಧಿತಹಗಿರುಟಿ ಸಂದು. ಹೀಳ ಮಗುವನ್ನು ಆಡಿಸುತ್ತಾ ತನ್ನ 
ಎರಡು ತೋಳುಗಳನ್ನೂ ಮೇಲಕ್ಕೆತ್ತಿ ಮಗುವನ್ನು ಮೇಲಿಂದ ಕುಲುಕುತ್ತಾ ನನ್ನನ್ನು | 
ನೋಡಿ ನಕ್ಳುಬಿಟ್ಟಳು, ಮಗುವೂ ಸಹ ಮುಗುಳ ಭಾವದಿಂದ ನಗುತ್ತಲೇ ಇತ್ತು. 
ನಿಜ ನೀನೆಲ್ಲೋ ಹಾಗಾಗಿರಬೇಕು ಎಷ್ಟು ದಿನಗಳಾದುವು ಪ್ರೀತಿಯಿಂದ 
ಮುದ್ದಿ ಸಿ ? ಎಂದಳು. 
ತಾಯಿ ಮಕ್ಕಳನ್ನು ನೋಡುತ್ತಾ ನಗಲು ಯತ್ನಿಸ:ಶ್ರಾ ಈ ಪರಿಯ ಸೊಗಸು 
ನಿಜವಾಗಿಯೂ ಎಷ್ಟು ರಮಣೀಯವೂ ಪ್ರೇಮ ಪುನೀತವೂ ಆಗಿರುವುದೆಂದು ಚಿಂತಿಸುತ್ತ 
ನಿಂತೆ ಇಷ್ಟಾದರೂ ಒಂದು ರೀತಿಯ ಬೂದಿ ಅವರ ಮೇಲೆಲ್ಲಾ ಕವಿದುಕೋಡಿರವಂತೆ 
ಎಲ್ಲೆಲ್ಲೂ ಕನಿದೆಕೊಂಡಿದ್ದುದು ಕಾಣಿಸಿತು ಅಲ್ಲೆ ನಿಂತಿದ್ದರೂ ಅವಂನ್ನು ಯಾರೂ 
ಅಡ್ಡಿ ಮಾಡದಂತೆ ಕಾಯವ ಹೊರಗಿನವನೆಂಬಂತೆ ಭಾಸವಾಗಿತ್ತು. ನಾನು ಹೊರಗೆ 
ಹೊರಟು ಬಂದಾಗ ಅವರು ತಮ್ಮ ಆಟದಲ್ಲಿ ಮಗ್ನರಾಗಿದ್ದರು. 
ಹೀಗೆ ನಾನು ಅನುದಿನವೂ ಅವರ ಆಟದಲ್ಲಿ ಮಗ ನಾಗಿ ನಿತ ವೂ ಆನಂದದಿಂದ 
ಭಾ ಉತ್ಸಾಹಿತನಾಗುತಿದ್ದೆ. | 
ಪ್ರತಿದಿನವೂ ಹೀಗೆಯೇ? ಅವನು ಹೇಳಿದ್ದು ನಾನ: ಎಂದೆಂದಿಗೂ ಜೀವಿಸಿಯೇ | 
ಇರಬೇಕೆಂದೂ ಸಾಯಲೇ ಬಾರದೆಂದೂ ಹೇಳಿದ್ದ ಮಾತು ಆತಿ ವಿಚಿತ್ರವಾಗಿ ತೋರಿತು. | 
ಅದನ್ನೆಲ್ಲಾ ಈಗ ನಾನೇಕೆ ಚಿ:ತಿಸಲಿ? ಎಂದಿಗೂ ನಾನು ts ಬದುಕಿರ 
ಶಬದು ನನಗೆ ಪರಮ ಇಷ್ಟವಾಗಿರಲಿಲ್ಲವೇ. ಎಂದಿಗೂ ಸಾಯಬಾರದೆಂದು? ' 
ಹಾಗಾದಕೆ ಈಗೇಕೆ ನಾನು ಸಂತಸಗೊಳ್ಳು ತಿಲ್ಲ? ಏಕೆ ನನಗೆ ಸಂತಸವಿಲ್ಲ? | 
ಕಟ್ಟಿಕಡೆಯವರೆಗೂ, ಅನಂತದವರೆಗೂ ಪ್ರಳಯಕಾಲದ ಅಂತ್ಯದವರೆಗೂ. 
kn. ಆ! ಸ 
ನಾನೆಂದೂ ಹಿಂದೆ ಇದನ್ನೆಲ್ಲಾ ಚಿಂತಿಸಿರಲಿಲ್ಲ ಆದರೆ ಆ ಪ್ರಳಯಾಂತ್ಯ 
ವೆನ್ನುವುದರ ಅರ್ಥ ಈಗ ಅಲ್ಪವಾಗಿ ಬೆಳೆದುಬರುತ್ತಿ ಡೆ. ಇದು ನನ್ನ ಜೀವನವನ್ನು 
ಕಸಿದುಕೊಳ್ಳು ವುದು, ಅಡಿ ಅದರ ದೋಷಪೂರ್ಣ ದಯಾರಟಣತ ನೀತಿತತ್ವ |! 
ಅದೇ ನನ್ನ ಆತ್ಮನನ್ನು ಬರಿದುಮಾಡುವುದು! ಅನಂತ ಎನ್ನುವುದು ನಿಜವಾಗಿ. 
ಜೀವನದೊಡನೆ ಏನೂ ಸಂಬಂಧವಿಲ್ಲದ್ದು,. ನಿಜವಾದ ಜೀವನ ಕೈಲ್ಲಾ ಶತ್ರು... 
ರೂಸರಾದ್ದು ಅದಕ್ಕೆ ಕೊನೆನೊದಲಿಲ್ಲ, ಸತು: ತ 


ತಮಡಿ ೧೫೧ 


ಅದೊಂದು: ದು ರ್ಮಣದ ಭಯಂಕರ ಅವರಣ, ಇದರಲ್ಲೇ ನಾನು ಜೀವಿಸಿರ 
ಬೇಕಾ ದ್ದು? ಇದಕ್ಟಾ ಗಿಯೇ ನನಗೆ ದತ್ತವಾಗಿರುವುದು ಜೀವ? "ಅನಂತಕ್ಕೆ ! ಅದೇ 
ನನ್ನ ಮರಣದ ಇದಕ್ಕಿಂತ ಕ್ರೂರವಾದು ದು ಏನು ಇಲ್ಲ 


ಈ ದೇವರು ನನ್ನ ಜೀವನದ ಸಕಲ ಸಂತೋಷವನ್ನು ಹೀಗೆ ಕಸಿದು 
ಕೊಳ್ಳು ವುದೇ? ನನಗೆ ನಾನೇ ಆಲೋಚಿಸಿದೆ. 


ಈ ರೀತಿಯ ಬರಡು ಜೀವನ ಸ್ಥಿತಿಯನ್ನು ನಾನು ಮೊಟ್ಟಮೊದಲು ಈಗ 
ಅನುಭವಿಸಿದೆ. ಕಷ್ಟವಾಗಿ ಕಣ್ಣುತೆಕಿಡಿ ಶಾಸದ ಶಕ್ತಿಯ ವಿಷಯದಲ್ಲಿ 
ಮೊಟ್ಟಿ ಮೊದಲು ನನಗೆ ಖಚಿತವಾಯಿತು. ಈ ಸಂಶಯಾತ್ಮಕ ದೇವರು ತನ್ನ 
ಇಚ್ಛೆಯನ್ನು ಬಿಡದೆ ಈಡೇರಿಸಿಕೊಳ್ಳು ವನೆಂದೂ ನನ್ನ ಆತ್ಮವು ಅವನು ಹೇಳಿ 
ಹೋದಂತೆಯೇ ಆಗುವುದೆಂದೂ ಅವನು ಹೇಳಿದ್ದೆಲ್ಲವೂ ಸಾಂಗವಾಗಿ ನೆರನೇರುವು 
ದೆಂದೂ ನಂಬಿದೆ. ನಿಜ, ಎಲ್ಲಾ ಸಾಂಗವಾಗಿ ನೆರವೇರುವುದು! ನನ್ನಲ್ಲಿ ನಡೆದು 
ಬರುತ್ತಿದ್ದ ಬದಲಾವಣೆಗಳನ್ನು ನಾನು ಎಳ್ಳಷ್ಟು ತಡೆಯಲು ಅಶಕ್ಷನಾದೆ ನನಗೆ 
ಏನು ಶಕ್ತಿ ಇತ್ತು? ನಾನು ಏನು ಮಾಡಬಲ್ಲವನಾಗಿದ್ದ? ಹೇಗೆ ನಡೆಯಬೇಕು 
ಅದೆಲ್ಲಾ ನಡೆಯದಿದ್ದಂತೆ ತಡೆಯಲು ? ನನಗೆ ಸಾಮರ್ಥ್ಯವಿರಲಿಲ್ಲ ಪುರಂಸತ್ತವಿರಲಿಲ್ಲ. 

ಏಕೆಂದರೆ ನನ್ನ ಸ್ಥಿತಿಯನ್ನು ಸರಿಪಡಿಸಿಕೊಳ್ಳಲು ನಾನು ನಿಶ್ಚೇ ತನದಿಂದ 
'ಆಸಹಾಯಕನಾದೆ, ನನಗೆ ನಾನೇ ಬದಲಾಗುತ್ತಿದ್ದ ಸರ್ವಚೈತನ್ಯವೂ ಆಗಿ 
ನನ್ನೊಳಗೆಲ್ಲಾ ಹರಡಿಕೊಂಡು ಸತ್ತಹೀನನಾದೆ. 

ಒಂದು ದಿವಸ, ನನ್ನ ದುಸ್ಸಿ ತಿಯನು ಹೆಚ್ಚು ಮಾಡಿಕೊಳ್ಳುವಂತೆ ಆಲಸಿಕೆ 
ಯಿಂದ ಒಂದ: ಕೆಲಸ ಮಾಡಿದೆ. ಹಾಸಿಗೆಯ ಮೇಲೆ ದೇಹಾಂಗಗಳನ್ನು ಚಾಚಿ 
ಬಿದ; ಕೊಂಡೆ, ಆಗ ಮಧ್ಯಾಹ್ನ ಸಮಯ ನನ್ನ ಚಿಂತೆಗಳಿಂದ ID, ನನ್ನ್ನ 
ಅಂತರಾತ್ಮ ಕಲ: ಹಿತವಾಗಿದ್ದೆ ಹ್‌ ನನ್ನ ಮನಸ್ಸಿನ ಮೇಲೆ ನನಗೇನೂ 
ಹತೋಟಿಯೇ ಇರಲಿಲ್ಲ ಇದ | ಕೈದ್ವಂತೆ ದಿಢೀರನೆ, ನನ್ನ ದುರ್ದೈದದ ವಿಷಯ 


| ವಾಗಿಯೂ ಭವಿಷ್ಯದವಿಷಯವಾಗಿಯೂ ಕೊ ್ರೀಧಾವೆ!ಶದಿಂದಕೂಡಿೆ. ಅದನ್ನೆ ಲ್ಲಾ 


ನಾನು ಏಕೆ ಅಧೀನನಾಗಿ ಒಪ್ರಬೇಕು? ಈ ಹೆ ಚ್ಚುತನವನ್ನು ? ನನ್ನೊ ಳಗಿನ 
ಶಕ್ತಿಯ ಮೇಲೆ ನಾನೇಕೆ ದಂಗೆ ನಡೆಸಲಿಲ್ಲ? “ಆಗೊಲ್ಲ” ನಾನು ಒಪ್ಪಿಲ್ಲ.” 
ನಾನು ಸ :ಖವಾಗಿಯೇ ಜೀವಿಸುವೆ, ಎಲ್ಲರಂತೆಯೇ ನಾನೂ ಜೀವಿಸುವೆ ಹೀಗಿರು 
ವಂತೆಯೇ ಇದ್ದ ಬಿಡ:ನೆ. ಎಲ್ಲರಂತೆಯೇ ನಾನು ಇದ್ದುಕೊಂಡು ಜೀವಿಸುವೆ 
- ಎಂದು ಏಕೆ ಹೇಳದೆ. ಹೋದಿ?!! 

ಗ ಹೀಗೆ ನಾನು ಹೇಳಿಕೊಂಡಾದನಂತರ ಗಟ್ಟಿಯಾಗಿಯೇ, ಜೋರಾಗಿಯೇ 
ಳಿದ್ದೆ ನನ್ನೆ ಮೈಮೇಲಿನ ಬಾರದ ಬಟ್ಟಿ ಜಾರಿಬಿದ್ದಂತೆ ಶಾಸವು ಕಳಚಿಹೋದಂತೆ 


೧೫೨ ಮಾನವಿಕ ಕರ್ಣಾಟಕ 


ಸ್ವಲ್ಪ ಹಗುರವಾಯಿತು ನೆಮ್ಮದಿಯಾಯಿ.ತು. ಈವಕಿಗೂ ನಡೆದಿದ್ದ ಯಾರ 
ಹಿಂದೆಯೂ ಇಲ್ಲದ ಬಿಡುಗಡೆ ಅದು. ಎದ ವನೇ ಹೆಂಡತಿ ಮಕ್ಕಳು ಇದ್ದ ಕೊಠಡಿಗೆ 
ಹೋದೆ ಚಿರಕಾಲ ಅವರು ತಮ್ಮೊ' ಆಗೆ ಆಟಿದ ಲೀನವಾಗಿದ್ದುದನ್ನು ಕೋಡುತಿ ತ್ರಿದ್ದೆ, 
ಆಲ್ಲಿಂದ ನಿಧಾನವಾಗಿ ಹೋಗಿ ತಾಯಿ:ಯನ್ನು ಮಗುನಿಂದ "ಬೇರಿ ಮಾಡಿ ಮುದ್ದು 
` ಮಾಡಿದೆ. ಅವಳು ತನ್ನ ಬೆತ್ತಲೆ ತೋಳ:ಗಳನ್ನ ಬೀಸಿ ನನ್ನನ್ನು ಆಲಂಗಿಸಿದಳು 
ಆಗ ನಾವಿಬ್ಬರು ನನ್ನ ಕೊಠಡಿಗೆ ಹೋದೆವು, ಬಟ್ಟಿ ಗಳನ್ನು ಕಳಚಿದ ತರ:ವಾಯ 
ಅವಳ ಹಾಸಿಗೆ ಮೇಲೆ ಮಲಗಿದ್ದೆ. ಚಿರಪರಿಚಿತವಾದ: ಅವಳ ಮುಗುಳುನಗೆ 
ಮುಖದ ಮೇಲೆ ಹಾಸಮಾಡಿತ್ತು ಆದರೆ ನನ್ನ ವ.ನಸ್ಸಿಗೆ ಪೀತಿತವಾಗಿತ್ತು ಅವಳು 
ಆಕಾಂಕ್ಷೆಯಿಂದ ತನ್ನ ಸಮಾನಕ್ಸೆ Ring ಲಾಸ ಸ್ಯಮಾಡುತ್ತಿ, ತ್ರಿದ್ದಳು ನಾವು 
ಪರಸ್ಪರ ಪ್ರೇಮಿಸಿದಾಗ ಎಲ್ಲವೂ ಮೊದಲಿನಂತೆಯೇ ನಡೆದಿತ್ತು. ನಾ ಗೆದ್ದಿರುವೆ 
ನೆಂದೇ ಭಾವಿಸಿದೆ. ಸುಖಿಯಾದಿನೆಂದು ತಿಳಿದೆ. | 

ಅದರೆ ಏನೂ ಮಾಡದವನಾದೆ ಎಂದಿಗಿಂತಲೂ ಅವಳು ತುಂಬಾ ಆಕರ್ಷಣೀಯ 
ವಾದ ಸೌಂದಗ್ಯ ಮಂದಹಾಸಗಳಿಂದಲೇ ಕೂಡಿದ್ದಳು ನನಗೆ ತಿಳಿದಿತ್ತು ಏಕೆಂದರೆ 
ಎಷ್ಟೋ ಕಾಲವಾಗಿ ಹೋಗಿದ್ದ ವಿಷಯ ಆದರೂ ನನಗೆ ಆಶೆ ಮುಂದೆ ಬರಲಿಲ್ಲ. 
ಅವಳ ತೃಷ್ಣೆಯ ಕಾವೇರಿದ ಉಸಿರು ನನ್ನ ಮ:ಖದ ಮೇಲೆ ಅಪ್ಪಳಿಸುತ್ತಿತ್ತು 
ಆದರೂ ನಾನು ದುರ್ಬಲನಾಗಿಯೇ ಇದ್ದೆ *ಡೆಗೆ ಸಿಡಿದು ಬಿಕ್ಕಿಬಿಕ್ಕಿ ನಿರಾಶೆಯಿ:ಂದ 
ಅವಳ ಮಹಾಗಂಭೀರ ಬೆಚ್ಚನೆಯ ಮೈಮೇಲೆ ಬಿದ್ದು ಅತ್ತು ಬಿಟ್ಟೆ. 

ಅವಳು ತನ್ನ ತಲೆಕೂದಲನ್ನೂ ಕೆನ್ನೆಗಳನ್ನು ಮೃದ.ವಾದ ಹಸ್ತಗಳಿಂದ 
ತಟ್ಟ ದಳು, ಆಮೇಲೆ ತನ್ನೆರಡು ಬಿಚ್ಚಿದ ಕೈಗಲೊಳಗೆ ನನ್ನ ಮುಖವನ್ನ ಬಾಚಿ 
ಕೊಳ್ಳುತ್ತಾ ಅತಿಸಮಾಪದಲ್ಲಿ ನನ್ನನ್ನು ಹುಡುಕುವಂತೆ ನೋಡಿದಳು ಹೀಗೆಲ್ಲಾ 
ಮಾಡಿ ಬಹೆ:ಕಾಲವೇ ಆಗಿಹೋಗಿತ್ತು. 

ನಿಮ್ಮ ಕಣ್ಣು ಗಳು ಎಷ್ಟು ಕಾಂತಿಹೀನವಾಗಿ ಹೋಗಿದೆ ಅಂದಳು ಈ ಮಾತು 
ಕೇಳುತ್ತಲೇ ನನ್ನ ಅಸುಖವೆಲ್ಲಾ ಪೂರ್ಣಗೊಂಡಿತ್ತು ನನ್ನನ್ನ ಬುಡವಿಲ್ಲದ ಬಾವಿ 
ಯೊಂದರಲ್ಲಿ ಬಿಟ್ಟಿಂತಾಗಿತ್ತು ಈಗ ಅದೂ ಇಲ್ಲದಂತಾಯಿತು ಆದಕೆ ಇದೆಲ್ಲಾ 
ಅಷ್ಟೊಂದು ಆಶ್ಚರ್ಯವೇ? ಜೀವನದ ಮಹಾ ಆನಂದವಲ್ಲವೆ? ಅದನ್ನು ನನ್ನಿಂದ 
ಕಸಿದುಕೊಳ್ಳು ವುದೇನು ಆಶ್ಚರ್ಯವೇ ? ಪುನಃ ನನಗೆಂದಿಗೂ ಇಲ್ಲದಂತೆ ಆಗುವುದು 
ಹೇಗೊ ನಾನು ದಯಾಹೀನನೆ ಅಲ್ಲವೆ? ಅನಂತ ಕಾಲದವಕೆಗೂ ಹೀಗೆ ದಯರಹಿತ 
ನಾಗಿರುವುದಕ್ಕೆ ಒಳಗಾದವನಲ್ಲವೆ? ಇದಾದನಂತರ ಇತರರೂ ಸಹ ನನ್ನಲ್ಲಿ 
ವುಂಬಾಗಿದ್ದ ವ್ಯತ್ಯಾಸವನ್ನು ಗಮನಿಸಿದರೆಂದು ಕಂಡುಬಂದಿತ್ತ, ಜನರು ನನ್ನನ್ನು 
ದೂರಮಾಡಿದ್ದರು ನನ್ನಿಂದ ಹಿಂಜರಿದಿದ್ದರು ಎಂದಾದರೂ ಮಾತನಾ 
ಬಂದರೂ ಸಹೆ ಏನೋ ವಿಚಿತ ಗಯೇ. ನಡೆ ತ್ತಿದ್ದರು ನನ್ನನ್ನು ಕಂಡು 
ಆಕ, ಪಕ್ಕ ದವರೂ ಸಹ ವರೌನಧರಿಸಿದರು. ನನಗೆ ಇಗೋ ಒಂದು ತಿರ 


ತಮಡಿ ೧೫೩ 


ಬೇಕೆಂದೂ ಅದು ಆಶಿಜಿಗೆ ಏರಿಸಲು ಎಳೆದುಕೊಂಡು ಹೋಗುತ್ತಿದ್ದವನಿಂದ ನಾನು 
ನನ್ನ ಗೋಡೆಯ ಮೇಲೆ ಅವನು ನೆಲೆಯೂರುವುದನ್ನು ನಿಷೇದಿಸಿದ್ದರ 
ಸಂಬಂಧಿಸಿತ್ತೆಂದೂ ಖಚಿತವಾಯಿತು ಇದರ ವಿಷಯವಾಗಿ ಅವರು ನನ್ನಲ್ಲಿ ಎಂದೂ 
ಮಾತನಾಡಲಿಲ್ಲ. ನಾನು ಹೇಳಿದಂತೆಯೇ ನನ್ನನ್ನು ದೋಗಣಿಸಿ ನನ್ನಲ್ಲಿಂತಾಗಿದ್ದ 
ಬದಲಾವಣೆಗಳನ್ನು ಗಮನಸಿ, ಅಪರೂಪವಾಗಿ ನನ್ನನ್ನು ನೋಡುತ್ತಾ ಗುಸಗುಸ 
ಮಾತನಾ ಡಿಕೊಳ್ಳು ತ್ರಾ ನನ್ನ ಮೇಲೆ ಕನಿಕರದಿಂಲೇ ಇ ನಿಮ್ಮ ಕಣ್ಣು ಗಳು 
ಎಷ್ಟೊಂದು ತಾ ಗಾಗ ಹೋಗಿದೆ ಎಂದು ಇರುವುದನ್ನು ಅಳಕೆ ಹ ಸುಮ್ಮನಿರು 
ತಿದ್ದ ರು. 

ನನ್ನ ಹೆಂಡತಿ ನನ್ನನ್ನು ಕಂಡು ಹೆಚ್ಚು ಹೆಚ್ಚಾಗಿ ಲಜ್ಜೆ ಗೊಳಗಾದಳು. ನನ್ನಲ್ಲಿ 
ಏನೋ ಹಾ ಬೆದರಿದ್ದಳು. ನನ್ನ್ನ ಕಣ್ಣು ಗಳನ್ನು ತೇಜ ಪಾಯಶಃ ಅವಳಿಗೆ 
ನಾನು ಹೇಳಿದ ಮಾತುಗಳು ನನ್ನ ಮೇಲಿ ಶಾಪ ಪ್ರಾಪ್ತಿ ಯಾಗಿದೆ” ಎಂದ 
ಮಾತುಗಳ: ನೆನಪಿಗೆ ಬಂದಿರಲು ಸಾಧ್ಯ. ನನಗೆ ತಿಳಿಯದು, ನಾವು ಅದರ ವಿಷಯ 
ವಾಗಿ ಮಾತನಾಡಿಯೇ ಇರಲು ನಮ್ಮನಮ್ಮಲ್ಲಿ ಏನು ಬಂದಿತ್ತೊ ಅದರ ವಿಷಯವಾಗಿ 
ಒಂದು ಚಕಾರವನ್ನೂ ಸೂಚೆಸಿರಲಿಲ್ಲ. ಅವರು ಅದನ್ನೆಲ್ಲಾ ಈಗ ನೋಡ 
ಬಯಸ:ವುದಿಲ್ಲನೆಂದು ಅಂದುಕೊಂಡೆ. 

ನನಗೆ ಪ್ರಾಸ್ತ ವಾಗಿದ್ದ ಬದಲಾವಣೆಯಿಂದ ನನಗೆಷ್ಟು ಸಂಕಟವಾಗಿತ್ತೋ 

ಅಷ್ಟೇ ಕಷ್ಟ ವಾಗಿತ್ತು is ಸಂದೇಹವಿಲ್ಲ ನನಗೆ Rae ಎಂತಹ 

ಭಾರ ಬಹ , ನಮ್ಮ ಮನಸ್ಸಿ ಗಳಿಗೆ ಎಂಬುದನ್ನು ನಾನಿಬ್ಬ ರೂ ಪರಸ್ಪ ರ ಚಿಂತಿಸಲೇ 
ಇಲ್ಲ. ನಾನು "ಹೇಳಿದ್ದೆ ಕಾಲದಿಂದ ಈಚೆಗೆ ನಮ್ಮ ಕಣ್ಣು ಗಳು ಸ ಪರಸರ ಸೇರಿಯೇ 
ಇರಲಿಲ್ಲ ಅವಳ ಆಲೋಚನೆಗಳ ವಿಷಯವಾಗಿ ನಾನು ಎಂದೂ ಆಸಕ್ತಿವಹಿಸಲೇ ಇಲ್ಲ. 
ಯಾವ ರೀತಿಯಲ್ಲಿ ನೋಡಿದರೂ ಅವಳು ಮಗುವಿನಂತೆಯೇ ಇದ್ದಳ ಕು ಆವಳೊಂದಿಗೆ 
ಮಾತನಾಡಿ ನಾನೇನೂ ಆರ್ಜಿಸಿಯೆ: ಇರಲಿಲ್ಲ. ನನಗೆ ಮೊದಲು ತಿಳಿಯದೆ 
ಹೋದರೂ ಅವಳ ಎಳೆತನದ ಮಾತುಗಳಲ್ಲಿ ನಾನು ತೃಪಿ ಪ ಯಾಗಿದ್ದ ವನು, ಈಗ 
ಅವಳೊಂದಿಗೆ ಮಾತನಾಡುವುದೇ ಆಗಲೀ ಅಪ್ರಯೋಜನನೆ ವೆಂದು ತಿಳಿಯಿತ: 
ಆದ್ದರಿಂದ ನಾನು ಮುಂದೆ ಹಾಗೆ ಮಾಡಲಿಲ್ಲ. ಅವಳು ಎದುರಿಗಿರುವುದೇ ನನ್ನನ್ನು 
ನಿಸ್ಪು ರ ಮಾಡುತ್ತಿತ್ತು, ಅವಳು ಇಲ್ಲೇ ಎಲ್ಲೋ ಇರುವಳೆಂಬ pe ಅವಳೆ 
ಧ್ವನಿಯೂ ಅಥವಾ ಅವಳ ನಗುವ ಶಬ್ದ ವೂ ಸಹ ನನಗೆ ಜಿಗುಪ್ಸೆ ತಂದಿತು ಆದರೆ 
ಈಗ ಹಿಂದಿನಂತೆ ಅವಳ: ನಿಶೇಷ ನಗು ತ್ರಿರಲಿಲ್ಲ. ದಿನದಲ್ಲಿ ph ಹೊತ್ತೆಲ್ಲಾ 
ಮಗ:ವಿನ ಸಂಗಡಲೇ ಇರುತ್ತಿದ್ದಳು ತಾಯಿ ಮ ನಕ್ಕಳು ಕೂಡಿ ಆಟವಾಡುತ್ತಿದ್ದ ಕಿಂಡೇ 
rs ಅದಕೆ ಹೆಚ್ಚು ಗಲಾಟಿಯಿಲ್ಲಡೆ ಮೊದಲಿಗಿಂತಲೂ ಶಾಂತವಾಗಿ 

ತ್ರಿದ್ದರೆಂದು. ಅವರ ಧ್ವನಿಯೇ ಹೆಚ್ಚುಗಿ ಕೇಳಿಬರುತ್ತಿರಲಿಲ್ಲ ಈ ರೀತಿ 
ASS” ಸ್ರತಿಯೊಂದೂ ತುಂಬಾ ಬದಲಾಯಿ: ಕ. 


೧೫೪ ಮಾನವಿಕ ಕರ್ಣಾಟಕ 


ಅವಳ ಅಂತರಂಗವನ್ನೆಲ್ಲಾ ತಿಳಿಯಲು ನನಗೆ ಸಾಧ್ಯವಿರಲಿಲ್ಲ ಅವಳ ಮೇಲೆ ' 
ನಾನು ಅಸಮಾಧಾನ ಪಡಲೇಬೇಕಾಯಿತು. ಅದಕ್ಕಾಗಿ ಅವಳ ಮೇಲೆ ನಾನು 
ಪ್ರತೀಕಾರವನ್ನು ಮಾಡಬೇಕಾಯಿತು ಈಗ ಹಾಗೇ ಮಾಡಿದ್ದೆ. ಅವಳನ್ನು ನೋಡು 
ತ್ರಿರಲಿಲ್ಲ ಅವಳನ್ನೇ ಆಗಲಿ ಅವಳ ಮಗುವನ್ನೇ ಆಗಲಿ ಇಬ್ಬರನ್ನು ಅವರು ಅಲ್ಲಿ 


ಇರಲೇ ಇಲ್ಲವೆಂಬಂತೆ ನಡೆದ:ಕೊಂಡಿದ್ದೆ ನನ್ನ ಮಗನಲ್ಲಿ ನಾನು ಏನೊಂದೂ 


ಹೆಚ್ಚಿನ ಸಂಬಂಧವನ್ನು ಬೆಳಸಿಯೇ ಇರಲಿಲ್ಲ.. ಬೆಳೆಸಿದ್ದೆನೆ? ಅವಳು ಮಾತ್ರ 
ತುಂಬಾ ಹೆಚ್ಚಾಗಿ ಒದ್ದಾಡುತ್ತಿದ್ದಾಳೆಂದ: ನಾನು ತಿಳಿದೆ, ಏಕೆಂದರೆ ಅವಳೇ 
ವ.ಗ.ವಿನಂತೆ ಇದ್ದವಳು ಆದರಲ್ಲಿ ಸಂದೇಹವಿರಲಿಲ್ಲ ವ.ಗ.ವಿನ ಮೇಲೆ ನನಗಿದ್ದ 
ರಹಸ್ಯ ವಿರೋಧ ಅವಳಿಂದ ನಾನು ಪೂರ್ತಿ ದೂರವಾಗುತ್ತಲೆ ಕಿತ್ರು ಹೋಗಿತ್ತು. 
ಅವಳಿಗೆ ಏತರಿಂದ ಹೆಚ್ಚು ತೊಂದರೆ ಆಗುತ್ತಿತ್ತೋ ನನಗೆ ಗೊತ್ತಿತ್ತು. ಏನು 
ಸಂಭವಿಸಿತ್ತೋ ಅದು ಸ್ವಲ್ಪಸ್ವಲ್ಪವಾಗಿ ಹೆಚ್ಚುತ್ತಾ ಮಗುವನ್ನೂ ಆವರಿಸಿದ್ದರಿಂದ. 
ಅವಳು ಅಳುತ್ತಲೇ ಇದ್ದಳು. ಅವಳ ಮುಖ ನೋಡುವುದನ್ನು ನಾನು ಬಿಟ್ಟಿದ್ದೆ 
ನಾದರ. ಇದನ್ನು ಗಮನಿಸಿದ್ದೆ. 

ಅಸುಖ ಮನುಷ್ಯನನ್ನು ಒಳ್ಳೆಯವನನ್ನಾಗಿ ಮಾಡುವುದಿಲ್ಲ ನಾನು 
ಆನುಭವಿಸಿದಕೆ ಇನ್ನೊಬ್ಬ ಏಕೆ ಅನುಭನಿಸಬಾರದು. 

ಇಷ್ಟಾದರೂ ನಾನು ಅವಳ ವಿಷಯದಲ್ಲಿ ದಯಾರಹಿತನಾಗಿ ಏನೊಂದು 
ಹೇಳಿದವನಲ್ಲ. ಅದಕ್ಕಾಗಿ ಅವಳು ನನ್ನನ್ನು ದೂಹಿಸಬೇಕಾಗಿರಲಿಲ್ಲ. ನನ್ನ 
ಅಸಮಾಧಾನನನ್ನೆಲ್ಲಾ ನಾನೇ ನುಂಗಿ ವಿಷಮವಾದ ಮಾತುಗಳನ್ನಾ ಡದೆ ನಿಗ್ರಹಿಸಿ 
ಕೊಂಡೆ ಆದರೂ ಸಹ ನನ್ನೊಳಗೆ ನಡೆಯುತ್ತಿದ್ದ ವಿದ್ಯಮಾನವನ್ನು ಅವಳು 
ಅನುಭವಿಸಿರಬೇಕು. ಅಸಂತುಸ್ಚಿ ಎನ್ನುವುದು ಪ್ರೇಮದಂತೆಯೇ ಹೆಚ್ಚು ಮಾತು 
ಗಳನ್ನು ಅಪೇಕ್ರಿಸುವುದಿಲ್ಲ. 


ಮನೆಯೆಲ್ಲಾ ಸಂಪೂರ್ಣವಾಗಿ ಬಿಕೋ ಎನ್ನಿಸಿತು. ನಿಕ್ಕಬ್ಬದಿಂದ ಕಳಾ 
ಹೀನವಾಯಿತು. ನನ್ನ ಹೆಂಡತಿ ದುಃಖದಿಂದ ಸುಳಿದಾಡಿದಳ್ಳು ಮಗು ನಾನು 
ಸಮೀಪಕ್ಕೆ ಹೋದಾಗ ಹಿಂಜರಿಸುತ್ತಿತ್ತು. 


ಹೀಗಾದುದಕ್ಕೆ ನನಗೆ ಸಂತೋಷವೇ ಇರಲಿಲ್ಲ. ನನ್ನ ಇಚ್ಛೆ ಯಂತೆಯ್ಲೇ 
ನನ್ನ ಆತ್ಮಕ್ಕೆ ದುಃಖ ಬೆಳೆದು ಬಂದಿತ್ತು ದಯಾರಹಿತವಾಗಿತ್ತು ತನ್ನೊಳಗೆ ತಾನು 
ಖೈದಿಯಾದನನಂತೆ ಶುಷ್ಕ ದೃಷ್ಟಿಯಿಂದ ನೋಡಿಕೊಳ್ಳುತ್ತಾ ಕಿಟಿಕಿಯ ಹೊರಗೆ 
ದುರ:ಗುಟ್ಟ್ಟುತ್ತ ಏನನ್ನೂ ಕಾಣದೆ, ನಿಜವಾಗಿ ನಾನ ರುವುದನ್ನೂ ಮರೆತು 
ಹೋಗಿದ್ದೆ ಆಥವಾ ಶಾಂತಿರಹಿತನಾಗಿ ಬೂದಿಮುಚ್ಚಿದ ಬೆಲ್ಸಗಳ ಹೊರಭಾಗದಲ್ಲೂ 
ಹೊಲಗದ್ದೆಗಳ ಪ್ರಾಂತ್ಯದಲ್ಲಿ ಅಲೆದಾಟ ನಡೆಸಿದ್ದೆ. ಹೀಗೆ ನಡೆಯುತ್ತಿತ್ತು. ಎಷ್ಟು 
ದಿನಗಳ ಕಾಲ ಹೀಗೆ ನಡೆಯಿತೋ ನನಗೆ ತಿಳಿಯಲಿಲ್ಲ, 


ತಮಡಿ ೧೫೫ 


ಒಂದ) ದಿವಸ ಅವಳು ಎಸ್ಲೊ ಹೊರಟು ಹೋಗಿದ್ದಳು! ಅವಳೂ ಮಗುವೂ 
ಸಹ. ನನಗೇ ಆಶ್ಚರ್ಯವಾಗುವಂತೆ ನಾನು ಮನೆಯೆಲ್ಲಾ ಹುಡುಕಾಡಿದೆ. ಅವರಿಗಾಗಿ 
ಎಷ್ಟು ವೇಳೆ ಹ:ಡುಕಾಡಿಡೆನೋ ತಿಳಿಯದೆ ಒಂದು ಸಲ ಅವರಿಬ್ಬರೂ ಆಟವಾಡುತ್ತಿದ್ದ 
ಕೊಠಡಿಯೊಳಕ್ಕೆ ನುಗ್ಗಿ ಹೋದೆ. ಅಲ್ಲಿ ಮೊದಲು ಅವರ ನಗುವ ಶಬ್ದ ತಿಳಿಸುತ್ತ ತಿದ್ದು 
ಈಗ ಒಳಗೆ ಹೋದಾಗ ಅವರು ಯಾರೂ ಇಲ್ಲದಿರ:ವುದನ್ನು ಮುಂದೆ ಇನ್ನಾವಾಗಲ: 
ಇರುವುದಿಲ್ಲವೆನ್ನುವುದನ್ನೂ ಅರಿತು ಧಡಿ:ರನೆ ಕುಸಿದು ಕುಳಿತುಬಿಟ್ಟೆ. 

ಚಾಪೆಯ ಮೇಲೆ ಅವಳು ಮಲಗಿ ತನ್ನ ಬೆತ್ತಲೆ ತೋಳುಗಳಿಂದ ತನ್ನ 
ಕ ಕಂದನನ್ನೆತ್ರಿ, ಆಡಿಸುತ್ತಿದ್ದ 33 ಸ್ಥಳದಲ್ಲಿ ಈಗ ಚೂರಿಯೊಂದು ನನ್ನೆದೆಯನ್ನು 
ತಿವಿದು: ರಕ್ತಸೋರುಶ್ತಾ ಬಿದ್ದಿರುವವನಂತೆ ತೋರಿತು. ಎಷ್ಟು ಹೊತ್ತು ಹಾಗೇ 
ಬಿದ್ದಿ ದ್ದೆ ನೋ ನೆನಪಿಗೆ ಬಾರದು. ಆದರೆ ಆಗ ನಾನು ಎದ್ದು ಕೂತಿರಬೇಕೆಂಬ ಹೆಚ್ಚು 

ಸ್ಪಪ್ಟವಾದ ಧ್ವನಿಯೊಂದು ನನ್ನೊಳಗೇ ಕೇಳಿಬಂತು ಎದ್ದು ಕುಳ್ಳಿ ರಬೇಕಾಯಿ: ತ 

ನನೆ ಮುಂದೆ "ನೋಡುತ್ತಾ ಕುಳಿತೆ ಮೇಲಿಂದ ಮೇಲೆ, ಗಟ್ಟ "i ಉಯತಾಗಿಯೇ 
ಧ್ವ » ಭಯಂಕರ ಕೇಳಿಬಂತು ಅವನು ಹೇಳಿ ಹೋಗಿದ್ದ ರ ಕೇಳಿಬಂತು 
ನನ್ನ ಒಳಗೆಲ್ಲಾ € ಅದೇ ಮಾತುಗಳು ತುಂಬಿಹೋಗಿ ಪ ಧ್ವ ನಿಸುತ್ತಿತ್ತು.. ವಿಸರ್ಜಿತ 
ವಾಗಿ ನಿರ್ಜನವಾದ ಮನೆಯ ನಾಲ್ಪು ಗೋಡೆಗಳ ಗ ಆ ಕಷ ಕರ 
ವಾದ ನನ್ನ ಮುಂದಿನ ಅದೃಷ್ಟ ವಿಧಿ ಏನಿಜೆಯೋ ಅದು ಧ್ವನಿಸುತ್ತಿತ್ತು. ಅವನ 
ಶಾಪ ನನ್ನೊಳಗೆ ಪ್ರತಿಧ್ವನಿ ಮಾಡ:ತಿತ್ತು. 

ಅದೇ ದಿನ ಯಾರಿಗೂ ತಿಳಿಯದಂತೆ ನನ್ನ ಹುಟ್ಟೂ ರನ್ನ ಬಿಟ್ಟು 3 
ಆಲೆದಾಟಮಾಡಲು ಕತ್ತಲೆಗೆ ನುಗ್ಗಿ ಹೋದೆ. ರಾತ್ರಿಯ vO aE ನ 
ದೈಷ್ಟೆ ಭವಿಷ್ಯಕ್ಕೆ ಮೊದಲ ಹೆಜ್ಜೆ ಇಟ್ಟಿ, ಅಂದಿನಿಂದ, ಎಲ್ಲೂನಿಲ್ಲದೆ, ನಿಶ್ರಾಂತಿಯೂ 
ಇಲ್ಲದೆ ಅವನಂತೆ ತಲೆಯೂರಲು ಸ ಳೆ ವಿಲ್ಲದೆ ನಡೆಯಲೇಬೇಕಾಗಿದ್ದ ವಿಧಿಗೊಳಗಾಗಿ 

ದ್ವಂತೆ ಅಲೆದಾಡಿರ:ವೆನು ಬೂದಿ ತ "ಬಿದ್ದ ಜಗತ್ತಿನಲ್ಲಿ. ಮಾಸಲು ಬಣ್ಣ ದ ಬೂದಿ 

ತುಂಬಿದ ನನ್ನಜಗತ್ತಿನಲ್ಲಿ ಅಲೆದಾಡಿದ್ದೆ ಕೆ ಎಲಾ ಮಾನವ ಹೀನತುಚ್ಛ ತಿಕಗಳ ಳನ್ನು 
ನೋಡಿದ್ದೇನೆ ಮನೆಮಕ್ಸಳಿಲ್ಲದ ದ್ಯೇವಕೃತ ದಯಾರಹಿತರ ಬರಡು ಜೀವದ ಪ್ರಸಂಚ 
ದಲ್ಲಿ ಶಾಶ್ರ ತವಾಗಿ ಬಿದ್ದು ಸೊಂಡಿರಬೇಕಾಗಿದೆ. 

ನನ್ನ್ನ ನ್ನು ಶಫಿಸ್ತಿದ್ದ ಮನ.ಷ್ಯ ನಲ್ಲಿ ನಂಬಿಕೆ ಇದ್ದ ವರನ್ನು ನಾನು ಆಗಾಗ್ಗೆ 
ಕಂಡಿದೆ ನೆ. “ನದೇ 'ಸಡೇ ಇದು ಭಯ ಬಂದಿದೆ ಈ ಉಪದೇಶವ ಅಲ್ಲೆಲ್ಲಾ ಹರ ಡಿ 
ಕೊಂಡಿದೆ, ಚ ಜನರೆಲ್ಲಾ ಸುಖವಾಗಿಯೇ ಇದ್ದಾ ರೆಂದು ತೋರಿದೆ "ಅವರ ಸರಳ 
ಮನೋಲ್ಲಾಸದಿಂದಲೋ ಅಥವಾ ಬೇರೆ ಕಾರಣಗಳಿಂದಲೋ ಸುಖವಾಗಿದ್ದಾರೆ. 
ಪ್ರಾ ಯಶಃ ಅವರ ಶ್ರ ದ್ಧ ನಂಬಿಕೆಗಳಿಂದ ಇರಬಕ್‌:ದು ಆದನ್ನೆ ೬ ಅವರ: ಹೇರಿಕೊಳ್ಳು 
ಫದ; ಅದು ವಾಸ್ತ "ಕಡಲೂ ಸಾಧ್ಯ. ಅವರುಗಳಿಗೆ ದೀವರ: ಅನುಗ್ರ ಹವನ 
ಮಾಡಿರಬೇಕು ನನಗೆ ಮಾತ್ರ ಇಂತಹ ಘೋರಶಾಸವನ್ನು ವಿಸಕ್ತು ತಂದಿದು 


೧೫೬ ಮಾನವಿಕ ಕರ್ಣಾಟಕ 


(ದೇವರು) ಒಳ್ಳೆ ಯನನೆಂದೂ ಪ್ರೀತಿ ವಿಶ್ವಾಸವುಳ್ಳೆ ವನೆಂದೂ ಅವರು ಹೇಳುತ್ತಾರೆ. 
ಅವನ ಮಾತ. ಗಳನು ಶ್ರದ್ಧೆ ನಂಬಿಕೆಗಳನ್ನಿಟ್ಟು ಲಕ್ತಿಸಿದವರಿಗೆ ಅವನು ಪ್ರೇಮ 
ರೂಪಿಯೆಂದೇ ಹೇಳುತ್ತಾರೆ. ಇರಬಹುದು ಅದು ನನಗೆ ಸಂಬಂಧವಿಲ್ಲದ್ದು. `ಕನಗೆ 


ನನ್ನ ಭಾಗಕ್ಕೆ ಅವನ: ದುಸ್ಟಶಕ್ತಿಯಿ.ದ. ಕೂಡಿದ ನನ್ನನ್ನು ಶಾಪ ಬಂಧನದಿಂದ ' 


ಬಿಡಿ ಕಲಾರದವನ; ನನಗೆ ಶಾಂತಿ ಕೊಡದವನು. 

ನಮ್ಮ ಬೀದಿಯಲ್ಲಿ ನಮ್ಮ ಮನೆಯ ಮುಂದೆಯೇ ಎಳೆದೊಯ್ದು ಶಿಲುಬೆಗೆ 
ಹಾಕಲಾಗಿದ್ದ ಆ ಮನ.ಷ್ಠ ನಿಜವಾಗಿಯೂ ದೇವರ ಮಗ, ಅವನು ನಿಜವಾಗಿ 
ದೇವರಾಗಿದ್ದಾನೆ ಇದರಲ್ಲಿ ಅವರಿಗೆ ಸಂದೇಹವಿರಲಿಲ್ಲ. ಅವರಿಗೆ ಎಷ್ಟೋ ನಿದರ್ಶನ 
ಗಳಿದ್ದವೆಂದು ಹೇಳುತ್ತಾರೆ. ಅವನು ಮೃತರಾದವರ ವ.ಧ್ಯದಿಂದ ಎದ್ದು ಬಂದು 
ಸ್ವರ್ಗಕ್ಕೆ ಏರಿದವನೆಂದೂ ಮೋಡದೊಳಗೆ ತೇಲಿಹೋ?ದ್ದನೆಂದೂ ಅನೇಕ ಆಧಾರ 
ಗಳನ್ನು ಅದಕೆ ಅವುಗಳಲ್ಲೆಲ್ಲಾ ನನಗೇನೂ ಸಂಬಂಧವಿಲ್ಲದ್ದು ಅವರ ನಂಬಿಕೆ ಅವರ 
ಉಪದೇಶ ಅವರ ಸರ್ವದೃಷ್ಟಾಂತಗಳ್ಕೂ ವಿಚಿತ್ರಗಳೂ ಇವು ಯಾವುವೂ ನನಗೆ 
ಸಂಬಂಧವಿಲ್ಲದ್ದು. 

ನನಗೆ ನನ್ನ ಆತ್ಮವು ಅನಂತ ಅಶಾಂತಿಯಲ್ಲ ಸಿಕ್ಕಿಕೊಂಡಿರ:ವುದೇ ಸಾಕ್ಷಿ ನಿಜ 
" ಅವನು ತನ್ನೆ ತಲೆಸುನ್ನ ನಮ್ಮ ಮನೆಯ ಗೊಡೆಯ ಮೇಲೆ ಇಡುವುದಕ್ಕೆ ನಾನು 
ಸಮ್ಮತಿಸಬೇಕಾಗಿತ್ತು ಆದರೆ ಅವನು ನನಗೇನೂ ದೇವರಂತೆ ಕಂಡುಬರಲಿಲ್ಲ, ಬರೇ 
ಅಸರಾಧಿಯಂತೆ ತೋರಿತ_,. ಅವನ ಹಾಗೇ ಬೀದಿಯಲಿ ಎಳೆದೊಯ್ದಿದ್ದ ಅಸಂಖ್ಯಾತ 
ಜನರಲ್ಲಿ ಅವನೂ ಒಬ್ಬನಾಗಿದ್ದ ಅಷ್ಟೆ, ಅಂತಹವರೊಡನೆ ಯಾರು ನ್ಯವಚಶಿಸ 
ಲಿಲ್ಲ. ಕನಿಕರವೇ? ಮಾನವನಿಶ್ವಾ ಸವೇ? ಇರಬಹುದು ಆದರೆ ನಾನು ವಿಶ್ವಾಸ 
ತೋರ:ವನನಲ್ಲ, ಹಾಗೆ ಎಂದೂ ತೋರಿಸಿದವನೇ ಅಲ್ಲ. ಸಾಮಾನ್ಯ ಮನುಷ್ಯ ನಾನು 
ಎಲ್ಲರಂತೆ ಅತಿ ಸಾಮಾನ್ಯ ನಾದವನ್ನು ಅದು ನಡೆದಾಗ ನಾನು a ವನು. 
ಮನಸ್ಸಿನಲ್ಲಿ ಏನೂ ಬಾರನಿಲ್ಲ ಜೀವನದಲ್ಲಿ ನಿಕ್ಚಿ ತೆಯ ನಿರ್ದಾಕ್ಷಿಣ್ಯ ಹ ಕೆಲಸಿರುವುದು 
ಸಭಾಪತಿ ದುಷ್ಟ ವಾಗಿದ್ದ ರಬಕ್‌:ದು. ಆದರೆ ಇತರರ ದುಷ್ಟ ತನಕ್ಕೆ ಚಿ ನೂ ಅಲ್ಲ. 
ಈ ಮಾನವರ ವಿಶಾ ಸ "ಸೂತ್ರ ದ ವಿಷಯದಲ್ಲಿ ನನಗೇ ತಿಳಿದದ್ದು ಬೂ. ಆ ಸೂತ್ರ 
ನನಗಲ್ಲ ಎಂದು ಧ್ಯ ಢವಾಗಿರುವಷ್ಟು ಮಾತ್ರ ಇಷ್ಟಲ್ಲದೆ ಅವನ: ತಾನೇ ಏನು 
ಮಹಾ ವಿಶಾ ವುಳ್ಳ ವನೇ? ಯಾರು RR ಪ್ರೀತಿಸುವಕೋ ಅವರಿಗೆ ಶಾಂತಿ 
ನೀಡುವನು ಮತ್ತೆ ಅವನ ಸ್ವರ್ಗಕ್ಕೆ ಅಂತಹವರನ್ನೂ ಏರಿಸುವನು ಎಂದು ಹೇಳು 
ಶ್ರಾರೆ. ಅವನಲ್ಲಿ ನಂಬಿಕೆ ಇಲ್ಲದವರನ್ನು ನರಕ ಕೂಪಕ್ಕೆ ತಳ್ಳು ತ್ರಾ ನೆಂದೂ ಹೇಳು 
ತ್ತಾರೆ, ಇದು ಸತ್ಯವಾದರೆ ಅವನು. ನಮ್ಮಂತೆಯೇ ಇರತಕ್ಕವನು ನಮ್ಮ ಷ್ಟೇ 
ಒಳ್ಳೆಯ ವನ: ನನ್ಮುಷ್ಟೆ ದುಷ್ಟ ನು ನಮ್ಮನ್ನು ಪ್ರೀತಿಸುವವರನ್ನು ನಾವು ಸರಿ 
ಟಾ! ೇ ಕಾಣುತ್ತೇವೆ. ಇತರರಿಗೆ ಎಲ್ಲಾ pe ಬರಲೆಂದೇ ಅಶಿಸುತೆ ವೆ, 
ಅವನಿಗೆ ಇಸುವ ಶಕಿ ಕ, ಸಾಮರ್ಥ್ಯ ನಮಗಿದ್ದಿದ್ದಕಿ ಸಾವೂ ಸಹ ಅವರನ್ನೂ ಶಾಶ್ವತ 


7 
3% 


ತಮಡಿ ೧೫೭ 


ದೋಷಕೂಪಕ್ಕೆ ತಳ್ಳಿ ಬಿಡುತ್ತಿದ್ದೆವು. ದೀವರ ಘಹೋರತ್ವವು ಮಾತ್ರ ಅತಿಶಯವಿಂಲ್ಕು 
ಹೆಚ್ಚಿನದು ಇರಬಹುದು, 

ಅಲ್ಲಲ್ಲಿ ಅಂತಹವರನ್ನು ನಾನು ನೋಡಿದ್ದೇನೆ ಜಗತ್ತಿನಲ್ಲಿ, ಅದರೆ ಅವರನ್ನು 
ಸರಿಯಾಗಿ ತಿಳಿದಿಲ್ಲ ಯಾರೊಬ್ಬರ ಸಾಮಾಪ್ಯದಲ್ಲೆಲ್ಲೂ ನಾನು ಹೋಗುವುದಿಲ್ಲ 
ಏಕೆಂದರೆ ಅವರು ನನ್ನಿಂದ ದೂರವಾಗೇ ಇರುತ್ತಾರೆ ಅವರಿಗೆ ಸ್ವಲ್ಪ ಭ್ರಮೆ ನನ್ನಲ್ಲಿ 
ಏನೋ ಒಂದು ಕಲ ದ ವನ್ನು ಅವರು ಕಾಣುತ್ತಾ ಕಿ ಅದೇ ಅವರನ್ನು ಭಯಪಡಿಸುತ್ತದೆ. 
ನನ್ನ ಕಣ್ಣುಗಳು "ಅವರನ್ನು ಭಯಗೊಳಿ ಸೌವುದು. ನನ್ನ ಕಣ್ಣು ಗಳನ್ನು ಅವರು 
ದೃಷ್ಟಿ ಸುತ್ತಲೇ ಬೇಕೆ ಕಡೆ "ತಿರುಗಿಹೋಗುವುದನ್ನು ನಾನು ಗಮನಿಸಿದ್ದೆ ನೆ. ನನ್ನ 
ಕೆಣ್ಣು ಗಳನ್ನು ಸರಿಯಾಗಿ ನೋಡಲು ಅವರಿಗೆ ಥೈಕ್ಯ ವಿಲ್ಲ ಈ ನಿರ್ಜಲ ಕೂಸ 
ಗಳೆಂತಿರುವ ನನ್ನ ಕಣ್ಣುಗಳನ್ನು ನೋಡಲು ಅಷ್ಟು 'ಅಳ ಅವರಲ್ಲಿಲ್ಲ. ಅಂತಹ 
ವನ್ನು ಕಂಡರೆ ಯೂರಿಗೆ ಭಸುನಿಲ್ಲ? ನಿಯಪತುಪುನೆ ಸ್ವಭಾವಿಕವೇ, 

ಅವಳಿದ್ದ ಂತೆ 
ಜಿ ಅವಳಂತೆ ಇಸ್ಟು ವೇಳೆಗೆ ಅವರು ಸುಕುಮಾರ ಕಣ್ಣುಗಳಿದ್ದ ಜನೇನ್ನು 
ನೋಡಿಶಲು ಸಾಧ್ಯವೆಂಗು ನಾನು ಏಕಾಂಗಿಯಾಗಿ ಅಲೆದಾಡಿದಾಗ (ಆಲೋಚಿಸುತ್ತಿ, ದ್ದೆ. 
ನನ್ನ ಹೆ ೈದಯವು ನಡುಗುತ್ತಿತ್ತು. ನನ್ನ ಕಣ್ಣಿನ ಮೇಲೆ ಕೈಇಟ್ಟು ಕಣ್ಣನ್ನು ಮ: "8 
ಸುತೆ ದ್ದೆ ಅಲ್ಲಿ ಆಗ ಮರೆಮಾಡಜೇಕಾದಂತಹೆ ಅಗತ್ಯವಿಲದಿದ್ದೆ ಕ ಯಾರೊ 
ಬ್ಬರೂ ಇಲ್ಲನಿನ್ದ ರೂ ಸಹಾ ಅವರೇಕೆ ಹಾಗೆ ಮಾಡಬಾರದು? ಹಾಗೇ ಇದ್ದಿ ಬೇಕು 
ನನಗೆ ಸುಕುಮಾರ ನೇತ್ರ ಗಳಿದ್ದಾ ಗ ಅವಳು ನನ್ನ ನ್ನು ಕ ಪ್ರೀತಿಸಿದ್ದೆ ರೂಪಿ ೀತಿಸಿದ್ದ ರೇ? 


ಹೀಗೆ ನನ್ನೊ ಳಗೆ ಚಿಂತಿಸಿದೆ. ಒಂದುಸಲ ನಾನು ಬಹಳ ದೂರ ದೇಶದಲ್ಲಿದ್ದಾಗ 

ನನ್ನ ಹೆಟ್ಟೂ ರಿನವನೊಬ್ಬ ನನ್ನು ಕಂಡೆ. ಅವನು ಹೇಳಿದ್ದ ತಾಯಿಯ ಮನೆಯಲ್ಲಿ 

ನನ್ನೆ ಹೆ: ಜೂ ಕಿರಿದಾಗಿ ಕಿಳುವಳಿಕೆ ಪಡೆದು, ಸೌಂದರ್ಯರಹಿತಳಾಗಿ ಸತ್ತರೆಂದೂ 

ಅದಕ್ಕೂ ಮೊನಶೇ ಪ್ಲೆ €ಗ್‌ ಉಸಸ್ರವದಿಂದ ನನ್ನ ಮಗನೂ ಸತ್ತನೆಂದೂ ಹೇಳಿದ, 
ಹೀಗೆ ಅವರು ನಿರ್ಗಮಿಸಿದ್ದ ರು ಇಬ್ಬರೂ ; ಸುಖವಾಗಿ ಕಲೆತು ನಗುತ್ತಿದ್ದವರು. 


ಎಷ್ಟು ಕಾಲದ ಹಿಂದೆ ಅದು? ಹೇಳಲಾರೆ ಏಕೆನ್ನುವಿರೋ ಕಾಲನೆನ್ನು ವುದು 
ನನ್ನ ಭಾಗಕ್ಕೆ ಇಲ್ಲವೇ ಇಲ್ಲ. ಏಕಿರಬೇಕು? ತುಂಬಾ ಕಾಲವಾಗಿರಬೇಕೆನ್ನಿಸುತ್ತ ಡೆ, 


ಹೌದು ಅವರೆಲ್ಲಾ ಸಾಯುವರು. ಜನಾಂಗವಾದ ಮೇಲೆ ಇನ್ನೊಂದು ಜನಾಂಗ 
ಅವರವರ ಕಷ್ಟ ಕಾರ್ಪಣ್ಯ ಗಳ ಅಪರಾಧಗಳಾಧಾರದಿಂದ ಒಬ್ಬ ರನ್ನೊ ಬ್ಬರು ಹಿಂಸಿ 
ಸುತ್ತಾ ಯ, ಅರೆ ನಾನು ಸಾಯವುದಿಲ್ಲಾ ಎಲ್ಲಿಯತನಕ ಈ ಪ್ರಾಣಿಗಳು 
ಜೀವಿಸುವಕೋ- ಬಹಳ ಜನ ಅವರಲ್ಲಿ ದುಸ್ಟ ಕೀನಾನೂ ಜೀವಿಸುವೆನು ದ: ಸ್ಟ 
ವಾಗಿಯೇ, ಅವರ ವಿಧಿಯೇ ನನ್ನ ವಿಧಿ ಈ ಕಾರಣದಿಂದಲೇ ನಾನು ನನ್ನ ಭವಿಷ್ಯದ 
ವಿಷಯವಾಗಿ ಅದರಲ್ಲಿ ನೋಡಿ ತಿಳಿಯಲು ಕೇಳಿದ್ದು ಅದನ್ನು ತಿಳಿಯಲು ನನಗೆ 


೧೫೮ ಮಾನವಿಕ ಕರ್ಣಾಟಕ 


ಭಯವಾಗುತ್ತದೆ. ಅದರೂ ಆ ತೆರೆಯನ್ನು ಕಿತ್ತು ಬಿಸುಟು ಅಲ್ಲಿ ಎಂತಹ ಭಯಂಕರ 
ವಿದ್ದರೂ ನೋಡಬೇಕೆಂದು ಆಸೆ ಇದೆ ಎಂದವನು ಸುಮ್ಮನಾದ, 

ಇಸ್ಪಕ್ಕೆ ತುಂಬಾ ಮೊದಲೇ ಕತ್ತಲೆ ಕವಿಯುತ್ತಿತ್ತು. ಯಾರೊಡನೆ ಅವನು 
ಇಷ್ಟೂ ಮಾತನಾಡಿದ್ದನೋ ಅವಳಿಂದ ಏನೊಂದೂ ಉತ್ತರಬರಲಿಲ್ಲ ಒಬ್ಬನೇ 
ಇಸುವನತೆ ಕೂತಿದ್ದ ತುಸು ಹೊತ್ತೂ ದಮೇಲೆ ಪುನಃ ಹೇಳಿದ “ ನೀನು ನೋಡಿರು 
ವಂತೆಖ- ನಾನೂ ದೇವರನ್ನು ನೋಡಿದ್ದೇನೆ ” ನಾನವನನ್ನು ಭೇಟಓವರಾಡಿದ್ದೇನೆ, 
ಭೇಟಿಖ:ಂದಾಗಿ ನನ್ನ ಜೀವನವೆಲ್ಲಾ ಭಯದಿಂದ ತುಂಬಿಹೋಗಿದೆ ಎಂದ, ಕತ್ತಲಲ್ಲಿ 
ಮುದುಕಿಯು ಕಣ್ಣಿಗೆ ಬೀಳದೆ ವರೆ ಖಾಗಿದ್ದಳು ಧ್ವನಿಯೇ ಕೇಳಿಸದಂತೆ ದೇವರನ್ನು 
ನೋಡುವುದೇನೂ ಸಂತಸವಿಲ್ಲ ಎಂದು ಉಸಿರಿದಳು, 

ಛಳಿಯಿಂದ. ಪೀಡಿತಳಾದಂತೆ ಶನ್ನ ಮೇಲಿನ ಹೊದಿಕೆಯನ್ನು ಸರಿಪಡಿಸಿ 


ಕೊಳ್ಳತ್ತೂ ಮೇಲೆದ್ದಳು. ಸೂರ್ಯಾಸ್ತ ವಾದ ಅನಂತರ ನಿಜವಾಗಿ ಅಲ್ಲೆಲ್ಲಾ ಛಳಿ , 


ಆವರಿಸಿತ್ತು. ಅವನಿಗೂ ಸಹೆ ಛಳಿ ನಡುಗಿಸಿತು. ಅವನು ಅವಳನ್ನು ಹಿಂಬಾಲಿಸಿ 
ಬಾಗಿಲೇ ಇy್ಲದ ವುನೆಯೊಳಗೆ ಬಗ್ಗಿ ಬಂದು ಅವಳ ಕರೆಯನ್ನು ಕೇಳಿ ಒಳಗೆ ಹೋದ. 
ಹಿಂದೆಂದೂ ಅವನು ಅಷ್ಟ ಕಿರಿದಾದ ಮನೆಯೊಳಗೆ ಹೋದವನೇ ಅಲ್ಲ ತಲೆ ಎತ್ತಿ 
ನಿಲ್ಲಲು ಆಗ.ತ್ತಿರಲಿಲ್ಲ. ಅವನು ಇದ್ದ ಪ್ರದೇಶದಿಂದ ಆ ಮನೆಯ ಗೋಡೆಗಳನ್ನೆಲ್ಲಾ 
ಕೈಯಿಂದ ಸನರಿಸಬಹೆ.ದಾಗಿತ್ತ್ಯ, ಆ ಪರ್ವತದ ಕಡೆಗಿದ್ದ ಗೋಡೆಯಿಂದ ಶೈತ್ಯಕ್ಕೆ 
ನೀರು ಜಿನುಗುತ್ತಲೇ ಇತ್ತು. 

ಒಣಗಿದ್ದ ಬೇಲಿ ಪೊದರುಗಳ ಪುಳ್ಳೆ ಬೇರುಗಳನ್ನು ಇಟ್ಟ ಬೆಂಕಿಸೊತ್ತಿಸಿದಳು 
ಮನೆಯ: ನೆಲದ ಮೇಲಿದ್ದ ಒಂದು ಕಲ್ಲೇ ಒಲೆಯಾಗಿತ್ತೂ ಹೊಗೆಮಾತ್ರ ಅಲ್ಲೊಂದು 
ರಂಧ್ರದಿಂದ ಬೆಟ್ಟಿದೆ ಗೋಡೆಯಿ.ಂದ ಹೊರಗೆ ಹೋಗ ತ್ತಿತ್ತು. ಬೆಂಕಿಹೊತ್ತಿಕೊಂಡು 
ಸ್ವಲ್ಪ ಬೆಳಕು ಬಂದಾಗ ನೋಡ್ತಾರೆ ಆ ವಿಚಿತ್ರ ಮನೆಯಲ್ಲಿದ್ದುದು ಅವರಿಬ್ಬರು 
ಮಾತ್ರ ಅಲ್ಲ. ಸ್ವಲ್ಪ ದೊರದಲ್ಲಿ ಮೂಲೆಯೊಂದರಲ್ಲಿ, ನೆರೆತಕೂದಲಿನ ವ-ನುಷ್ಯ 
ನೊಬ್ಬ ಕಳಿತಿದ್ದದು--ಹುಡುಗನೋ ದೊಡ್ಡವನೋ ಖಚಿತವಾಗಿ ಅವನಿಗೆ 
ತಿಳಿಯಲಿಲ್ಲ. ಸ್ಪಷ್ಟವಾಗಿ ತಿಳಿಯಲಾಗಲಿಲ್ಲ ಈ ಅನಿಶ್ಚಿತವು ಅವನನ್ನು ಹೇಳಲಾರದ 
ಬೆದರಿಸುವ ಸ್ಥಿತಿಯನ್ನುಂಟುಮಾಡಿತೂ ಏಕ ಹೀಗಾಯಿತು ಎಂದು ಅವನು ಚಿಂತಿಸ 
ಲಾರದನನಾನ, ಮುಖ ಚಿಕ್ಕ ಮಕ್ಕಳದಂಕೆ ಇತ್ತು. ಮಂದಹಾಸದಿಂದ ಕೂಡಿತ್ತು. 
ಆ ಕತ್ತಲಲ್ಲಿ ಅದ. ವಿಚಿತ್ರಕರವಾಗಿಯೇ ಒರಟಾಗಿತ್ತು ಅವನಿಗೆ. ಆದರ ಕಾರ್ಯಾ 
ಕಾರಣಗಳೊಂದೂ ಬೀಳಲಿಲ್ಲ ಅದು ಒಳ್ಳೆಯದಾಗಲಿ ದುಷ್ಪರಿಂದಾಗಲೀ ಎರಡೂ 
ತಿಳಿಯಲಿಲ್ಲ ಆ ಕಿರುನಗು ಸ್ವಲ್ಪವೂ ಬದಲಾಯಿಸದೆ ಒಂದೇ ರೀತಿ ಇದ್ದುದೇ 
ಪ್ರಾಯಶಃ ಒಗಟಾಗಿ ಕಂಡುಬಂದದ್ದ. ಆದ್ದರಿಂದಲೇ ಅದು ಅಲೌಕಿಕವಾಗಿ 
ತೋರಿತು. ಆ ಮುಖದಲ್ಲಿನ ಕಣ್ಣುಗಳು ಮಿಣಿನಿಣಿಸುತ್ತಾ ಪ್ರತಿಯೊಂದು 
ಚಲನೆಗೂ ತಲೆಯು ಮುಂದಕ್ಕೆ ಹಿಂದಕ್ಕ ಅಲ್ಲಾಡುತಿತ್ತು. ಇದು ಬಹಳ ವಿಚಿತ್ರ 


ತಮಡಿ ೧೫೯ 


ವೆಂದುಕೊಂಡ ಒಂದು ಕ್ಷಣದಲ್ಲಿ ಅವನ ಮನಸ್ಸೊಳಗೆ ಏನೋ ಸುಳಿದಂತಾಗಿತ್ತು. 
ಏನಿರಬಹುದು? ಆ ನಗುವಿನ ಕಾರಣದಿಂದ ಮನಸ್ಸು ಅಲ್ಲ ಕಲ್ಲೊ ಲವಾಗಿತ್ತೆ ? 
ಅಲ್ಲ. ಅದನ್ನು ಅವನು ಗ್ರಹಿಸಲಾಗಲಿಲ್ಲ. ಅದನ್ನು ಸೃಷ್ಟಮಾಡಲಾಗದೆಕೊಯಿತು, 
ಆದರೆ ಈ ನೆ:ತಕೂದಲಿನೆ ಮಗು ಅರ್ಧಕತ್ತೃಶೆಯಲ್ಲಿ, ಬದಲಾವಣೆಯೆ: ಇಲ್ಲದ ಇದ್ದ 
ಆ ಮುಖದ ಮೇಲಿನ ಕಿರುನಗು ವಿಚಿತ್ರತರವಾದ ದಿಗಿಲನ್ನುಂಟುಮಾಡ:ವಂತೆ 
ಕಾಣಿಸಿತು ಅವನು ತನ್ನ ಕಣ್ಣ ಗಳನ್ನು ನನ್ನ ಆ ವ:ಗುವಿನಿಂದ ಬೇರೆ ಮಾಡಲು 
ಆಶಕ್ತನಾಗಿನ್ನ ಅದು ಎಂತಹ ವಿಚಿತ್ರ? ಎಂತಹ ರಹಸ್ಯ? ಮನುಷ್ಯನಾದವನು 
ಷಾಸಮಾಡಲು ಸಾಧ್ಯವಿಲ್ಲದ ಇಂತಹ ದೇಗುಲದಲ್ಲಿ? 

. ಅವನು ನನ್ನ ಮಗ, ಮುದುಕಿ ಹೇಳಿದಳು, ಅವನೆದುರಿಗೆ ಕೀನು ನಿಶ್ಶಂಕೆಯಿಂದ 
ಮಾತನಾಡಬಹುದು ಅವನಿಗೇನು ಅರ್ಥವಾಗುವುದಿಲ್ಲ ಎಂದಳು. 

*ದಕೆ ಆತ ಮಾತನಾಡಖು ಢೈರ್ಯಮಾಡಲಾರದೆ ಹೋದ ಆ ಮಗುವಿನ 
ಮನಸ್ಸೊಳಗೆ ಏನು ವ್ಯಾಪಾರ ನಡೆದಿದೆ ಎಂದು ಕೇಳಲು ಅಸಮರ್ಥನಾದ. ಅವಳ 
ಮಗ ಆ ಮೂಲೆಯಲ್ಲಿ ಕೂತು ಪಿಳಿಪಿಳಿ ನಗುತ್ತಾ ಇವರು ಮಾತನಾಡುವುದೇನನ್ನೂ 
ಅರ್ಥಮಾಡಿಕೊಳ್ಳದೆ ಕೇಳುತ್ತಿದ್ದ! 

ಆ ಮುಡುಕಿಯೇ ಆಗ ಕಡೆಗೆ ನಿಶೈಬ್ಬವನ್ನು ಮುರಿದು " ನೀನು ನೋಡಿದ 
ದೇವರು ತುಂಬಾ ನಿಚಿತ್ರತರದ್ದು ಅದನು, ಶಿಲುಬೆಗೆ ಏರಿಸಿದರೇನು” ? 

ಹೌದು ವಿರಿಸಿದರು 

ಬಹೆಳೆ ವಿಚಿತ್ರ ಅವನು ದೇವರ ಮಗನಾಗಿದ್ದರೆ ಏಕೆ ಹೀಗೆ ಆಯಿತು? 

ನನಗೆ ತಿಳಿಯದು. ಅದು ಎಂತಹ ಸುಖವನ್ನು ಂಟುಮಾಡು ವುದಕ್ಕೆ ' ಚಿಂತಿ 
ಸಿತ್ತೋ ನನಗೆ ತಿಳಿಯದು ಅವನು ಅನುಸರಿಸಬೇಕಾಗಿದ್ದುದರ ಕಾರಣದಿಂದ ಎಂದು 
ಜನರು ಹೇಳಿದ್ದನ್ನು ಕೇಳಿದ್ದೇನೆ. ಅವನ ತಂದೆಯೇ ಅವನು ಅನುಭವಿಸಬೇಕೆಂದು 
ಅಪೇಕ್ಷಿಸಿದ್ದಂತೆ, ಆದರೆ ಅದೆಲ್ಲಾ ಹುಚ್ಚಾಟ; ನಾನು ವಿವರಿಸಲಾರೆ ; ನಿನಗಾಗಲೀ 
ನನಗೇ ಆಗಲಿ. 

ತುಂಬಾ ಕ್ರೂ ರನಾದ ದೇವರು 

ನಿಜ, ಸತ್ಯವಾಗಿ, ಆದರೆ ಆ ಮಾತು ಹೇಳಿಕೆಯಮಾತು ಅಸೆ, ಮಾನವನೊಬ್ಬ 
ನನ್ನು ಅನುಭವಿಸಲು ಗುರಿಮಾಡುವುದು. ಏನು ಒಳೆ | ಯದಾಗುವು ದು ಅದರಿಂದ? 

ದೇವರನ್ನು ನಾನು ಗುರುತಿಸಬಲ್ಲೆನೆಂದು ast ಎಂದು ತನ್ಮೊ ಳಗೇ 
ಪಿಟುಗುಟ್ಟ ಅವಳು ಹಿಂಜರಿದುಕೊಳ್ಳು ತ್ತಾ ಸ್ಪಲ್ಪಕಾಲದ ನಂತರ ದೇವರ ಮ ಗನನ್ನು 
ಹಡೆದನಳ. ವಿಷಯವಾಗಿ ನಿನಗೇನಾದರೂ "ಗೊತ್ತಿ ಬಿಯೇ? ಎಂದಳು ಇಲ್ಲ ಎಂದೂ 
ಅಂತಹ ವಿಷಯ ನಾನು ಕೇಳಿಯೇ ಇಲ್ಲ ಅವಳು ಪ್ರಾಯಶಃ ಸಾಮಾನ್ಯ ಹೆಂಗಸೇ 
ಇರಬೇಕೆನ್ನಿ ಸುತ್ತೆ ನನಗೆ. ಹೌದು ನಾನೂ ಹಾಗೆಯೇ ಊಹಿಸುತ್ತೇನೆ. ನಿನಗೆ ಏನೂ 
ಗೊತ್ತಿಲ್ಲ ಅವಳ ವಿಷಯ? 


೧೬೦ ಮಾನವಿಕ ಕರ್ಣಾಟಕ 


ಇಲ್ಲ ಈ ಮಗನನ್ನು ಪಡೆದು ಅವಳು ದೇವರ ತಾಯಿ ಆದರೆಂದು ಅವರೆಲ್ಲಾ 
ಹೇಳುತ್ತಿದ್ದರು. ಹೌದು ಆಗಿದ್ದ ಳು, ನನಗೆ ಅವಳ ವಿಷಯ ಏನೂ ಗೊತ್ತಿಲ್ಲ. ನೀನೇಕೆ 
ಹೇಳುತ್ತಿ ಯೇ? ಅವಳು ಹೇಗೆ. ಇದ್ದ ಳೋ ಎಂತಹ ಜೀವನವನ್ನು ನಡೆಸುತ್ತಿ ದ್ದ ಳೋ 
ನಾನು ಚಿಕಿತನಾಗಿದ್ದೇನೆ ದೇವರು ಅನಳನ್ನು ಪಿ ಬ್ರೀತಿಸಿದಾಗ ಅವಳನ್ನೂ ಹೇಗೆ i 
ತ್ತಿದ್ದರೋ ಆ ಮೇಲೆ ಅವಳನ್ನು ಪ್ರೀತಿಸುವುದು ನಿಂತ ಮೇಲೆ ಹೇಗೆ ಕಾಣು 
ತ್ತಿದ್ದಾ ನೋ, ಅವಳು ಸುಖಿಯಾದ ಹೆಂಗಸೋ ? ದೇವರ ಮಗನನ್ನು ಹಡೆಯುವುದು 
ಅವಳಗೆ ಸಂತೋಷ ತಂದಿತೋ ಅಥವಾ ಅವಳನ್ನೂ ಶಿಲುಬೆಗೆ ಎಂಬಹತ 
ಆಯಿತೋ? 

ಇಲ್ಲ ಇಲ್ಲ ಅವನು ಹಾಗೆ ಮಾಡಲಿಲ್ಲ. ನಿಜವಾಗಿ ಇಲ್ಲ. ಹೇಗಾದರೂ ಅವಳು 
ಹೆಂಗಳು ತಾನೇ? 

ಕಾಡು ಹೆಂಗಸು. 

ಅವಳು ಮೌನದಿಂದ ಸ್ವಲ್ಪ ಹೊತು, ಇದ್ದು ಕೇಳಿದಳು : ಈ ವಗ ನೀನು 
ಹೇಳಿದಂತೆ ಪ್ರೇವ.ದ ಮಗುವೇ? ಹೌದು, ಹಾಗೆ ನೀನು ಕರೆಯಬಹುದು. ಅವನು 
ಮನ: ಸ್ಯವರ್ಗಕ್ಕೆ ಪೆ ಪ್ರೇಮವನ್ನು ಉಸದೇಶ ಮಾಡಿದನು. ಎಲ್ಲರೂ ಪರಸ್ಪ ರ ಪ್ರೀತಿಸ 
ಬೇಕೆಂದು ಜಾಸು ನಾನು ಸರಿಯಾಗಿ MRR ಅದನ್ನೆ ¢ 
ಅವನು ಹೇಳಿದ್ದು. 

ಎಂತಹ ವಿಚಿತ್ರ ಉನದೇಶವರದು? ಅವನು ಅಸಾಧಾರಣ ದೇವರೇ ಆಗಿರ 
ಬೇಕು, 

ಹಾಗೂ ಇದ್ದಿರಬಹುದು. 


ಕೆ.ಸಂ, ೨೭೯---ಎಂ,ಯು.ಪಿ.ಎಂ.--೪೨೫ ಪ್ರತಿಗಳು. ೧೨೮-೧೯೯೨ 


ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೈಮಾಸಿಕಗಳು 


ರ ಮಾನವಿಕ ಕರ್ಣಾಟಕ 
¥ ಪ್ರಬುದ್ಧ ಕರ್ಣಾಟಕ 
¥ ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೬೬. ಐದು ರೂಪಾಯಿ 
ಇತರರಿಗೆ ೬೬. ಹತ್ತು ರೂಪಾಯಿ 
ಸಂಸ್ಥೆಗಳಿಗೆ ಕೋ ಹದಿನೈದು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ನಿರ್ದೇಶಕರು 
" ಪ್ರಸಾರಾಂಗ? 


ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


